ರಾಜ್ಯೋತ್ಸವ ಸಂಚಿಕೆ 


೧೯೭೫ 


ಲೇಖಕರಿಗೆ ಸೂಚನೆಗಳು 

"ಕರ್ನಾಟಕ ಭಾರತಿ'ಯು ಸೃಜನ, ವಿಮರ್ಶನ, ಸಂಶೋಧನ, ಸಾಹಿತ್ಯದ ಅಭಿ 
ವೃದ್ಧಿಗಾಗಿ ಮೀಸಲಾಗಿದ್ದು, ಅದರಲ್ಲಿ ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನಗಳಿಗೂ 
ಸ್ವಾಗತವಿದೆ. ಅನುವಾದ ಲೇಖನಗಳಿದ್ದರೆ, ಮೂಲ ಲೇಖಕರ ಹಾ ಲೇಖನದ 
ಹೆಸರನ್ನು ಸೂಚಿಸುವುದಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಅನುಮತಿ 
ಯನ್ನು ಕಳುಹಿಸಬೇಕು. 
ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು 
ಸ್ಪಷ್ಟವಾಗಿ ಬರೆದಿರಬೇಕು. ಇಲ್ಲವೆ ಟೈಪ್‌ ಮಾಡಿರಬೇಕು. ಹಸ್ತಪ್ರತಿಗಳಂ ಯಾವ 
ರೀತಿಯಿಂದಲೂ ಅಸ್ಪಷ್ಟವಾಗಿಯಾಗಲಿ, ಅಸಂಪೂರ್ಣವಾಗಿಯಾಗಲಿ ಇರಬಾರದು. 

ಲೇಖನ ಸ್ವೀಕೃತವಾದ ಕೂಡಲೆ ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿ ಸುವವರು ಸಾಕಷ್ಟು ಅಂಚೆಚೀಟಿಗಳನ್ನು ಕಳಂ 
ಹಿಸಬೇಕು. 

ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚ ವನ್ನು ವಹಿಸಬೇಕಾಗುವುದು. ಲೇಖನ ಅಚ್ಚಾ ಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. 

ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು, «ಕರ್ನಾಟಕ 
ಭಾರತಿ, ಕನ್ನಡ ಅಧ್ಯಯನಸೀಠ, ಕರ್ನಾಟಕ ನಿಶ್ವನಿದ್ಯಾಲಯ, ಧಾರ 
ವಾಡ- ೫೮೦೦೦೩ ಇವರಿಗೆ ಕಳುಹಿಸಬೇಕು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳು 
ಹಿಸುವವರು ಎರಡು ಪ್ರತಿಗಳನ್ನು ಕಳಿಸಬೇಕು. 

ಇನ್ನಿತರ ಯಾವುದೇ ವಿಷಯಕ್ಕೆ ನಿರ್ದೇಶಕರು, ವ್ಯಾಸಂಗವಿಸ್ತರಣ ಹಾಗೂ 
ಪ್ರಕಟನ ನಿಭಾಗ, ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ- ೫೮೦೦೦೩ 
ಇವರಿಗೆ ಬರೆಯಬೇಕು. 


ಖ್‌ 

ಯ್ರು 
pe 
ಹ 


ಕರ್ನಾಟಕ ಭಾರತಿ 
೧. ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨. ರಾಜ್ಯೋತ್ಸವ ಸಂಚಿಕೆ 
ತ್ನ ಸಂಕ್ರಮಣ ಸಂಚಿಕೆ ಭ್ಮ ಅಕ್ಷಯತೃತಿಯಾ ಸಂಚಿಕೆ 


ನಾರ್ಹಿಕ ಚಂದಾ; ರೂ. ೮-೦೦ (ಅಂಚೆ ವೆಚ್ಚ ಸಹಿತ) 
ಬಿಡಿಸಂಚಿಕೆಯ ಬೆಲೆ : ರೂ. ೨-೫೦ 
(ಅಂಚೆನೆಚ್ಚ ರೂ. ೧-೨೫ ಪ್ರತ್ಯೇಕ) 
(ವಿದ್ಯಾರ್ಥಿಗಳಿಗೆ ರಿಯಾಯತಿ ಚಂದಾ ದರ ರೂ. ೪-೦೦ ಮಾತ್ರ) 
ಹಣವನ್ನು ಡಿಮಾಂಡ್‌ಡ್ರಾಫ್ಟ್‌ ಇಲ್ಲವೆ ಪೋಸ್ಟಲ್‌ ಆರ್ಡರ ಮೂಲಕ 
ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ, 


ಧಾರವಾಡ_೫೮೦೦೦೩ 
a 


ಇವರಿಗೆ ಕಳುಹಿಸಬೇಕು. 


ಕರ್ನಾಟಿಕ ಭಾರತಿ 


ಕರ್ನಾಟಕ ಬಾರತಿ 


ತ್ರೈಮಾಸಿಕ ಪತ್ರಿಕೆ 


“೮ ಸಂಚಿಕೆ : ೨ 


ಪ್ರಧಾನ ಸಂಪಾದಕರಂ 
ಡಾ. ಎಂ. ಎಸ್‌. ಸುಂಕಾಪುರ 


ಸಹಾಯಕ ಸಂಪಾದಕರಂ 


ಡಾ. ಎಂ. ಎಂ. ಕಲಬುರ್ಗಿ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 
ಕರ್ನಾಬಕ ವಿಶ್ವವಿದ್ಯಾಲಯದ ತ್ರೈಮಾಸಿಕ ಸತ್ರಿಕೆ 
ಸಂಪುಟ: ೮ ಸಂಚಿಕೆ : ೨ 


ನವ್ಹಂಬರ ೧೯೭೫ 
ರಾಜ್ಯೋತ್ಸವ ಸಂಚಿಕೆ 
ಎಲ್ಲ ಹಕ್ಕುಗಳನ್ನು ಕಾಯ್ದೆ ಡಲಾಗಿದೆ. 


ಸಂಪಾದಕ ಮಂಡಲ : 


ಡಾ. ಎಂ. ಎಸ್‌. ಸುಂಕಾಪುರ (ಅಧ್ಯಕ್ಷರು) 
ಡಾ. ರಾ. ಯ. ಧಾರವಾಡಕರ 

ಪ್ರಿ. ಎಸ್‌. ಎಸ್‌. ಬೊಮ್ಮಣ್ಣವರ 

ಶ್ರೀ ಶರಣಬಸಪ್ಪ ಡಿ. ಅಪ್ಪಾ 

ಶ್ರೀಸಿ. ಎಸ್‌. ಕಣವಿ (ಕಾರ್ಯದರ್ಶಿಗಳು) 


ಡಾ. ಎಂ. ಎಂ. ಕಲಬುರ್ಗಿ (ಸಹಾಯಕ ಸಂಪಾದಕರು) 


ಪ್ರಕಾಶಕರು 


ಶ್ರೀ ಎಸ್‌. ಎಸ್‌. ಒಡೆಯರ, ಎಂ.ಎ., ಎಲ್‌ಎಲ್‌.ಬಿ. 
ಕುಲಸಚಿವರು, ಕರ್ನಾಟಕ ವಿಶ್ವ ವಿದ್ಯಾಲಯ, ಧಾರವಾಡ-೩ 


ಮುದ್ರ ಕರು : 


ಸೋಮಶೇಖರ ಆಕಳವಾಡಿ 
ಮನೋಹರ ಮುದ್ರ ಣಾಲಯ, ಧಾರವಾಡ 


ಎರೆ 

ಟೆ ಡಿ 
ಹ ಹ 

ತೆ 

ಕ್ಸ 

೫೪, 


೧೦ 


೧೧ 


ಪರಿವಿಡಿ 


ಅನುಭವ ಸಾಲದೆನ್ನುವ ಅಭಿವ್ಯಕ್ತಿ (ಕವನ) 
— ಎ. ಸಿದೇಶರ 
ಎ ಷ 


ಕನ್ನಡ ವ್ಯಾಕರಣ ನಿಚಾರ ; ಒಂದು ನಿನೇಚನೆ 
— ಲಿಂಗದೇವರು ಹಳೆಮನೆ 
— ಎಂ. ಎನ್‌. ಲೀಲಾವತಿ 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು 
— ಅ. ಸುಂದರ 


ಸಂಶೋದನೆ (ಕವನ) 
— ಬಸವರಾಜ ಸಬರದ 


ವೈದಿಕ ಛಂದಸ್ಸು 


— ವಿಷ್ಣು ಸುತ 


ಪಂಪ : ಒಂದು ಅಧ್ಯಯನ (ವಿವೇಚನೆ) 
— ಗೌರೀಶ ಕಾಯ್ಕಿಣಿ 


ಅಕ್ಕಮಹಾದೇನಿಯ ಗಂಡ ಕೌಶಿಕನನ್ನು 
ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ 
— ಎಂ. ಚಿದಾನಂದಮೂರ್ತಿ 


ಬಿಜ್ಜಾವರ ಮತ್ತು ಸಿದ್ದಾಪುರ 
— ಬಿ. ಶಿವಮೂರ್ತಿ ಶಾಸ್ತ್ರಿ 


ಅಂಶಗಣದ ಇತಿಹಾಸ 
— ಎಂ. ಎಂ. ಕಲಬುರ್ಗಿ 
ತೌ 


ಗಂಡ-ಹೆಂಡರಿಗೆ ಮುಗದಾವ ಆ ಕ್ವಾಟ (ಜಾನಪದ ದುರಂತಗೀತ) 


— ಎಚ್‌. ಬಾಲರಾಜು 
— ಎಸ್‌. ಎಸ್‌. ಹಿರೇಮಠ 


ಕನಿ ಶಾಂತಿಕೀರ್ತಿ ಮುನಿ 
— ಬಿ. ಬಿ. ಮಹೀಶವಾಡಿ 


೧೦-೨೨ 


೨೩-೨೪ 


೨೫-೩4 


೩೪-೪ 


೪೪-೫೮ 


೫೯-೬೪ 


೬೫-೭೨ 


೭೩-೭೫ 


೭೬-೮೦ 


೧೨ 


೧೩ 


೧೪ 


೧೫ 


೧೬ 


೧೭ 


೧೮ 


೧೯ 


೨೦ 


೨೧ 


೨೨ 


೨೩ 


೨೪ 


iv 


ಕೆಳದಿ ಅರಸರ ಕಾಲ ನಿರ್ಣಯ 
— ಗುಂಡಾ ಜೋಯಿಸ್‌ 


ದ್ರಾನಿಡ ಸಂಧ್ಯಶ್ರರಗಳು (ಪರಿಶೀಲನೆ) 
— ಸಂಗಮೇಶ ಸವದತ್ತಿಮಠ 


ಪಂಚನಿ (ಕವನ) 
— ಸಿದ್ಧಲಿಂಗ ದೇಸಾಯಿ 


ಕನಿ ಚಿಕ್ಕಮಲ್ಲಣನ ಅಳ್ನಾವರ ನಿಹಿಧಿಶಾಸನ 
— ಆರ್‌. ಎನ್‌. ಗುರವ 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ 
— ಕಂಠೀರಾವ್‌ 


ಕರೀಮ್‌ನಗರ ಶಾಸನದಲ್ಲಿ ಸಂಪಭಾರತದ ಪದ್ಯಗಳು 
— ಸೀತಾರಾಮ ಜಾಗೀರ್‌ದಾರ್‌ 


ಮೈಸೂರು ಪ್ರದೇಶದ ಪ್ರಕಟತ ಶಾಸನಗಳ ಸಮೀಕ್ಷೆ 
ಹಾಗೂ ಅಪ್ರಕಟಿತ ಶಾಸನಗಳ ಸೂಚಿ 

— ಎಸ್‌. ಶೆಟ್ಟರ್‌ 

— ಎಸ್‌. ರಾಜಶೇಖರ 


ಒರೆಗಲ್ಲು 


ದೇವವ್ರತ, ಬಿಮ್ಮನಸೆ 
— ಸಿ.ಪಿ.ಕೆ. 


ಲೀಲಾವತಿಯ ಒಂದು ಪದ್ಯ 
~ ವಿಸ್‌, ಶಿವಣ್ಣ 


ಗ್ರಂಥಾನಲೋಕನ 
— ಶ್ರೀನಿವಾಸ ಕುಲಕರ್ಣಿ 


ಸತ್ಕಾರಕ್ಕೆ ಕೃತಜ್ಞತೆ : ಡಾ. ದೇ, ಜಗೌ, 
ಸಂಪಾದಕೀಯ 
ಸಾದರ ಸ್ವೀಕಾರ 


ಈ ಸಂಚಿಕೆಯ ಲೇಖಕರು 


6೧-೧೦೦ 


೧೦೧-೧೦೬ 


೧೦೭ 


೧೦೮-೧೧೪ 


೧೧೫-೧೩೦ 


೧೩೧-೧೪೧ 


೧೪೨-೧೫೩ 


೧೫೪-೧೫೬ 


೧೫೭.೧೬೨ 


೧೬೩-೧೬೫ 


೧೬೬-೧೬೮ 


೧೬೯-೧೭೦ 


೧೭೧-೧೩೭೨ 


YE 


ಶಿ 


ದಶ 
ಲ 


ಗ 


ಟಿಕೋತ ವದ ಒಂದು 


ತ್ತಾರನೆಯ ಘ 


ಣ್‌ 
ಇ 
೨ 


ಕ್ಷ ili ಎದೆಯ ಮಾಂಸವ ಮಣ್ಣಿಕ್ಕಿ 


ಅನುಭವ ಸಾಲದೆನ್ನುವ ಅಭಿವ್ಯಕ್ತಿ 


“ಕಲಿ ಕರ್ಣನಂತೆ 

ಕಲಿತ ವಿದ್ಯೆಯನೆಲ್ಲ 
ನಿರರ್ಥಕಗೊಳಿಸಿ' 

ಭವಿಷ್ಯದ ಯಾವುದೋ.... 
ಬತ್ತಲು ಕುದುರೆಯ ಬೆನ್ನತ್ತಿ 
ಬದುಕಿನ ಹೊಸ ತಿರುವಿನಲ್ಲಿ 
ಹೊರಳಬೇಕಾದ........ 
ನಾನಂ- 
ನಡುಹಗಲಲ್ಲಿಯೇ 

ಮೊಳಕೆ ಒಡೆಯುವ ಮಂನ್ನವೆ 
ಬದುಕಿನ ಅಮೂರ್ತದಲ್ಲಿಯೇ 
[ಅ]ನಿಶ್ಚಿತ ರೂಪಕೊಟ್ಟು 
ಮಣ್ಣಿನಲ್ಲಿಯೇ ನನ್ನ 
ಅಭಿವ್ಯಕ್ತಿಯನ್ನು ಕಂಡು- 
ಕೊಳ್ಳಲು; ನಾನೀಗ 
ಕೃಷಿಗಿಳಿದಿದ್ದೇ ನೆ. 

ಅನುಭವ ಸಾಲದೆನ್ನುವ, ಹಸಿ- 
ಮೈಯಲ್ಲಿಯ ಬಿಸಿ... ಬಿಸಿ... 
ರಕ್ತ -ಮಾಂಸಲಗಳಂ 
ಶಬ್ದ-ಶಬ್ದವಾಗಿ, ಸರ... 
ಮಾಲೆಯಾಗಿ ಚೆಲ್ಲನೆ ಚಿವ್ಮದೆ, 
ಹನಿ-ಹನಿ, ಅಕ್ಷ-ಅಕ್ಷರಗಳಾಗಿ 


ಶುಷ್ಕ ಬದುಕಿನ ಭೂಮಿಗೆ 


ಎ. ಸಿದ್ಧೇಶ್ವರ 


ಕೆಂಧೂಳೆಬ್ಬಿಸಂತ್ತ; ಹಲವಾರು ಆಸೆ- 
ಕೈಗಳಿಂದ ಮಣ್ಣನ್ನು ಬಾಚಿ- 
ತಬ್ಬುತ್ತ; "ಅವಳ ಬರೀ ಮೈಯಲ್ಲಿ? 
ನೂರೆಂಟು ಕನಸುಗಳ 
ಕನವರಿಸಂತ್ತ; "ಮೂಕ ಬಸವ'ನಂತೆ 
ಬೆವರಿಳಿಸುತ್ತ; ಮೈ ಮುರಿದು 
ದಂಡಿಯಂತ್ತಿದ್ದೇ ನೆ. 


ಕನ್ನಡ ವ್ಯಾಕರಣ ವಿಚಾರ : | 
ಒಂದು ವಿವೇಚನೆ ಹ 


ಲಿಂಗದೇವರು ಹಳೆಮನೆ 
ಎಂ. ಎನ್‌. ಲೀಲಾವತಿ 


“ಪ್ರಯೋಗ ಶರಣಂ ವೈಯಾಕರಣಂ' ಎಂದು ಘೋಷಿಸಿದ ಕೇಶಿರಾಜ ತನ್ನ 
ವ್ಯಾಕರಣಕ್ಕೆ ಪೂರ್ವಕವಿಗಳ ಪ್ರಯೋಗಗಳನ್ನು ಬಳಸಿಕೊಂಡಿದ್ದಾನೆ. ವರ್ಣನಾತ್ಮಕ 
ಭಾಷಾವಿಜ್ಞಾನಿಯಾಗಿ ತನ್ನ ವ್ಯಾಕರಣವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ್ದಾನೆ. ಈ 
ದೃಷ್ಟಿಯಿಂದಲೇ ಅವನ “ಶಬ್ದಮಣಿದರ್ಪಣ” ಕನ್ನಡದ ವ್ಯಾಕರಣಗಳಲ್ಲೆಲ್ಲಾ ಅತ್ಯಂತ 
ಉಪಾದೇಯಂವಾದುದು. ಅವನ ದೃಷ್ಟಿ ವೈಜ್ಞಾ ನಿಕವಾದರೂ ಭಾಷೆಯ ಸಾಂಪ್ರ 
ದಾಯಿಕ ಕಟ್ಟುಪಾಡಿಗೆ ಒಳಗಾದ ಅವನು ಕೆಲವೊಮ್ಮೆ ನಮಗೆ ಊನವಾಗಿ ಕಂಡು 
ಬಿಡುವುದು ಉಂಟಂ. ಆದರೆ ವಿಮರ್ಶಕ, ವೈಜ್ಞಾ ನಿಕ ಹಾಗೂ ಸಾಂಪ್ರದಾಯಿಕ 
ಧೋರಣೆಗಳನ್ನು ಒಕ್ಕೆಡೆಯಲ್ಲಿ ಕಾಣುವಾಗ ಅಲ್ಲಿನ ಲೋಪಗಳೇ ಮುಂದಿನ ಪ್ರಗತಿಗೆ 
ಮುಖ್ಯ ದಾರಿಸೂಚಿಕೆಗಳಾಗಿ ಕಾಣುತ್ತವೆ. ಈ ದೃಷ್ಟಿಯಿಂದ “ಶಬ್ದಪಾರಮಾರ್ಗವಂ- 
ಶಕ್ಕಂ' ಎಂದುಕೊಳ್ಳುತ್ತಲೇ ಹೊಸಹೊಸ ವಿವರಣೆಗಳು ಹುಟ್ಟಿಕೊಳ್ಳುವುದುಂಟಂ. 
ಅದರಲ್ಲೂ ಆಧುನಿಕ ಭಾಷಾವಿಜ್ಞಾ ನ ಪ್ರಗತಿಗೆಣಂಡಿರುವ ಇಂದು ಇಂಥವೆಲ್ಲಾ ಹೆಚ್ಚು 
ನಿಕಷಕ್ಕೆ ಒಳಗಾಗುತ್ತಿವೆ. 


ಕೆಲವೊಮ್ಮೆ ವ್ಯಾಕರಣದ ಶುದ್ಧ ದೃಷ್ಟಿಯಿಂದ ಯಾವುದು ಭಾಷೆಯಲ್ಲಿ ಸಾಧ್ಯ 
ವಾಗದೋ ಅಂಥದು ಕವಿವೃಷಭರ ಕೃತಿಗಳಲ್ಲಿ ಮೈತಳದು ಇನ್ನೊಂದಂ ಸೂತ್ರವನ್ನೇ 
ನಿರೂಪಿಸಂವಷ್ಟು ಸಮರ್ಥವಾಗುತ್ತದೆ. ಇಂಥ ಕಡೆಯಲ್ಲಿ ಕವಿಗಳಂ ಶಾಸಕರಾಗಂ 
ತ್ತಾರೆ; ಭಾಷೆ ಅವರನ್ನು ಪಾಲಿಸುತ್ತದೆ. ಹೀಗೆ ಬಳಕೆಗೊಂಡ ರೂಪ ಕ್ರಮೇಣ 
ಭಾಷೆಯಲ್ಲಿ ಒಂದಾಗಿ ಸಹಜವೆನಿಸುತ್ತದೆ. ಹೀಗೆ ಗ್ರಂಥಸ್ಥವಾಗಿ ಆಡಂನಂಡಿಯಲ್ಲಿ 
ಬಂದ ಒಂದಂ ಸಮಸ್ಯೆಯನ್ನು ಎತ್ತಿಕೊಂಡು ಇಲ್ಲಿ ಚರ್ಚಿಸಲಾಗಿದೆ. 


ಸಧ್ಯ ಕೇಶಿರೌಜನ ೧೫೨ನೆಯ ಸೂತ್ರಕ್ಕೆ ಬರೋಣ. 


ಕೂಡಿನಡೆವೆಡೆಯೊಳೆಂದಂಂ 

ಕೂಡದು ಲಿಂಗತ್ರಯಕ್ಕೆ ತರತಮಂಭಾವಂ 
ನೀಡುಂ ವಾಕ್ಯದ ಕಡೆಯೊಳ್‌ 
ಕೂಡಿರ್ದುದದಾವುದದಂವೆ ಮುಖ್ಯಮೆನಿಕ್ಕುಂ 


೪ ಕರ್ನಾಟಕ ಭಾರತಿ 


ಇಲ್ಲಿ ಗಮನಿಸಬೇಕಾದ ಅಂಶ ಎರಡು : 
(೧) ಜೊತೆಜೊತೆಯಾಗಿ ಬರಂವ ಲಿಂಗಕ್ಕೆ ಭೇದಭಾವವಿಲ್ಲ. 
(೨) ವಾಕ್ಕದ ಕಡೆಯ ಕರ್ತೃಪದದ ಗಂಜಕ್ಕೆ ತಕ್ಕಂತೆ ಕ್ರಿಯಾಪದ ಹೆಣಂದಿಕೊಳ್ಳುತ್ತದೆ. 


ಇದಕ್ಕೆ ಕೇಶಿರಾಜ ಕೊಡುವ ಉದಾಹರಣೆ : 


ಸೇನೆಯಂಮಂರಸಿಯಂಮರಸನುಂ ಬಂದರ್‌ 
ಆನೆಯುಮುರಸನಂಮರಸಿಯಂಂ ಬಂದರ್‌ 
ಅರಸನುಮರಸಿಯಂಂ ಚತಂರಂಗಬಲವಂಂ ಬಂದವು. 


ಮೇಲಿನ ಉದಾಹರಣೆಯಲ್ಲಿ ಅರಸ, ಅರಸಿ, ಚತುರಂಗಬಲ ಇದಕ್ಕೆ ಲಿಂಗಭೇದವಿಲ್ಲ. 
ಅಂದರೆ ಈ ಮೂರೂ ಒಟ್ಟಿಗೆ ಬಂದಾಗ ಎಂಬುದು ಇಲ್ಲಿ ಅಧ್ಯಾಹಾರ. ಇದನ್ನು 
ವೈಜ್ಞಾನಿಕವಾಗಿ ಪರಿಶೀಲಿಸಿದಾಗ ಇಲ್ಲಿಯ ಅಸಂಗತತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. 
ಆಧುನಿಕ ಕನ್ನಡ ವೈಯಾಕರಣಿಗಳೂ ರೂಢಿಗತವಾದ ರೂಪವನ್ನೇ ಅನುಮೋದಿಸುತ್ತಾ 
ಭಿನ್ನಭಿನ್ನವಾದ ಅನೇಕ ಕರ್ತೃಪದಗಳು ಒಂದು ಕ್ರಿಯೆಗೆ ಇರುವಾಗ ಕರ್ತೃಪದದ 
ಲಿಂಗವೇ ಕ್ರಿಯಾಪದಕ್ಕೆ ಬರುವುದು ಎಂದು ಹೇಳಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿ 
ದ್ದಾರೆ. ಅಂಥ ಕೆಲವು ಉದಾಹರಣೆಗಳನ್ನು ಈಗ ಪರಿಶೀಲಿಸೋಣ. 


Kh ಜ್‌ ad 


೧. (ಅ) ನಾಯಿ, ಬೆಕ್ಕು, ಹುಡುಗ ಬಂದರು. 
(ಬ) ನಾಯಿಗಳು, ಬೆಕ್ಕುಗಳು, ಹುಡುಗರು ಬಂದರು. 
ಪಿ ನಾಯಿಗಳೂ ಬೆಕ್ಕುಗಳೂ ಹುಡುಗರೂ ಬಂದರು. 
೩. ನಾಯಿಗಳು, ಬೆಕ್ಕುಗಳು ಮತ್ತು ಹುಡುಗರು ಬಂದರಂ. 


Sn i india oe ASS a 


೧ (ಅ) ನಲ್ಲಿ ನಾಯಿ, ಬೆಕ್ಕು, ಹುಡುಗ ಎನ್ನುವ ಕರ್ತೃಪದಗಳು ಏಕವಚನದಲ್ಲಿ 
ದ್ದರೂ ಕ್ರಿಯೆ ಬಹುವಚನದಲ್ಲಿ ಕೊನೆಗೊಂಡಿದೆ. ಕರ್ತೃಪದಗಳಂ ಒಂದಕ್ಕಿಂತ 
ಹೆಚ್ಚಾದ್ದರಿಂದ ಕ್ರಿಯಾಬಹಂವಚನ ಉಂಟಾಗಿದೆ. 


೧ (ಬ) ಈ ವಾಕ್ಕದಲ್ಲಿ ನಾಯಿಗಳು, ಬೆಕ್ಕುಗಳು, ಹಂಡುಗರು ಬಂದರು. ಎನ್ನು 
ವಾಗ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೊಂದು ಕರ್ತೃವೂ ಇವೆ. ಯಥಾ 
ಪ್ರಕಾರ ಕ್ರಿಯಾಬಹುವಚನ ಮಹತ್‌ ಕರ್ತೃವಿನೊಡನೆ ಹೊಂದಿಕೊಂಡಿದೆ. 


೨ ಮತ್ತು ೩ನೆಯ ವಾಕ್ಯದಲ್ಲಿ ಸಂಬಂಧಸೂಚಕಾವ್ಯಯಗಳನ್ನು ಬಳಸಿಕೊಂಡು, 
ಇವೆಲ್ಲಾ ಬಂದವು ಎಂದು ತಿಳಿಸಲಾಗಿದೆ. ಈ ಎರಡು ವಾಕ್ಕಗಳ ರಚನೆಯಲ್ಲಿ 


ಕ್ರ 
J) 


ಕನ್ನಡ ವ್ಯಾಕರಣ ವಿಚಾರ : ಒಂದು ವಿವೇಚನೆ 


ಮೊದಲೆರಡು ವಾಕ್ಕಗಳಿಗಿಂತ ಸ್ಪಷ್ಟವಾಗಿವೆ. ನಾಯಿಗಳೂ ಬೆಕ್ಕುಗಳೂ ಹುಡುಗರಣ 
ಬಂದರು. ಇಲ್ಲಿ "ಊ' ಸಮುಚ್ಚ ಯ ಒಂದೊಂದು ಕರ್ತೃಗಳಿಗಿರಂವ ಸಂಬಂಧವನ್ನು 
ಸೂಚಿಸಂತ್ತದೆ. ಆದರೂ ಹಂಡುಗರ ಜೊತೆ ನಾಯಿಗಳು, ಬೆಕ್ಕುಗಳು ಬಂದವು ಎಂಬ 
ಗೊಂದಲಾತೀತ ರಚನೆಯಾಗಿ ಕಂಡುಬರುವುದಿಲ್ಲ. ಹಾಗೆಯೇ ವಾಕ್ಕ ೩ ಸಹ. ಈ 
ವಾಕ್ಯಗಳಲ್ಲಿ ಮೂರು ವಾಕ್ಕಗಳಿವೆ ಎಂದಿಟ್ಟುಕೊಂಡರೆ, 


ನಾಯಿಗಳು ಬಂದವು. 
ಬೆಕ್ಕುಗಳು ಬಂದವು. 
ಹುಡಂಗರಂ ಬಂದರು. 


ಎಂಬ ಸರಳ ವಾಕ್ಕಗಳು ಸಿಗುತ್ತವೆ, ಈ ಸರಳ ವಾಕ್ಯವನ್ನೇ ಸಂಕೀರ್ಣ ವಾಕ್ಕ 
ವನ್ನಾಗಿಸುವಾಗ ಹುಡುಗರ ಜೊತೆ ನಾಯಿ, ಬೆಕ್ಕುಗಳು ಬಂದವು ಎಂದು ಹೇಳಿ, ಇಲ್ಲಿಯ 
ಸಮಸ್ಯೆಯನ್ನು ಹೋಗಲಾಡಿಸಬಹುದಂ. ಇದಕ್ಕೆ ಸಮರ್ಥನೆ ಕೊಡಲು ಮುಂದೆ 
ತಮಿಳಿನ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ. 


೪, ಹುಡುಗರು, ನಾಯಿಗಳು, ಬೆಕ್ಕುಗಳಂ ಬಂದವು. 


ಇಲ್ಲಿ ಕ್ರಿಯಾಪದದ ಆಖ್ಯಾತೆಪ್ರತ್ಯಯಂ ನಪುಂಸಕಲಿಂಗದ ಬಹಂವಚನದಿಂದ 
ಕೂಡಿದೆ. 


ಕನ್ನಡದ ಜ್ಞಾತಿಭಾಷೆಯಾದ ತಮಿಳಿನಲ್ಲಿ ಇದಕ್ಕೆ ತದ್ವಿರುದ್ಧವಾದ ವಿಧಾನವನ್ನು 

ಕಾಣುತ್ತೇವೆ. ದ್ರಾವಿಡ ಭಾಷೆಯ ಮೂಲ ಲಕ್ಷಣದ ಚಹರೆ ತಮಿಳಿನಲ್ಲಿ ಇನ್ನೂ 
ಉಳಿದುಕೊಂಡು ಬಂದಿದೆ. ಉದಾಹರಣೆಗೆ ತಮಿಳಿನಲ್ಲಿ (ಆಡುನುಡಿ) 

ನಾಯಿ, ಬೆಕ್ಕು, ಹುಡುಗ ಬಂದರು. 
ಎಂದಂ ಬಳಸಬಹಂದಂ. ಆದರೆ, 

ಹಂಡಂಗ, ನಾಯಿ, ಬೆಕ್ಕು ಬಂದವು, 
ಎಂದಂ ಬಳಸಲು ಸಾಧ್ಯವಿಲ್ಲ. 
ಅಂದರೆ ಹಂಡುಗನಂ ನಾಯಿ, ಬೆಕ್ಕುಗಳಿಗಿಂತ ಶ್ರೇಷ್ಠನಾದ್ದರಿಂದ ಅವನು ಅವುಗಳನ್ನು 
ಆಕ್ರಮಿಸಿಕೊಳ್ಳುತ್ತಾನೆ. ಈ ವಿಧಾನವನ್ನು ನೋಡಿದಾಗ ಮಹತ್‌ ಅವಾಹತ್‌ಗಳಿ 


ಗಿರುವ ಭೇದ ಹೇಗೆ ಭಾಷಾ ರಚನೆಯಲ್ಲಿ ಮಹತ್ತರ ವ್ಯತ್ಕಾಸವನ್ನುಂಟುಮಾಡುತ್ತದೆ 
ಎಂದು ತಿಳಿಯುತ್ತದೆ. ಉತ್ತಮಪುರುಷ, ವಧ್ಯವಂಪುರಂಷದೆ ಮೇಲೆ, ಮಧ್ಯಮ... 


ಕರ್ನಾಟಕ ಭಾರತಿ 


\ 
ಟ್‌ 


೨ 


ತ್ತದೆ ಎಂಬುದನ್ನು ಕೆಳಗಿನ ಉದಾಹರಣೆಯೊಂದಿಗೆ ಕಾಣಬಹುದು. 


ಪುರುಷ ಪ್ರಥಮಪುರುಷದ ಮೇಲೆ ಪ್ರಭಾವ ಬೀರಿ ಅವುಗಳನ್ನು ಹೇಗೆ ಗೌಣವಾಗಿಸು 


೫, ನಾನೂ ನೀನೂ ಬಂದೆವು. 
೬. ನೀನೂ ಅವನು ಬಂದಿರಿ. 


ಇಲ್ಲಿ ಮಧ್ಯಮಪುರಂಷ ಉತ್ತಮಪುರುಷವನ್ನೂ, ಪ್ರಥಮಪುರಂಷ ಮಧ್ಯಮಪುರುಷ 
ವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಅವುಗಳ ಸ್ಥಾನಪಲ್ಲಟ ಸಾಧ್ಯ. 


೭. ಹುಡುಗರು, ನಾಯಿಗಳು ಬಂದವು. ಈ ವಾಕ್ಕದಲ್ಲಿ ಮಹತ್‌ ಅಮಶತ್ತಿನ 


ಪ್ರಶ್ನೆ ಏಳಂವುದಿಲ್ಲ. ಧಾತುವಿನ ಹಿಂದೆ ಬರುವ ಕರ್ತೃ ಧಾತಂ ಸಹ ಕ್ರಿಯೆಯಲ್ಲಿ ' 


ಭಾಗವಹಿಸಿಕೊಳ್ಳುತ್ತದೆ. 


ತಮಿಳಿನ ಆಡುನುಡಿಯಲ್ಲಿ ಕಂಡುಬರುವ ರೂಪವೇ ದ್ರಾವಿಡ ಭಾಷೆಯ ಮೂಲ 
ಲಕ್ಷಣವಾಗಿದ್ದು, ಬಹುಶಃ ಅದು ಹಳಗನ್ನ ಡದಲ್ಲಿ ಕವಿಗಳ ಮುಖಾಂತರ ಪಲ್ಲಟಗೊಂಡಿರ 
ಬಹುದು ಎಂಬ ಊಹೆಯನ್ನು ಮಾಡಬಹಂದಂ. ನನ್ನ ವಾದದ ತಿರುಳು ಇಷ್ಟು: 
ಲಿಂಗ ವ್ಯವಸ್ಥೆಯಲ್ಲಿ ತರತಮಭಾವದ ಮೂಲಕ ಉಂಟಾದ ಧೋರಣೆ, ಕ್ರಮೇಣ 
ವಾಕ್ಕ ರಚನೆಯಲ್ಲಿ ಬದಲಾವಣೆ ಹೊಂದಿದೆ. ಈ ಬದಲಾವಣೆ ಶಿಷ್ಟಭಾಷೆಯಲ್ಲಿ 
ಮೊದಲು ರೂಢಿಗೆ ಬಂದಿರಬಹುದಂ. 


ಈ ರೀತಿಯ ವಾಕ್ಯ ರಚನೆಗಳನ್ನು ಆಧುನಿಕ ಭಾಷಾವಿಜ್ಞಾನದ ರೀತಿಯಿಂದ 
ವಿಶ್ಲೇಷಿಸುವಾಗ ವಾಕ್ಯದ ಮೇಲ್ಮೈ ರಚನೆ (8078800 10161) ಮತ್ತು ಆಂತರಿಕ ರಚನೆ 
(deeper 10101)ಗಳ ಪರಿಣಾಮಕಾರಿ ಅಧ್ಯಯನ ಹೆಚ್ಚಿನ ತಿಳುವಳಿಕೆಯನ್ನು ನೀಡಂ 
ತ್ತದೆ. ಇಲ್ಲಿ ಪದದ ಮೂಲಾರ್ಥ ಮತ್ತು ರಚನಾರ್ಥ ಎರಡೂ ಪ್ರಮುಖ ಗಣನೆಗೆ 
ಬರುತ್ತವೆ. ಅದನ್ನು ಈ ಕೆಳಕಂಡ ಎರಡು ರೀತಿಯಿಂದ ತೋರಿಸಬಹುದಂ. 


ನಾಯಿ ಬೆಕ್ಕು ಹುಡುಗ | ರು ಬಂದರು 


| | 


| 


ಇಲ್ಲಿ ಹುಡುಗರು, ನಾಯಿ ಬೆಕ್ಕಿಗಿಂತ ಶ್ರೇಷ್ಠ ಅಲ್ಲದೆ ಅದು ಕ್ರಿಯೆಯ ಹಿಂದೆ ಬಂದಿರಂ 
ವುದರಿಂದ "ರು' ಎನ್ನುವ ಆಖ್ಯಾತಪ್ರತ್ಯಯ ಬಳಕೆಯಾಗಿದೆ. ಆದರೆ 


ಕನ್ನಡ ವ್ಯಾಕರಣ ವಿಚಾರ : ಒಂದು ವಿವೇಚನೆ 


ಹುಡುಗರು ನಾಯಿಂಗಳು ಬೆಕ್ಕುಗಳಂ ಬಂದವು. 
| | 


ಇಲ್ಲಿ ಹುಡುಗ ಶ್ರೇಷ್ಠನಾದರೂ ಕ್ರಿಯೆಯೊಂದಿಗೆ ಹೋಗುವ ಕರ್ತೃ ಬೇರೆ. ಆದ್ದ 
ರಿಂದ ಕರ್ತೃವಿನ ಮೂಲ ಮೌಲ್ಯಕ್ಕಿಂತ ವಾಕ್ಕದಲ್ಲಿಯ ಕರ್ತೃವಿನ ಮೇಲೆ ಇಲ್ಲಿಯ 
ರಚನೆ ರೂಪುಗೊಂಡಿದೆ. ಆದರೆ ಮೇಲೆ ಹೇಳಿದ ಯಾವ ಉದಾಹರಣೆಗಳೂ 
ಗ್ರಾಂಥಿಕ ತಮಿಳಿನಲ್ಲಿ ಸಾಧ್ಯವಿಲ್ಲ. ಅಂದರೆ ಸಹೆಜನಾಮಪ್ರಕೃತಿಗಳಲ್ಲಿ ಮನಂಷ್ಯ 
ಸೂಚಿ ಕರ್ತೃಪದ ಮನುಷ್ಯೇತರ ಕರ್ತೃವಿನೊಂದಿಗೆ ಸೇರುವುದಿಲ್ಲ. ಹಾಗೆ ಸೇರಿದರೆ 
ಅದು ವ್ಯಾಕರಣ ದೋಷ. 


ಹುಡುಗರಂ, ನಾಯಿಗಳಂ, ಬೆಕ್ಕುಗಳಂ ಬಂದವು. 


ಇದು ಗ್ರಾಂಥಿಕ ತಮಿಳಿನಲ್ಲಿ ಸಾಧ್ಯವಿಲ್ಲ. ಆದರೆ ಸಂಗಮ್‌ ಕಾಲದ ತಮಿಳಂ 
ಗ್ರಂಥ ' ಶಿಲಪ್ಪದಿಕಾರಂ 'ನಲ್ಲಿ " ಹಸುಗಳು ಬ್ರಾಹ್ಮಣರುಗಳು ಎನ್ನುವ ಇವರುಗಳು 
ಬಂದರು,.......' ಎಂಬ ಪ್ರಯೋಗವೊಂದಂ ಸಿಕ್ಕುತ್ತದೆ. ಇದು ಕವಿ ಪ್ರಯೋಗ 
ವೆಂದೂ ಕವಿಗಳಿಗೆ ಕೆಲವೊಮ್ಮೆ ಕಟ್ಟುಪಾಡನ್ನು ಮೀರುವ ಹಕ್ಕಿದೆಯೆಂದೂ ತಮಿಳಿನ 
ವಿದ್ವಾಂಸರ ಅಭಿಪ್ರಾಯ. ಆದರೆ ಗ್ರಾಂಥಿಕವಾಗಿ ಯಾವ ಬಳಕೆ ಅಸಾಧಂವೆಂದಂ 
ತಮಿಳರು ಭಾವಿಸುತ್ತಾರೋ ಅದೇ ಪ್ರಯೋಗ ಆಡುನುಡಿಯಲ್ಲಿ ಉಪಾದೇಯಂ 
ವಾಗಿರುವುದು ಗಮನಾರ್ಹ. 


ಆಡುನುಡಿಯಲ್ಲಿ, 
ಹುಡುಗರು, ನಾೂಯಿಂಗಳಂ, ಬೆಕ್ಕುಗಳಂ ಬಂದರಂ. 


ಅಥವಾ, 
ಬೆಕ್ಕುಗಳಂ, ನಾಯಿಂಗಳಂ, ಹಂಡುಗರು ಬಂದರು. 


ಎನ್ನುವ ರೂಪ ಬಳಕೆಯಲ್ಲಿ ಉಂಟು. ಇದೇ ವಾಕ್ಕವನ್ನು ಬರೆವಣಿಗೆಯಲ್ಲಿ ಬಳೆಸು 
ವಾಗ ಅವರು ಬೆಕ್ಕು, ನಾಯಿಗಳನ್ನು ಒಂದು ಭಾಗವನ್ನಾಗಿಯಣ ಹುಡಂಗನನ್ನು ಒಂದೂ 
ಭಾಗವನ್ನಾಗಿಯೂ * ಪ್ರತ್ಯೇಕಿಸಿ ಹಂಡುಗನೊಡನೆ ನಾಯಿ, ಬೆಕ್ಕು ಬಂದವು ಎಂದು 
ಬರೆಯಂತ್ತಾರೆ. ಇಲ್ಲಿನ ವಾಕ್ಕದಲ್ಲಿ ತಲೆದೋರಬಹುದಾದ ಗೊಂದಲವನ್ನು ತಪ್ಪಿಸಲು 
"ಒಡನೆ' ಎಂಬ ಸಂಘಟನಾತ್ಮಕ ಪ್ರತ್ಯಯ ( coordinative suffix )ನ್ನು ಸೇರಿಸಿ 
ಹೆಂಡಂಗನಿಗೆ ಪ್ರಾಮುಖ್ಯತೆ ಕೆಣಟ್ಟು ಆತನ ಜೊತೆ ನಾಯಿಗಳು, ಬೆಕ್ಕುಗಳು ಬಂದವು 
ಎಂದು ಹೇಳುತ್ತಾರೆ. ಇದರ ವಿವರಣೆಯನ್ನು ಕೆಳಗೆ ಕೊಟ್ಟಿರುವ ವಿಶ್ಲೇಷಣೆ 
ಯಿಂದ ಚೆನ್ನಾಗಿ ತಿಳಿದಂಕೆೊಳ್ಳಬಹಂದು. 


ಕರ್ನಾಟಕ ಭಾರತಿ 


S S = Sentence 
| NP = Noun 
Wmv Phrase 
NP VP VP = Verb Phrase 
| | Pl = Plural 
| kk | MV = Main Verb 
Nouns Pl. marker MV AV AV = Auxillary 
Verb 
| | 0೩,17 Past Tense 
Pa.T PT pT = Pronominal 


| 
| 
| 
| | termination 
ಹಂಡಂಗ ನಾಯಿ ಬೆಕ್ಕುಗಳು ಬರ್‌ ದ 


ವಾಕ್ಯ : ಹುಡುಗರು, ನಾಯಿಗಳಂ, ಬೆಕ್ಕುಗಳಂ ಬಂದರು. 


ಇಲ್ಲಿಯ ಕರ್ತೃಪದಗಳ ಗುಣ ವಿಶೇಷಣಗಳನ್ನು ನೋಡೋಣ. 


ಹುಡುಗರು ನಾಯಿಗಳಂ ಬೆಕ್ಕುಗಳಂ 
+ animal | + animal + animal 
+ human | — human — human | 
+ male | + male + male | 
[ತ್ಲ plural + plural | | + plural | 


+ human ಎನ್ನುವುದಷ್ಟರಿಂದಲೇ ಇಲ್ಲಿಯ ಕರ್ತೃ, ಬೇರೆ ಕರ್ತೃಗಳ ಮೇಲೆ ಹತೋಟಿ 
ಸಾಧಿಸಿದೆ; ಪ್ರಧಾನ ಕರ್ತೃವಾಗಿದೆ. ಈ ಲಕ್ಷಣ ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾಗಿ 
ಕಂಡಂಬರುವಂತಹಂದು. ಆದ್ದರಿಂದ ಕನ್ನಡ ಭಾಷೆಯಲ್ಲಿ ನಡೆದ ಈ ವಿವಕ್ಷೆಗೆ ನಾವು 
ಅಪವಾದವನ್ನು ಹೇಳಬೇಕಾಗುತ್ತದೆ. ಈಗ ಈ ಕೆಳಗಂಡ ನಿರ್ಧಾರಕ್ಕೆ po 


೧. ಈ ಪ್ರಯೋಗ ಮೊದಲು ಕಾವ್ಕಗಳಲ್ಲಿ ಬಳಕೆಯಾಗಿ ನಂತರ ಡು 
ಆಡುನುಡಿಗೆ ಬಂಡ 118, ತಮಿಳಿನಲ್ಲಿ ಡಲು ಶಿಷ್ಟಭಾಷೆ ನೆಯ ಕ 


2) ಕನ್ನಡ ವ್ಯಾಕರಣ ವಿಚಾರ : ಒಂದು ವಿವೇಚನೆ ೯ 


(೨) ಈ ಪ್ರಯೋಗ ಕನ್ನಡದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. 
ಕರ್ತೃಪದ ಯಾವುದೇ ಆಗಿರಲಿ ಕ್ರಿಯೆಯ ಹಿಂದೆ ಬಂದಾಗ ಅದು ಕ್ರಿಯಾಪದವನ್ನು 
ನಿಯಂತ್ರಿಸಿ ಕ್ರಿಯಾಬಹುವಚನದ ಮೂಲಕ ಅಭಿವ್ಯಕ್ತಗೊಳ್ಳುತ್ತದೆ. * 


್ನ ಬರೆಯುವಾಗ ಡಾ. ರಂಗನ್‌, ಡಾ. ರಾಜಪುರೋಹಿತ, ಡಾ. ಜ್ಞ್ಯಾನಸುಂದರಂ, 
ಲ್ಫಂ ಮತ್ತು ಹಿ, ರಾಜರ ಇವರುಗಳ ಸಲಹೆಗೆ ನಾದ ಕೃತಜ್ಞ 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ 
ಶೋಧನೆಗಳು 


ಅ. ಸುಂದರ 


ಹೋದ ವರ್ಷ ಡಿಸೆಂಬರ್‌ ಹಾಗು ಇದೇ ವರ್ಷ ಎಪ್ರಿಲ್‌. ಡಿಸೆಂಬರ್‌ ತಿಂಗಳಂ 
ಗಳಲ್ಲಿ ಶಿವಮೊಗ್ಗ, ಉತ್ತರ ಕನ್ನಡ, ಬೆಳಗಾಂವ್‌, ಬಿಜಾಪುರ ಮತ್ತು ರಾಯಚೂರು 
ಜಿಲ್ಲೆಗಳ ಕೆಲವೊಂದು ಪ್ರದೇಶಗಳಲ್ಲಿ ಪುರಾತತ್ವ ಅನ್ವೇಷಣೆ ಕಾರ್ಯವನ್ನು ನಾನು 
ಕೈಗೊಂಡಿದ್ದೆ. ನನ್ನ ಈ ಶೋಧನೆಗಳಲ್ಲಿ ಕಂಡುಬಂದ ಪುರಾತತ್ವ ಅವಶೇಷಗಳಲ್ಲಿ 
ಕೆಲವು ಮಹತ್ವದ್ದಾಗಿದ್ದು ಅವುಗಳ ಬಗ್ಗೆ ಟಿಪ್ಪಣಿಗಳನ್ನು ಕೆಳಗೆ ಕೊಡಲಾಗಿದೆ. 


೧. ಪುರಾತತ್ವ ನೆಲೆಗಳು; 


೧. ನೂತನ ಶಿಲಾಯುಗದ ನೆಲೆ (ಕ್ರಿ. ಪೂ. ೧೮೦೦-೧೦೦೦) 


ಕೆಳದಿ ಶಿವಪ್ಪ ನಾಯಕನ ರಾಜಧಾನಿಯಾಗಿದ್ದ ಹಳೆನಗರ (ಹೊಸನಗರ ತಾ. 
ಶಿವಮೊಗ್ಗ ಜಿ.) ದಲ್ಲಿ, ಕೆಳದಿ ನಾಯಕರ ಕಾಲದ ಪಂಚವಯಖಿ ಹನುಮಂತನ ದೇವಾ 
ಲಯವಿದೆ. ಇದರ ದಕ್ಷಿಣಕ್ಕೆ ಬತ್ತ ಬೆಳೆಯುವ ಗದ್ದೆಗಳಲ್ಲಿ ನೂತನ ಶಿಲಾಯಂಗ 
ಸಂಸ್ಕೃತಿಯ ಬೂದು ವರ್ಣದ ಮಣ್ಣಿನ ಪಾತ್ರೆಗಳ ಚೂರುಗಳಿವೆ. ಈ ಅವಶೇಷ 
ಗಳಿಂದ ಇಲ್ಲಿ ನೂತನ ಶಿಲಾಯಂಗ ಜನರ ಸಣ್ಣ ವಸತಿಯಿದ್ದಿ ರಬೇಕೆಂದು ತೋರು 
ವುದು. ಈ ಊರಿಂದ ಸುಮಾರು ೯ ಕಿ. ಮೀ ದೂರದಲ್ಲಿರುವ ನಿಲಸುಕಲ್ಲು ಎಂಬಲ್ಲಿ 
ಬೃಹತ್‌ ಶಿಲಾ ಸಂಸ್ಕೃತಿಯ ನಿಲುಸುಗಲ್ಲಂಗಳಿವೆ, (Menhirs). ಅಲ್ಲಿ ೧೯೬೯ರಲ್ಲಿ 
ಒಂದು ನೂತನ ಶಿಲಾಯುಗದ ನೆಲೆಯಂನ್ನು ಶೋಧಿಸಿದ್ದೆ. 


೨. ಬೃಹತ್‌ ಶಿಲಾ ಸಂಸ್ಕೃತಿ ನೆಲೆಗಳು (ಕ್ರಿ. ಪೂ. ೭೦೦.೨೦೦) 


ಹಳೆನಗರದಿಂದ ಸುಮಾರು ೫ ಕಿ. ಮಿ. ದೂರದಲ್ಲಿ ಬಂಗ್ಲೆ ಎಂಬಲ್ಲಿ ಬೃಹತ್‌ 


ಶಿಲಾ ಸಂಸ್ಕೃತಿಯ ನಿಲುಸಂಗಲ್ಲುಗಳಿವೆ. ಇವು ನಿಲುಸುಕಲ್ಲಂ ಹಳ್ಳಿ ಯಲ್ಲಿರುವ ನಿಲಂಸಂ 
ಗಲ್ಲುಗಳ೨ನ್ನು ಹೋಲುತ್ತವೆ. 


ಭಂಡೀಗಣಿ ( ತೀರ್ಥಳ್ಳಿ ತಾ. ಶಿವಮೊಗ್ಗ ಜಿ. ) ಯಲ್ಲಿ ಕಮ್ಮರ್ಡಿ - ಹರಿಹರ 
ಪುರದ ಅಸ್‌ಫಾಲ್ಟ್‌ ರಸ್ತೆಯ ಎಡಬದಿಯಲ್ಲಿ ಬೃಹತ್‌ ಶಿಲಾ ಸಂಸ್ಕೃತಿಯ ಒಂದಂ 


ಸ 
ಬ ಜ್‌ ಟಿ 
i ಟೆ ಲ p 1 
(ETC ಟ್ಟ 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೧೧ 


(ಕಂಡಿ) ಕೋಣೆಗೋರಿಯ (port - holed chamber) ಅವಶೇಷಗಳಿವೆ. ಹಿಂದೆ 
ಇಲ್ಲಿ ಇಂಥ ಹಲವು ಕಲ್ಲೊ ೇರಿಗಳು ಇದ್ದುವೆಂದು ಇದು ಸೂಚಿಸುತ್ತದೆ. 


ಹಲಶಿ (ಖಾನಾಪುರ ತಾ. ಬೆಳಗಾಂವ್‌ ಜಿ.) ಗ್ರಾಮದ ಉತ್ತರಕ್ಕೆ ಬತ್ತದ ಗದ್ದೆ 
ಗಳಿವೆ. ಇವುಗಳ ಅಂಚಿನಲ್ಲಿ ಬೃಹತ್‌ ಶಿಲಾ ಸಂಸ್ಕೃತಿಯ ಕಂಡಿ ಕೋಣೆಗೋರಿಗಳ 
ಕಲ್ಲು ಹಲಗೆಗಳನ್ನು (೦೯೧05186) ನಿಲ್ಲಿಸಲಾಗಿದೆ. ಈ ಭಣವಿಂಯನ್ನು ಗದ್ದೆಗಳಾಗಿ 
ಮಾರ್ಪಾಡಂ ಮಾಡಂವ ಮುಂಚೆ ಇಲ್ಲಿ ಹಲವು ಕಂಡಿ ಕೋಣೆಗೋರಿಗಳಿದ್ದವು. ಗದ್ದೆ 
ಗಳನ್ನು ಮಾಡುವ ಕಾಲದಲ್ಲಿ ಇವುಗಳನ್ನು ಕಿತ್ತು ಕೆಲವು ಕಲ್ಲಂ ಹಲಗೆಗಳನ್ನು ಅಂಚಿನಲ್ಲಿ 
ನಲ್ಲಿ ನೆಡಲಾಯಿತೆಂಬುದು ಸ್ಪಷ್ಟ. ಕರ್ನಾಟಕದ ವಾಯವ್ಯ ಭಾಗದಲ್ಲಿ ಈ ವಿಧದ 
ಕಲ್ಲೋರಿಗಳಂ ಕಂಡು ಬಂದುದು ಇದೇ ಮೊದಲು. ಈ ಗದ್ದೆಗಳ ದಕ್ಷಿಣದ ಹದ್ದಿ 
ನಲ್ಲಿ ಬಹಳ ಹಾಳು ಮಣ್ಣು ಇದೆ. ಇದರಲ್ಲಿ ಮಧ್ಯಯುಗೀನ, ಇತಿಹಾಸ ಪ್ರಾರಂಭ 
ಕಾಲದ ಮತ್ತು ಬೃಹತ್‌ ಶಿಲಾ ಸಂಸ್ಕೃತಿಯ ಗಡಿಗೆ ಮಡಿಕೆಗಳ ಹಾಗು ಇತರ ವಿವಿಧ 
ಅವಶೇಷಗಳು ಹೇರಳವಾಗಿ ಇವೆ. 


ಸ ಪ್ರಾಗೈತಿಹಾಸಿಕ ವರ್ಣ ಚಿತ್ರಿತ ಗವಿಗಳು 


ಇಂದಂರ್ಗಿ (ಗಂಗಾವತಿ ತಾ. ರಾಯಂಚಣರು ಜಿ.) ಗುಡ್ಡಗಳಲ್ಲಿಯ (ಮೋರಿ 
ಯರ ಬೆಟ್ಟ) “ವಾರೆ ಹನುಮಪ್ಪನ ಗುಡ್ಡ', "ಎರೆಹುಳಂಕಿನ ಬಂಡಿ ಗವಿ' ಭಾಗಗಳಲ್ಲಿ 
ಮೂರು ನೈಸರ್ಗಿಕ ಗವಿಗಳಲ್ಲಿ ಪ್ರಾಗೈತಿಹಾಸಿಕ (?) ಕಾಲದ ಕೆಮ್ಮಣ್ಣು ಬಣ್ಣದ ಕೆಲವು 
ರೇಖಾಚಿತ್ರಗಳ, ಪಕ್ಷಿಗಳ, ಪ್ರಾಣಿಗಳ ಚಿತ್ರಗಳಿವೆ. ಇದರಂತೆಯೆ, ಲಿಂಗಸಂಗೂರಿನ 
ಹತ್ತಿರವಿರುವ "“ಭಿಲ್ಲಮ್ಮರಾಯಂನ'' ಗುಡ್ಡಗಳಲ್ಲಿ ಕುಟ್ಟಿ ತೆಗೆದ ಚಿತ್ರಗಳಿವೆ (Rock- 
Bruisings). ಕೊಪ್ಪಳದಲ್ಲಿ ನಾವು ಒಟ್ಟಿಗೆ ಅನ್ವೇಷಣೆ ನಡೆಸುತ್ತಿದ್ದಾಗ ನನ್ನೊಡನೆ 
ಕೆಲಸ ಮಾಡುತ್ತಿದ್ದ ಯಂ. ಜಿ. ಸಿ. ಜೂನಿಯರ್‌ ಫೆಲೊ ಆಗಿ ಕೆಲಸ ಮಾಡುತ್ತಿದ್ದ 
ಶ್ರೀ ಲಕ್ಷ್ಮಿಕಾಂತ್‌ ಇವರು ಈ ಚಿತ್ರಗಳನ್ನು ಶೋಧಿಸಿದರಂ. ಕೊಪ್ಪಳ ಗುಡ್ಡದ ಸೀ 
ನೀರಿನ ಕೆರೆಯ ಹತ್ತಿರ ಒಂದು ಗವಿಯಲ್ಲಿ ಬಿಳಿ ಬಣ್ಣದ ರೇಖಾ ಚಿತ್ರಗಳಿವೆ. 


ಬಾದಾಮಿ (ಬಾದಾಮಿ ತಾ. ಬಿಜಾಪುರ ಜಿ.) ಯಲ್ಲಿ ಮಾಲೆಗಿತ್ತಿ ಶಿವಾಲಯ 
ಮತ್ತು ಮೇಗಣ ಶಿವಾಲಯ ನಡುವಿನ ಗಂಡ್ಡದ ವಟ್ಟುಗಳಲ್ಲಿ ಬಾದಾವಿಂ ಚಾಲುಕ್ಯ 
ಕಾಲದ ವಂತ್ರು ಅನಂತರ ಕಾಲದ ಬೇರೆ ವಿಧದ ಕೆಂಪು ಬಣ್ಣದ ಚಿತ್ರಗಳಿವೆ. 


೪, ಇತಿಹಾಸ ಪ್ರಾರಂಭ. ಬಾದಾಮಿ ಚಾಲುಕ್ಕರ ಪೂರ್ವ ಕಾಲದ ನೆಲೆಗಳಂ 
(ಕ್ರಿ. ಪೂ. ೨ - ಕ್ರಿ. ಶ. ೫ನೇ ಶತಮಾನ) 


ಹಲಶಿ ಗ್ರಾಮದ " ಬೋಡಕೆ ಟೆಂಬೆ ' ಎಂದಂ ಸ್ಥ ಛಿಕವಾಗಿ ಕರೆಯಲ್ಪಟ್ಟ 
ಗುಡ್ಡ ಪ್ರದೇಶದಲ್ಲಿ, ಬಳ್ಳಿಗಾವೆಯ ಹಾಳಂಬಿದ್ದ ಮಳೆ ಮಲ್ಲೆ "ಶ್ವರ ಅಥವಾ ಬ್ರಹ್ಮ 


6೨ ಕರ್ನಾಟಕ ಭಾರತಿ 


ದೇವ ಗುಡಿ - ಪಾರ್ಶ್ವನಾಥ ಜೋಗಿಮಯ್ಯ ಪ್ರದೇಶದಲ್ಲಿ (ಚಿತ್ರ 1; ೧, ೨) ಇತಿ 
ಹಾಸ ಪ್ರಾರಂಭ ಕಾಲದಿಂದ ಚಾಲುಕ್ಯ ಪೂರ್ವ ಕಾಲದ ವರೆಗಿನ ಪ್ರಾಚೀನ ನೆಲೆಗಳಿವೆ. 
ಇವುಗಳಲ್ಲಿ ಶಾತವಾಹನ ಮತ್ತು ಅನಂತರ ಕಾಲದ ಸುಟ್ಟ ಇಟ್ಟಿಗೆ ಕಟ್ಟಡಗಳ ಅವಶೇಷ 
ಗಳಿವೆ. (ಚಿತ್ರ 1; ೨, ೪). ಹಲಶಿಯಲ್ಲಿ ಇಟ್ಟಿಗೆಯಿಂದ ಕಟ್ಟಿದ ದುಂಡು ಭಾವಿಯಂ 
ಒಂದು ಗದ್ದೆ ಯಲ್ಲಿ ಗುಂಡಿ ತೆಗೆದಾಗ ಅಲ್ಲಿ ಸಿಕ್ಕಿತೆಂದು ಸ್ಥಳಿಕರು ತಿಳಿಸಿದರು. ಬಾದಾವಿಂ 
ಯಲ್ಲಿ ೧ನೇ ಪುಲಕೇಶಿ ಶಾಸನವಿರುವ ಪ್ರದೇಶದಲ್ಲಿಯೂ ಇತಿಹಾಸ ಪ್ರಾರಂಭ ಕಾಲ 
ದಲ್ಲಿ ಜನವಸತಿಯಿದ್ದ ಕುರುಹಂಗಳಾದ ಕೆಂಪು - ಕಪ್ಪು ದ್ವಿವರ್ಣದ ಗಡಿಗೆ ಮಡಿಕೆ 
ಚೂರುಗಳು, ಇಟ್ಟಿಗೆ ತುಂಡುಗಳಿವೆ. 


ಹಲಶಿ, ಕುಪ್ಪಟೂರಿ ( ಸೊರಬ ತಾ., ಶಿವಮೊಗ್ಗ ಜಿ.) ನ ನರಸಿಂಹ ದೇವಾ 
ಲಯದ ಸುತ್ತುಮುತ್ತಲಿನ ಪ್ರದೇಶದಲ್ಲಿ, ಹಂಂಚ ( ತೀರ್ಥಳ್ಳಿ ತಾ. ) ದ ಬೋಗಾರ 
ಬಸದಿಯ ಹತ್ತಿರದಲ್ಲಿ ಪ್ರಾಯಶಃ ಕದಂಬ- ಚಾಲುಕ್ಕರ ಕಾಲದೆನ್ನಬಹಂದಾದ ಮಣ್ಣಿನ 
ಕೋಟೆಗಳ, ಕಂದುಕಗಳ, ಕೋಟೆಯೊಳಗಿನ ಮನೆಗಳ ತಳಪಾಯಗಳ ಅವಶೇಷಗಳಿವೆ. 
ಹೊಸ ಮಹಾಕೂಟದಲ್ಲಿ ದೇವಾಲಯ ಪ್ರಾಕಾರದ ಆಗ್ನೇಯಕ್ಕೆ ಒಂದಂ ಹಾಳುಬಿದ್ದ 
೫ನೇ ಶತಮಾನದ ದೇವಾಲಯ, ಶಿವಲಿಂಗಗಳು ಇವೆಯಷ್ಟೆ. ಈ ಪ್ರದೇಶದಲ್ಲಿ 
ಅನಾನಸ್‌ ಬೆಳೆಯಲು ಕಾಲುವೆಗಳನ್ನು ಇತ್ತೀಚೆಗೆ ತೋಡಲಾಗಿದೆ. ಈ ಕಾಲುವೆ 
ಗಳಲ್ಲಿ ಸು. ೪ - ೬ ಶತಮಾನಗಳ ಇಟ್ಟಿಗೆ ಕಟ್ಟಡಗಳ ಅವಶೇಷಗಳು ಅಲ್ಲಲ್ಲಿ ಕಾಣಿಸಿ 
ಕೊಂಡಿವೆ. ಯಾವ ಕಲ್ಲಿನ ಕಟ್ಟಡಗಳ ಅವಶೇಷಗಳಿಲ್ಲದೆ ಸುಮಾರು ೧೫, ೨೦ ಶಿವ 
ಲಿಂಗಗಳು ಒಂದೇ ತರಹವಿದ್ದು ತಲೆಯಭಾಗ ಗುಂಡಾಗಿದ್ದು ಮಧ್ಯನಾಡಿಯುಳ್ಳ 
ಬಾಣಾಕಾರದ ಬ್ರಹ್ಮಸೂತ್ರ ರೇಖೆಯುಳ್ಳದ್ದಾಗಿವೆ. ಎಲ್ಲವುದಕ್ಕೂ ವೃತ್ತಾಕಾರದ 
ಪೀಠವಿದೆ. ಅದ್ದರಿಂದ ಇವು ೪-೬ನೇ ಶತಮಾನದ್ದೆಂದಂ ತೋರುವುದಂ.. ಇವುಗಳ 
ಸುತ್ತುಮುತ್ತಲೂ ಕಂಡುಬಂದ ಇಟ್ಟಗೆ ಕಟ್ಟಡಗಳ ಅವಶೇಷಗಳು ಈ ಶಿವಲಿಂಗಗಳ 
ಸಣ್ಣ ಸಣ್ಣ ದೇವಾಲಯಂಗಳದ್ದಾಗಿರಬೇಕೆಂದಂ ಕಾಣಂವುದಂ. ಇವುಗಳ ಸಮೀಪದ 
ಕೊಳ್ಳದಲ್ಲಿ ಶಾತವಾಹನ- ಚಾಲುಕ್ಕರ ಕಾಲದ ಇಟ್ಟಿಗೆ ಕಟ್ಟಡಗಳ ಅವಶೇಷಗಳು, ಗಡಿಗೆ 
ಮಡಿಕೆ ಚೂರುಗಳುಳ್ಳ ಪ್ರಾಚೀನ ನೆಲೆಯೊಂದನ್ನು ಶೋಧಿಸಿ ಬೇರೆಡೆಯಲ್ಲಿ ವರದಿ 
ಮಾಡಿದ್ದೇ*ನೆ. ಇದೇ ತರಹದ ಇಟ್ಟಿಗೆ ಕಟ್ಟಡಗಳ ಮೃತ್‌ಪಾತ್ರೆ ಅವಶೇಷಗಳುಳ್ಳ 
ನೆಲೆಯೊಂದನ್ನು ಬಾದಾಮಿಯ ನಾಗನಾಥ ದೇವಾಲಯಂದ ಹಿಂದೆ ಹಾಗು ಕೊಳ್ಳದಲ್ಲಿ 
೧೯೬೫ರಲ್ಲಿ ನನ್ನ ಪುರಾತತ್ವ ಶೋಧನೆಯಲ್ಲಿ ಕಂಡುಬಂದಿದೆ. 


೨. ಶಿಲ್ಪಗಳು 
೧. ವಾಸ್ತು ಶಿಲಗಳು 
೦ 


1) ನೇರಲಗಿಯ (ಸೊರಬ ತಾ. ) ಹಾಳುಬಿದ್ದ ಶಿವಾಲಯವು ಅದರ ತಳ 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೧೩ 


ಎನ್ಯಾಸ, ಬಾಗಿಲು ಚೌಕಟ್ಟಿನ ಲಕ್ಷಣಗಳಿಂದಲೂ ( ಚಿತ್ರ 4; ೨, ೩), ಲಿಂಗದ ಆಕಾರ 
ಹಾಗು ಅದರ ಮೇಲಿನ ಬ್ರಹ್ಮಸೂತ್ರದ ಮಾದರಿಯಿಂದಲೂ ಮತ್ತು ಒಡೆದು ಬಿದ್ದಿರುವ 
ದ್ವಿಭ.ಜ ಗಣೇಶನ ಮೂರ್ತಿಯಿಂದಲೂ (ಚೆತ್ರ 5; ೧) ದೇವಾಲಯವೂ ಬನವಾಸಿ 
ಕದಂಬರ ಕಾಲ ಅಂದರೆ ೪.೫ನೇ ಶತಮಾನದ್ದೆಂದು ತೋರುವುದು. 


11) ಕುಮಠಾದ ಹತ್ತಿರ ಸಮುದ್ರದ ದಂಡೆಯ ಮೇಲಿರುವ ಧಾರೇಶ್ವರ 
( ಕುಮಠಾ ತಾ. ಉತ್ತರ ಕನ್ನಡ ಜಿ. ) ಪುರಾಣ ಪ್ರಸಿದ್ಧ ಸ್ಥಳವಷ್ಟೆ. ಧಾರೇಶ್ವರ 
ದೇವಾಲಯವು ವಾಸ್ತಾಶಿಲ್ಪದಿಂದ ೧೧-೧೨ನೇ ಶತಮಾನದ್ದು. ಇದರಲ್ಲಿ ಗಣೇಶನ 
ಮೂರ್ತಿ ನಿಜಕ್ಕೂ ಕಲ್ಯಾಣ ಚಾಲುಕ್ಕ ಕಾಲದ ಸುಂದರ ಶಿಲ್ಪ. 


ಈ ದೇವಾಲಯದ ಹೊರಗೆ ನೈಯತ್ಛಕ್ಕೆ ಪ್ರಾಕಾರದೊಳಗೆ ಒಂದು ಸಣ್ಣ ಪ್ರಮಾ 
ಣದ ಹಸಿರು ಮೋಡಿಯ (508150 ಕಲ್ಲಿನ ದೇವಾಲಯವಿದೆ. ಇದನ್ನು ಆದಿ ಧಾರೇ 
ಶ್ವರ ಎಂದು ಕರೆಯಲಾಗಿದೆ. ಎತ್ತರದ ಅಧಿಷ್ಠಾನ. ಗರ್ಭಗೃಹ ಮತ್ತು ಅಂತರಾಳ; 
ಎರಡೇ ಭಾಗಗಳಂ. ಇದರ ಕಡುಮಾಡು ಕರಾವಳಿ ಮತ್ತು ಮಲೆನಾಡುಗಳಲ್ಲಿಯ 
ದೇವಾಲಯಗಳಲ್ಲಿಯ ಹಾಗೆ, ಕಲ್ಲು ಹಲಗೆಗಳಿಂದ ಜೋಡಿಸಿ ಮಾಡಿದ್ದಾಗಿದೆ. ಗರ್ಭ 
ಗುಡಿಯ ಛತ್ತಿನ ಜೋಡಣೆ, ಮೂಲೆಗಂಬಗಳ, ಅಂತರಾಳದ ಛತ್ತಿನಲ್ಲಿರಂುವ ಕಮಲ 
ಪುಷ್ಪ ಚಿತ್ರದ, ಹೊರಗೋಡೆಗಳ ಮೇಲಿನ ಮಕರ ತೋರಣ ಚಿತ್ರದ ಮತ್ತು ಕಡು 
ಮಾಡನ್ನು ಕಟ್ಟಿದ ಶೈಲಿಯ ಲಕ್ಷಣಗಳು ಇದು ಧಾರೇಶ್ವರ ದೇವಾಲಯಕ್ಕಿಂತ ಹಿಂದಿನ 
ದೆಂದು ಸೂಚಿಸುತ್ತವೆ. ( ಚಿತ್ರ 6; ೪, ೫, ೬). ಗರ್ಭಗಂಡಿಯಲ್ಲಿ ನಂತರ ಕಾಲದ 
ಒಂದು ಪೀಠಸ್ತ ಲಿಂಗವಿದೆ. ದೇವಾಲಯವು ತೀರ ಸರಳವಾಗಿದ್ದರೂ ಅಚ್ಚುಕಟ್ಟಾಗಿ 
ಮನಸ್ಸಿಗೆ ಹಿಡಿಯುವ ಹಾಗಿದೆ. ಇದರ ಮೂಲಲಿಂಗ ಈಗ ಅಲ್ಲೆ ಮೇಲೆ ಮಲ್ಲಿ 
ಕಾರ್ಜುನನ ಸಣ್ಣ ಗಂಡಿಯಲ್ಲಿರಂವುದೆಂದಂ ಕಾಣುವುದಂ. 


೨. ಮೂರ್ತಿ ಶಿಲ್ಪಗಳಂ 
i) ತೊಗರ್ಸಿಯ ಪ್ರಾಚೀನ ದೀಪಸ್ತಂಭ (ಚಿತ್ರ 3; ೨) 


ಇಲ್ಲಿಯ ಮಳಿಮಠದ ಆವರಣದಲ್ಲಿರಂವ ೧೧-೧೨ನೇ ಶತಮಾನದ ಮಲ್ಲಿ 
ಕಾರ್ಜನ ದೇವಾಲಯದ ಉತ್ತರ ಬದಿಯಲ್ಲಿ "ಗಂಗೆ ಹೊಂಡ' ಎಂಬ ಕೊಳವಿದೆ. 
ದೇವಾಲಯದ ಕಡೆಯ ಇದರ ಅಂಚಿನಲ್ಲಿ ಎಣ್ಣೆ ಜಿಗುಟನಿಂದ ಅಸ್ಪಷ್ಟವಾದ ಒಂದಂ 
ಕಲ್ಲಿನ ದೀಪಸ್ತಂಭವಿದೆ. ನೆಲದಿಂದ ೧ ಮಿ. ಎತ್ತರವಿದೆ. ಇದರಲ್ಲಿ ಮೂರು ಭಾಗ 
ಗಳಿವೆ. ಮೇಲಿನ ಭಾಗದಲ್ಲಿ ಒಬ್ಬ ಕುಬ್ಬ ಯಕ್ಷನು ತಲೆಯ ಮೇಲೆ ದೀಪದ ಹಣತೆ 
ಯನ್ನು ಹೊತ್ತು ನಿಂತಿದ್ದಾನೆ. ಇದು ದುಂಡು ಶಿಲ್ಪದಲ್ಲಿದೆ. ಎರಡು ಬದಿಗಳಿಂದಲೂ 
ವ ಕುಬ್ರ ನ ಮುಂಭಾಗವನ್ನು ತೋರಿಸಲಾಗಿದೆ. ಮಧ್ಯಭಾಗವು ಆಯಂತಾಕಾರವಾಗಿದೆ, 


೧೪ ಕರ್ನಾಟಕ ಭಾರತಿ 


(೩೦ ೧೭ ಸೆ. ವಿ). ಇದರ ಮುಂಭಾಗ ಮತ್ತು ಹಿಂಭಾಗದ ಮುಖ ಪಟ್ಟಿಕೆ 
ಗಳಲ್ಲಿ ಕ್ರಮವಾಗಿ ಬುದ್ಧನ ಅವನ ಅನುಯಾಯಿಗಳ, ರಾಜಪುರುಷ(?)ನ ಉಬ್ಬು ಚಿತ್ರ 
ಗಳಿವೆ. ಕೆಳಭಾಗವು ಅಸ್ಪಷ್ಟವಾಗಿ ಅಷ್ಟಕೋನವಾಗಿದ್ದು ಚಿತ್ರಗಳಿಲ್ಲದೆ ಸರಳವಾಗಿದೆ. 
ಬಲಗೈಯನ್ನು ಇಳಿಬಿಟ್ಟು ಎಡಗೈಯಲ್ಲಿ ಮೇಲಿನ ವಸ್ತ್ರವನ್ನು ಹಿಡಿದು ನಿಂತ ಬುದ್ಧನ 
ಚಿತ್ರವು ಅಮರಾವತಿಯ ೨ನೇ ಶತಮಾನದ ಒಂದು ಬೌದ್ಧ ಫಲಕದ ಬುದ್ಧ ನಿಗೆಳ 
ಹೋಲುತ್ತದೆ. ಕುಬ್ಬಯಕ್ಷನ ಲಕ್ಷಣಗಳಿಂದ ಈ ಸ್ತಂಭವು ೨-೩ನೇ ಶತಮಾನದ್ದಾಗಿರ 
ಬಹುದು. ಈ ವಿಧದ ಬೌದ್ಧ ದೀಪಸ್ತಂಭ ಸಿಗುತ್ತಿರಂವುದು ಇದೇ ಮೊದಲು. 
i) ಹೈಗುಂದದ ಬುದ್ಧನ ಮೂರ್ತಿಗಳು (ಚಿತ್ರ 2; ೨) 

ಹೈಗಂಂದ (ಹೊನ್ನಾವರ ತಾ., ಉತ್ತರ ಕನ್ನಡ ಜಿ.) ದಲ್ಲಿ ಇಟ್ಟಿಗೆ ಕಟ್ಟಡಗಳ 
ಅವಶೇಷಗಳುಳ್ಳ ಒಂದು ಇತಿಹಾಸ ಪ್ರಾರಂಭ ಕಾಲದ ನೆಲೆಯನ್ನು, ಒಂದು ಅಪೂರ್ವ 
ಭವ್ಯ ಯಕ್ಷ (ಚಿತ್ರ 2; ೧. ೧.೬೯ « ೦.೫೬ ಮಿ.), ಕುಬ್ರಯಕ್ಷ (ಚಿತ್ರ 2; ೨, 
೬೫ »« ೨೮ ಸೆ. ಮಿ), ಸೂರ್ಯ (7 ಚಿತ್ರ 2; ೪. ಸು. ೧.೭೦ ೦.೨೦ ಮಿ.), 
ಜನಾರ್ಧನ (ಚಿತ್ರ 3; ೨, ೧.೧೫ x ೦.೬೫ ಮಿ.) ಮತ್ತು ಶಿವಲಿಂಗಗಳನ್ನು 
ಹೋದವರ್ಷ ಮೇ ತಿಂಗಳಲ್ಲಿ ಶೋಧಿಸಿದ್ದೆ .೫ ಇವೆಲ್ಲವು ದುಂಡುಶಿಲ್ಪದಲ್ಲಿವೆ. 
ಡಿಸೆಂಬರ್‌ '೭೪ರಲ್ಲಿ ಮತ್ತೆ ಈ ನೆಲೆಯನ್ನು ಶೋಧಿಸಿದಾಗ ೨೩ನೇ ಶತಮಾನದ 
ನಿಂತ ಭಂಗಿಯಲ್ಲಿರುವ ಬದ್ಧ (ಚಿತ್ರ 2; ೨, ೧.೩೦ x ೦.೫೦ ಮಿ.) ನ ಎರಡು 
ಮೂರ್ತಿಗಳ ಸಿಕ್ಕವು. ಎರಡೂ ಒಂದೇ ಮಾದರಿಯದಾಗಿದ್ದು ದುಂಡು ಶಿಲ್ಪದಲ್ಲಿದೆ. 
ಕೈಗಳು ಮತ್ತು ARE ಕಾಲುಗಳಂ ಮುರಿದು ಹೋಗಿವೆ. ಬಲಗೈ ಅಭಯ ಮುದ್ರೆ 
ಯಲಿದೆ. ಎಡಗೈಯಲ್ಲಿ ಭುಜದಿಂದ ಇಳಿಬಿದ್ದ ವಸ್ತ್ರವಿದೆ. ಕನ್ಹೆ ತ ಕಾರ್ಲೆ, ಅಜಂತಾ 


ಶಿಲ್ಪದ J ಹೆಚ್ಚು ಹೋಲುತ್ತವೆ. ಕರ್ನಾಟಕದಲ್ಲಿ ಇಷ್ಟು ಪಾ ಚೀನ ಬಂದ್ರೆ ನ 
ಮೂರ್ತಿಗಳು ಸಿಗುತಿ ರುವುದು ಇದೇ ಪ್ರಥಮ. 


111) ಕೊಪ್ಪಳ : ಒಂದು ಅಪೂರ್ವ ಶಿಲ್ಪ (ಚಿತ್ರ 1; ೨) 


ಇಲ್ಲಿಯ ಕಾಳಿಕಾಗುಡಿಯ ಮಂಂದಿರುವ ಪೌಳಿಯೊಳಗಿನ ಕಟ್ಟೆಯ ಮೇಲೆ ಸುಣ್ಣ 
ಕಲ್ಲಿನ ( Lime stone ) ಭಗ್ನ ಮೂರ್ತಿಯೊಂದನ್ನು ಇಡಲಾಗಿದೆ. ಇದು ಅಲ್ಲಲ್ಲಿ 
ಸವೆದು ಹೋಗಿದೆ. ಕಂಬಗಳ ಮಂಡಪದಲ್ಲಿ ಹಿಗ್ಗಿದ ವೃತ್ತಾಸನದ ಮೇಲೆ ಸವ 
ಲಲಿತಾಸನದಲ್ಲಿ ಕುಳಿತ ದಿ ಭಂಜ ದೇವತೆ, ಎರಡಂ ಕೈ ಗಳಲ್ಲಿ ಹಿಡಿದ ವಸ್ತುಗಳಂ 
ಸ್ಪಷ್ಟವಾಗಿ ಕಾಣಿಸ ಸುವುದಿಲ. ಇಳಿಬಿಟ್ಟ ಬಲಗಾಲಿನ ಬುಡದಲ್ಲಿ ಧರ್ಮಚಕ್ರವಿದೆ. 
ಬೌದ್ದ ಶಿಲ್ಪಗಳಲ್ಲಿ ಈ ಮಾದರಿಯ ಕೆತ್ತ ನೆಗಳಿವೆ. ಅಶೋಕ ಮೌರ್ಯನ ಶಾಸನವುಳ್ಳ 
ಮಸ್ಕಿ! ಯಂ "ಮೊದಲಿನ ಉತ್ಸನನದಲ್ಲಿಯೂ ಧಾ ಭನ ಮುದ್ರೆಯಲ್ಲಿ ಪದಾ ಸನದಲ್ಲಿರುವ 
ಬುದ್ಧ ನ ಗೊಂಜೆಯೊಂದು*- ಸಿಕ್ಕಿದೆ. ಕೊಪ್ಪ ಭದ ಈಶಾನ್ಯಕ್ಕೆ ಸುಮಾರು ೧೫೦ ಕಿ.ಮಿ. 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೧೫ 


ದೂರದಲ್ಲಿರುವ ಸನ್ನತ್ತಿಯಲ್ಲಿಯ ಸುಣ್ಣ ಕಲ್ಲಿನ ಬೌದ್ಧ ಶಿಲ್ಪ ಮತ್ತು ಸ್ತೂಪಗಳ 
ಅವಶೇಷಗಳನ್ನು, ಕೊಪ್ಪಳದ ಅಶೋಕ ಮೌರ್ಯನ ಶಾಸನವನ್ನು ಗಮನಿಸಿದಾಗ ಈ 
ಭಾಗದಲ್ಲೆಲ್ಲ ಬೌದ್ಧ ಮತವು ೨ನೇ ಶತಮಾನದ ವರೆಗೂ ಉಚ್ಛಾ ಎಯ ಸ್ಟಿ ತಿಯಲ್ಲಿ 
ತ್ತೆಂದು ತೋರುವುದು. ಆದ್ದರಿಂದ ಕೊಪ್ಪಳದ ಈ ಶಿಲ್ಪವು ಸುಣ್ಣಕಲ್ಲಿನಿಂದ ಮಾಡಿದ್ದ 
ರಿಂದಲೂ ವಂತ್ತು ಧರ್ಮಚಕ್ರ ಪ್ರವರ್ತನವನ್ನು ಸೂಚಿಸುವ ಇದರ ಧರ್ಮಚಕ್ರಕ್ಕೆ 
ಸರಪಣಿಯಿದ್ದ ಹಾಗಿರಂವುದರಿಂದಲೂ ಇದು ಆ ಕಾಲದ ಒಂದು ಶಿಲ್ಪ ಫಲಕದ 
ತುಂಡಾಗಿರಬಹುದೆಂದು ಅನಂಮಾನವಾಗಂವುದು. 


1೪) ಕೊಂತಪಾಲ(ಹೊನ್ನಾವರ ತಾ.) : ದ ವಿಷ್ಣು (ಚಿತ್ರ 3; ೧) 

ದುಂಡು ಶಿಲ್ಪದಲ್ಲಿರಂವ ಈ ವಿಷ್ಣುಮೂರ್ತಿ (೫೦ »«೪೦ ಸೆ. ಮಿ.) ಸಮಭಂಗ 
ದಲ್ಲಿದೆ. ಕೇವಲ ಎರಡೇ ಭುಜಗಳು. ಬಲಗೈಯಲ್ಲಿ ಚಕ್ರ, ಸೊಂಟದ ಮೇಲಿರುವ 
ಎಡಗೈಯಲ್ಲಿ ಶಂಖವು ಇದೆ. ವಿಷ್ಣು ವಿಗೆ ಯಾವಾಗಲೂ ಕಿರೀಟ ಮುಕುಟವಿರಬೇಕಂ. 
ಆದರೆ ಈ ಮೂರ್ತಿಯಲ್ಲಿ ಕಿರೀಟವಿಲ್ಲದೆ ಹಣೆಯ ಮೇಲಂಚಿನಲ್ಲಿ ಅಡ್ಡಪಟ್ಟಿಯಿದೆ. 
ಕರ್ಣಕುಂಡಲಗಳು, ಹರಳಿನ ಕಂಠಾಭರಣ, ಯಜ್ಞೊ ೀಪವೀತ ಮತ್ತಾ ಕೈಕಡಗಗಳಂ; 
ಇವಿಷ್ಟು ಆಭರಣಗಳಂ. ಮಂಂಭಾಗದಲ್ಲಿ ಮಾಲಾಕಾರವಾಗಿ ಹಾಗು ಮಂಡಿಯಂತನಕ 
ಮತ್ತು ಸೊಂಟದ ಎರಡಂ ಬದಿಗಳಿಂದ ಇಳಿಬಿಟ್ಟ ಧೋತ್ರ. ಇದರ ಮೈಕಟ್ಟು ಆಭರಣ 
ಗಳು, ಉಡಿಗೆ ವ:ತ್ತು ಚಕ್ರದ ಮಾದರಿ ೧ - ೨ನೇ ಶತಮಾನದ ವಿಶಿಷ್ಟ ಶಿಲ್ಪ ಲಕ್ಷಣ 
ಗಳಿಗೆ ಬಹಳ ಸಮೀಪವಾಗಿವೆ. ೪-೫ನೇ ಶತಮಾನದಿಂದ (ಅಂದರೆ ಗುಪ್ತರ ಕಾಲ 
ದಿಂದ) ವಿಷ್ಣುವನ್ನು (ವಿಠೋಬ ರೂಪ ಹೊರತು) ಕಾಲಮಾನದುದ್ದಕ್ಕೂ ಚತುರ್ಭುಜ 
ನಾಗಿಯೂ, ಕಿರೀಟ ಮುಕುಟ ಸಹಿತ ಅಲಂಕೃತನಾಗಿಯೂ ಮಂಣರ್ತಿ ಶಿಲ್ಪದಲ್ಲಿ 
ತೋರಿಸಲಾಗಿದೆ. ಆದುದರಿಂದ ಪ್ರಾಯಶಃ ಇದು ೨-೪ನೇ ಶತಮಾನದ್ದಾಗಿರಬಹುದಂ. 
ಮತ್ತು ಕರ್ನಾಟಕದಲ್ಲಿ ಇದುವರೆಗೆ ತಿಳಿದಮಟ್ಟಿಗೆ ಇದೇ ಪ್ರಾಚೀನ ವಿಷ್ಣು ಶಿಲ್ಪ. 


೪) ಹೊಡ್ಕೆ ಶಿರೂರು (ಹೊನ್ನಾವರ ತಾ.) : ದ್ವಾರಪಾಲಕ (4; ೧, ೪) 

ದುಂಡು ಶಿಲ್ಪದಲ್ಲಿರಂವ (೪೮೨೧ ಸೆ.ವಿಂ.) ಇದಂ ನಿಂತ ಭಂಗಿಯಲ್ಲಿದೆ. ಬಲ 
ಗೈಯಲ್ಲಿ ಆಳೆತ್ತರದ ದಂಡ. ಎಡಗೈಹಸ್ತ ಸೊಂಟದ ಮೇಲಿರಿಸಿದೆ. ತಲೆಯ ಮೇಲೆ 
ಮಧ್ಯದಲ್ಲಿ ಗೊಂಡೆಯು ಅಂಚಿನಲ್ಲಿ ಪಟ್ಟಿಯಿರಂವ ವಂಕುಟ, ಕರ್ಣಕುಂಡಲ, ಹರಳಿನ 
ಪದಕದ ಕಂಠಾಭರಣ ಮತ್ತು ಕೈಕಡಗಗಳಂ ಇದರ ಆಭರಣಗಳು. ಸೊಂಟದ ಮೇಲೆ 
ಒಡದೆದ್ದು ಕಾಣುವ ಅಡ್ಡ ಪಟ್ಟಿಯುಳ್ಳ ಧೋತ್ರದ ಉಡಿಗೆ. ಬೊಗಸೆ ಕಣ್ಣುಗಳು, ದಪ್ಪ 
ತುಟಿಗಳು, ಮೈಕಟ್ಟು ಮತ್ತು ಆಭರಣಗಳ ಉಡಿಗೆಯ ಶೈಲಿಯಂ ೧-೨ನೇ ಶತಮಾನದ 
ಶಿಲ್ಪ ಶೈಲಿಗೆ ಸಮೀಪವಾಗಿವೆ. ಈ ವಂಣರ್ತಿ ಪ್ರಾಯಶಃ ೨-೪ನೇ ಶತಮಾನದ್ದಾಗಿರ 
ಬಹುದು, ಇದು ಬಹಂ ಪ್ರಾಚೀನ ಸ್ಕಂದನ ಮೂರ್ತಿಯಿರಬಹುದೆ ? 


೧೬ ಕರ್ನಾಟಕ ಭಾರಶಿ 


ಮೇಲಿನ ವಿಷ್ಣು ಮತ್ತು ದ್ವಾರಪಾಲಕನ ಮೂರ್ತಿಗಳಂ ಈಗ ಶ್ರೀ ಚಿತ್ರಾಪುರ 
(ಹೊನ್ನಾವರ ತಾ.) ಮಠದ ವಸ್ತು "ಸಂಗ್ರ ಹಾಲಯದಲ್ಲಿವೆ. 


vi) ಹಿನ್ನೂರು (ಹೊನ್ನಾವರ ತಾ. ) : ಮಹಿಷಾಸುರಮರ್ದಿನಿ (ಚಿತ್ರ 6; ೧) 


ಇದನ್ನು ಇತ್ತೀಚೆಗೆ ಕಟ್ಟಿದ ಈಶ್ವರ ದೇವಾಲಯದ ಗರ್ಭಗುಡಿಯ ಮುಂದೆ 
ಎಡಬದಿಯಲ್ಲಿ ಇಡಲಾಗಿದೆ. ಇದನ್ನು ಈ ಗ್ರಾಮದ ಆಗ್ಗೆಯಕ್ಕೆ ಸಂಮಾರು ೨ 
ಕಿ. ವಿ. ದೂರದಲ್ಲಿರುವ ಕೊಂಡದಕುಳಿ ಎಂಬ ಗ್ರಾಮದಿಂದ ತರಲಾಯಿತಂತೆ. ದಂಂಡಂ 
ಶಿಲ್ಪ, ಚತುರ್ಭುಜ. ಕ್ರಮವಾಗಿ ಕೆಳಬಲಗೈಯಿಂದ ತ್ರಿಶೂಲ, ಪ್ರಯೋಗ ಚಕ್ರ, ಶಂಖ 
ಹಸ್ತಗಳಲ್ಲಿ ಇವೆ. ಕೆಳಎಡಗೈಯಿಂದೆ ಬೆನ್ನು ಮೇಲಾಗಿ ಮುಗ್ಗರಿಸಿದ ಮಹಿಷಾಸುರನ 
ತಲೆಯನ್ನು ಹಿಡಿಯಲಾಗಿದೆ. ಕಾಲಿನಿಂದ ಬೆನ್ನನ್ನ ಅದುಮಿ ತುಳಿಯಲಾಗಿದೆ. ಈ 
ಶಿಲ್ಪದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಮಹಿಷಾಸುರನ ಚಿತ್ರ. 
ಕೋಣನ ರುಂಡ ಮನುಷ್ಯ ದೇಹ. ಕರ್ನಾಟಕದಲ್ಲಿ ಬಾದಾಮಿ ಚಾಲಂಕ್ಕರ ಕಾಲದ 
ಇಂಥ ಶಿಲ್ಪದಲ್ಲಿ ಉದ್ದಕ್ಕೂ ಅಸಂರನನ್ನು ಪೂರ್ಣವಾಗಿ ಮಹಿಷ(ಕೋಣ)ನ ರೂಪ 
ದಲ್ಲಿ ಅಥವಾ ಕೀವಲ ಕೋಡುಗಳುಳ್ಳ ಮನುಷ್ಯನ ರೂಪದಲ್ಲಿ ತೋರಿಸಲಾಗಿದೆ. 
ಉದಾ : ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ. ಬಾದಾಮಿಯ ಶೈವ ಗುಹೆಯ 
ಈ ಶಿಲ್ಪಗಳು. ಆದುದರಿಂದ ಮೇಲಿನ ಮೂರ್ತಿ ಇವೆಲ್ಲಕ್ಕಿಂತ ಭಿನ್ನವಾಗಿದ್ದು ವಿಶಿಷ್ಟ 
ವಾಗಿದೆ. ಆದರೆ ಈ ರೀತಿಯ ಶಿಲ್ಪ ಬಾದಾಮಿ ಚಾಲುಕ್ಕರ ಕಾಲದ ಆಲಂಪುರದ 
ದೇವಾಲಯಗಳಲ್ಲಿದೆ. ಮತ್ತು ತಮಿಳು ನಾಡಿನ ಮಹಾಬಲಿಪುರದಲ್ಲಿಯಣ ಕಂಚಿಯ 
ಪಲ್ಲವರ ಕಾಲದ ೭ನೇ ಶತಮಾನದ ಶಿಲ್ಪದಲ್ಲಿಯೂ ಇದೆ. ಮೊದಲು ಬನವಾಸಿ 
ಕದಂಬ-ಪಲ್ಲವ ನಂತರ ಚಾಲುಕ್ಕ-ಪಲ್ಲವ ಪರಸ್ಪರ ಶಿಲ್ಪಕಲೆಯೂ ಸೇರಿ ಸಂಬಂಧ 
ವಿದ್ದರೂ ಪಲ್ಲವರ ಶಿಲ್ಪದಲ್ಲಿ ೭ನೇ ಶತಮಾನದ ಪೂರ್ವದಲ್ಲಿ ಈ ತರಹದ ಶಿಲ್ಪ ಕಂಡು 
ಬಂದಿಲ್ಲ. ಹಾಗೆಯೇ ಕರ್ನಾಟಕ ಶಿಲ್ಪದಲ್ಲಿ ೬ನೇ ಶತಮಾನದ ನಂತರ ಶಿಲ್ಪದಲ್ಲಿ 
ಇದು ಇಲ್ಲ. ಈ ಐತಿಹಾಸಿಕ ಸಂದರ್ಭವನ್ನು ಮತ್ತು ಹಿನ್ನೂರಿನ ಮೂರ್ತಿಯ 
ಲಕ್ಷಣಗಳನ್ನು ಗಮನಿಸಿದಾಗ, ಇದು ಬನವಾಸಿ ಕದಂಬ ಕಾಲದ್ದಾ ಗಿರಬಹುದೆಂದಂ 
ಅನುಮಾನವಾಗುವುದು. ಈ ತರಹದ ಮತ್ತೊಂದು ಉಬ್ಬು ಶಿಲ್ಪವು ಗೇರುಸೊಪ್ಪೆ 


ಯಿಂದ ಸುಮಾರು ೧೦ ಕಿ. ಮಿ. ಉತ್ತರ- ವಾಯವ್ಯಕ್ಕೆ ಮಹಿವೆಂ (ಹೊನ್ನಾವರ ತಾ. ೨ 
ಯಲ್ಲಿದೆ. 


vii) ಮುಗದೂರು (ಸಿರ್ಸಿ ತಾ. ) : ಕೋಣನ ತಲೆ (ಚಿತ್ರ 6; ೨) 


ಒಂದು ಅಗಲವಾದ ಕಲ್ಲು ಚಪ್ಪ ಡಿಯ ಮೋಲೆ ಕೋಣನ ತಲೆಯ ಉಬಂ ಚಿತ 
ಆ 
ವನ್ನು ದೊಡ್ಡ ದಾಗಿ ಎದ್ದು ಕಾಣುವ ಹಾಗೆ ಮೂಡಿಸಿದ ಈ ಶಿಲ್ಪ. ಇಂಥ ಶಿಲ್ಪಗಳು 
೦2 
ಕುಪ್ಪ ಗದ್ದೆ (ಸೊರಬ ತಾ.), ಕುಪಟೂರಿನಲ್ಲಿ ಇವೆ. ಇದನ್ನು ಸ್ನ ಸಳಿಕವಾಗಿ “ಕೋಣನ 
ಆ 


3) ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೧೭ 


ತಲೆ” ಎಂದು ಕರೆಯಲಾಗಿದೆ. ಈ ಚಿತ್ರದಲ್ಲಿ ಕೋಣನ ಬಾಯಿಯಿಂದ ನಾಲಿಗೆ ಹೊರ 
ಚಾಚಿರಂತ್ತದೆ. ಕುಪಟಣರಿನ ಜಿತ್ರದಲ್ಲಿ ಕೋಡಂಗಳ ಮಧ್ಯದಲ್ಲಿ ಅರಳಿದ ಕಮಲದ 
ಚಿತ್ರವಿದೆ. ಬಹುಶಃ ಇದು ಮಹಿಷಮರ್ದಿನಿ ಶಿಲ್ಪಕ್ಕೆ ಸಂಬಂಧಪಟ್ಟಿರಬೇಕು. ಮಹಿಷ 
ಮರ್ದಿನಿ ಶಿಲ್ಪದ ಮಂಂದೆ ಪ್ರತ್ಯೇಕ ಇಂಥ ಶಿಲ್ಪವನ್ನು ಇಡುವ ಪದ್ಧತಿ ಬಹಳ ಹಿಂದೆ 
ಇದ್ದಿ ರಬಹಂದೆ ? ಇವು ಸಿರ್ಸಿ-ಸೊರಬ ಪ್ರದೇಶದಲ್ಲಿ ಅಂದರೆ ಬನವಾಸಿ ಕದಂಬ 
ಸಾಮ್ರಾಜ್ಯದ ಕೇಂದ್ರ ಪ್ರದೇಶದಲ್ಲಿ ಮಾತ್ರ ಇದುವರೆಗೆ ಕಂಡಂಬಂದಿದೆ. ತವಿಳಂ 
ನಾಡಿನಲ್ಲಿ ಚೋಳರ ಕಾಲದ ಶಿಲ್ಪದಲ್ಲಿ ಮಹಿಷಮರ್ದಿನಿ ಕೋಣನ ತಲೆಯ ಮೇಲೆ 
ನಿಂತ ಹಾಗೆ ತೋರಿಸಲಾಗಿದೆ. ಈ ಶಿಲ್ಪದ ಪೂರ್ವಭಾವಿ ಕಲ್ಪನೆಯನ್ನು ಸೂಚಿ 
ಸುತ್ತದೆಯೆನೊ ಎಂಬಂತಿದೆ ಈ ಕೋಣನ ತಲೆ ಶಿಲ್ಪ. ಕುಪಟೂರಿನ ಶಿಲ್ಪದಲ್ಲಿರುವ 
ಕಮಲದ ಶೈಲಿಯನ್ನು ಮತ್ತು ಈ ಶಿಲ್ಪದ ಭೌಗೋಳಿಕ ಪ್ರಸಾರವನ್ನು ನೋಡಿದರೆ, 
ಈ ಶಿಲ್ಪ ಬನವಾಸಿ ಕದಂಬರ ಕಾಲದ್ದಿ ರಬಹಂದೇನೊ ಎಂದು ಅನುಮಾನವಾಗಂ 
ತ್ತದೆ. 


vin) ಹೊಂಬಳ (ಗದಗ ತಾ.) : ಮಹಿಷಾಸಂರಮರ್ದಿನಿ (ಚಿತ್ರ 5; ೪) 

ಇಲ್ಲಿಯ ಶಂಕರಲಿಂಗ ಗಂಡಿ ಸಭಾಮಂಡಪದೊಳಗೆ ಗೋಡೆಗಳಲ್ಲಿ ಸೇರಿಸಿಟ್ಟ 
ಎರಡು ಗಣೇಶನ, ವಿಷ್ಣು ಅನಂತ ಶಯನನ, ಎರಡು ಶಿವ-ಪಾರ್ವತಿಯ. ಮಹಿಷಾಸುರ 
ಮರ್ದಿನಿಯ ಮೂರ್ತಿ ಶಿಲ್ಪಗಳಿವೆ. ಇವುಗಳಲ್ಲಿ ಮಹಿಷಾಸುರಮರ್ದಿನಿ ಮೂರ್ತಿಯಂ 
(೦.೫೬ x ೦.೭೫ ಸೆ.ಮಿ.) ಬಾದಾಮಿ: ಚಾಲುಕ್ಕ ಕಾಲದ ಒಂದಂ ಅಪರೂಪ ಶಿಲ್ಪ. 
ಸಂ. ೮ನೆಯ ಶತಮಾನದ್ದು. ಅಷ್ಟಭುಜಗಳುಳ್ಳದ್ದು. ಕ್ರಮವಾಗಿ ಬಲಗಡೆಯ 
ಕೆಳಹಸ್ತದಿಂದ, ತ್ರಿಶೂಲ, ಖಡ್ಗ, ಚಕ್ರ, ಬೆನ್ನಿಗೆ ಕಟ್ಟಿದ ಬತ್ತಳಿಕೆಯಿಂದ ತೆಗೆಯೆಂತ್ರಿರಂವ 
ಬಾಣ, ಶಂಖ, ಬಿಲ್ಲು, ಢಾಲು ಕೈಗಳಲ್ಲಿ ಇವೆ. ತ್ರಿಭಂಗಿಯಲ್ಲಿರುವ ದೇವಿಯಂ ತನ್ನ 
ಎಡಗಾಲನ್ನು ಮಹಿಷಾಸುರನ ಬೆನ್ನಿನ ಮೇಲೆ ಅದುವಿ ಕೆಳ ಎಡಗೈಯಿಂದ ಅವನ 
ಕೋಡುಗಳನ್ನು ಹಿಡಿದಂ ತಲೆಯನ್ನು ಬಗ್ಗಿ ಸಿದ್ದಾಳೆ. ಕೆಳ ಬಲಗೈಯಲ್ಲಿರುವ ತ್ರಿಶೂಲ 
ದಿಂದ ಅಸುರನನ್ನು ಇರಿಯಲಾಗಿದೆ. ಅಸುರನ ಕೈಗಳಲ್ಲಿ ಢಾಲು ಮತ್ತು ಕತ್ತಿ ಇವೆ. 
ದೇವಿಯ ಬಲಬದಿಯಿಂದ ಅವಳ ವಾಹನ ಸಿಂಹವು ಕಾಣಿಸಿಕೊಂಡಿದೆ. ಕಿರೀಟಮಂಕುಟ 
ಕಂಠಾಭರಣ, ಯಂಜ್ಞೊ ೀಪವೀತ ರೀತಿಯಲ್ಲಿಯ ಹಾರ, ಬಳೆಗಳಂ, ಮುಂದಕ್ಕೆ ಚೆನ್ನಾಗಿ 
ತೀಡಿ ನೆರಿಗೆಯುಳ್ಳ ಉಡಿಗೆ ಮೂರ್ತಿಯನ್ನು ಅಲಂಕರಿಸಿವೆ... ಮಂಖ್ಯವಾಗಿ ಈ 
ಮೂರ್ತಿಯಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮಹಿಷಾಸಂರನ ಚಿತ್ರ. ಬಾದಾಮಿ 
ಚಾಲುಕ್ಕ ಕಾಲದ ಈ ದೇವಿಯ ಶಿಲ್ಪದಲ್ಲಿ ಅಸುರನನ್ನು ಎರಡು ರೀತಿಯಲ್ಲಿ ತೋರಿಸ 
ಲಾಗಿದೆ : ಪೂರ್ಣವಾಗಿ ಕೋಣನ ರೂಪದಲ್ಲಿ ಅಥವಾ ಕೇವಲ ಕೋಡಂಗಳಂಳ್ಳ ಮನು 
ಷ್ಯನ ರೂಪದಲ್ಲಿ, ಎರಡನೇ ವಿಧದ ಮೂರ್ತಿ ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ 
ದೇವಾಲಯದ ಸಭಾಮಂಡಪದ ವಾಯವ್ಯ ಮೂಲೆಯಲ್ಲಿರುವ ಸಣ್ಣ ಗರ್ಭಗೃಹದಲ್ಲಿದೆ. 


೧೮ ಕರ್ನಾಟಕ ಭಾರತಿ 


ಮತ್ತೆ ಬೇರೆಲ್ಲಿಯೂ ಈ ವಿಧದ ಮೂರ್ತಿ ದೊರಕಿರಲಿಲ್ಲ. ಉಳಿದೆಲ್ಲ ಮೂರ್ತಿ 
ಗಳು ಮೊದಲನೆ ವಿಧದ್ದು. ಆದ್ದರಿಂದ ಈ ಶಿಲ್ಪ ವು ಗಮನಾರ್ಹ. 


ಉಳಿದ ಮೂರ್ತಿಗಳಂ ( ಶಿವ-ಪಾರ್ವತಿಯ ಒಂದು ಮೂರ್ತಿಯನ್ನು ಬಿಟ್ಟು ) 
೧೧-೧೩ ನೆಯ ಶತಮಾನದ್ದು. ಇವುಗಳಲ್ಲಿ ಗಣೇಶ ಕಾರ್ತಿಕೇಯ ಸಮೇತರಾದ 
ಶಿವ - ಪಾರ್ವತಿಯ ಪ್ರಭಾ ವಳಿಯ (೦.೬೦ 3 ೦.೪೨ ಸೆ. ಮಿ.) 
ಮೆಲೆ. ಅಷ್ಟದಿಕ್ಟಾಲಕರ ಚಿತ್ರಗಳಿವೆ. ಮತ್ತೊಂದು ಶಿವ - ಪಾರ್ವತಿಯ 
ಚಿತ್ರ ವಿಜಯನಗರ ಕಾಲದ್ದು. 
ix) ಬಳ್ಳಿಗಾವೆ: ಅಪೂರ್ವ ಶಿಲ್ಪಗಳಂ 
ಈಗ ಕೇದಾರೇಶ್ವರ ದೇವಾಲಯದ ಆವರಣದಲ್ಲಿಟ್ಟ ಮೂರ್ತಿಗಳಲ್ಲಿ ನಾಲ್ಕು 


ಗಮನಾರ್ಹವಾಗಿವೆ. ಎರಡು ವಿಷ್ಣು ಮೂರ್ತಿಗಳು, ಒಂದು ವಂಹಿಷಾಸುರ ಮರ್ದಿನಿ 
ಮತ್ತು ಜೈನ ಯಕ್ಷಿ (?). 


ಅ) ವಿಷ್ಣು ಮೂರ್ತಿಗಳಲ್ಲಿ ಒಂದು (೨. ೬೫ ೬ ೨೭ ಸೆ. ಮಿ.) ಕೆಳಗಿನ 
ಮತ್ತು ಮೇಲಿನ ಬಲಗೈಗಳಲ್ಲಿ ಫಲವು ಮತ್ತು ಪ್ರಯೋಗ ಚಕ್ರವು ಮೇಲಿನ 
ಎಡಗೈಯಲ್ಲಿ ಶಂಖವು ಕ್ರಮವಾಗಿ ಇವೆ. ಕೆಳಗಿನ ಹಸ್ತವನ್ನು ಸೊಂಟದ ಮೇಲಿರಿಸಿದೆ. 
ಕೆಳಗಿನ ಬಲಗೈ ಪಕ್ಕದಲ್ಲಿಯೆ ಗದೆಯನ್ನು ನೆಟ್ಟಗೆ ನಿಲ್ಲಿಸಿದೆ. ಧೋತ್ರವನ್ನು ಧರಿಸಿದ 
ರೀತಿ ಗಮನಾರ್ಹ. ಕಚ್ಚೆ ಹಾಕಿ ಕಾಲುಗಂಟಿನ ವರೆಗೆ ಧೋತ್ರವನ್ನು ಮಡಿಕೆ ಮಡಿಕೆ 
ಯಾಗಿ ಇಳಿಬಿಟ್ಟಿದೆ. ಈ ರೀತಿ ಧೋತ್ರದ ಉಡಿಗೆ ೧. ೨ನೇ ಶತಮಾನಗಳ ಕೆಲವು 
ಶಿಲ್ಪಗಳಲ್ಲಿ ಕಾಣಂವುದು. ಉದಾ: ಮಥುರಾ ವಸ್ತಾಸಂಗ್ರಹಾಲಯಂದಲ್ಲಿರುವ 
ಪಾರ್ಥಂ ಯಕ್ಷ, ಇದೇ ಸ್ಥಳದಲ್ಲಿಯ ಮುಖಲಿಂಗ. ಈ ಪದ್ಧತಿ ಸುಮಾರು ೫ನೇ 
ಶತಮಾನದವರೆಗೂ ಪ್ರಚಲಿತವಿತ್ತು. ಇದು ಬಾದಾಮಿ ಶಿಲ್ಪದಲ್ಲಿ ಸಾಮಾನ್ಯವಾಗಿ 
ಕಾಣುವುದಿಲ್ಲ. ಗದೆ ಮುಂತಾದ ಆಯುಂಧಗಳ, ಆಭರಣಗಳ ಲಕ್ಷಣಗಳಿಂದಲೂ, 
ಧೋತ್ರ ಉಟ್ಟ ರೀತಿಯಿಂದಲೂ ಈ ಜನಾರ್ಧನ ಮೂರ್ತಿ ಪ್ರಾಯಶಃ ೫ - ೬ನೇ 
ಶತಮಾನದ್ದೆಂದು ಹೇಳಬಹಂದಂ. 


ಬ) ಸಮಭಂಗದಲ್ಲಿರುವ ಮತ್ತೊಂದು ವಿಷ್ಣು (೨. ೬೫ »« ೪೮ಸೆ.ಮಿ.) ವಿನ 
ಮೂರ್ತಿ ಒಡೆದಿದೆ. ಮೇಲಿನ ಬಲಗೈ, ಎಡಗೈ ಮತ್ತು ಕೆಳಗಿನ ಎಡಗೈ 
ಗಳಲ್ಲಿ ಕ್ರಮವಾಗಿ ಚಕ್ರ, ಶಂಖ ಮತ್ತು ಫಲಗಳು ಇವೆ. ಕೆಳಗಿನ ಬಲಗೈಯಲ್ಲಿದ್ದ 
ವಸ್ತು ಬಹುಶಃ ಗದೆಯಿದ್ದಿ ರಬೇಕು, ಒಡೆದು ಹೋಗಿದೆ. ಮೇಲಿನ ಎರಡು ಕೈಗಳಂ 
ಮಂಂದಕ್ಕೆ ಚಾಚಿ ಮೇಲಕ್ಕೆ ಎತ್ತರಿಸಿವೆ. ಆಭರಣಗಳಲ್ಲಿ ಮುಖ್ಯವಾಗಿ ಕರಂಡ 
ಮುಕುಟ, ಶಂಖ, ಚಕ್ರಗಳ ಲಕ್ಷಣಗಳು ಮತ್ತು ಅವುಗಳನ್ನು ಹಿಡಿದಿರುವ ರೀತಿ 
ಬಾದಾಮಿ ಚಾಲುಕ್ಕ-ರಾಷ್ಟ್ರಕೂಟ ಶೈಲಿಯನ್ನು ಸೂಚಿಸುತ್ತದೆ. 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೧೯ 


ಕ) ಮಹಿಷಾಸುರವಂರ್ದಿನಿ (ಚಿತ್ರ 5; ೨) ಒಂದು ಸಂಂದರ ದುಂಡು ಶಿಲ್ಪ. 
ಎಡಗಾಲಿನಿಂದ ಕೋಣನ ಕತ್ತನ್ನು ತುಳಿದು ಅದುಮಿದೆ. ಕೆಳಗಿನ ಬಲಗೈಯಲ್ಲಿಯ 
ತ್ರಿಶೂಲದ ತುದಿಯಿಂದ ಇರಿದಿದೆ. ಕೋಣನ ತಲೆ ಕತ್ತರಿಸಿ ಕೆಳಗೆ ಬಿದ್ದಿದೆ. ಅದರ 
ಕತ್ತಿನಿಂದ ಹೊರಬರುತ್ತಿರುವ ಮಹಿಷಾಸಂರನ ತಲೆಯ ಜಂಟ್ಪನ್ನು ಕೆಳ ಎಡಗೈಯಲ್ಲಿ 
ಹಿಡಿಯಲಾಗಿದೆ. ಮೇಲಿನ ಎರಡು ಕೈಗಳಲ್ಲಿ ಕತ್ತಿ, ಡಾಲುಗಳಿವೆ. ಕತ್ತಿನಲ್ಲಿ ಮಣಿ 
ಸರ, ಕಡಗದಂಥ ಪದಕವುಳ್ಳ ೫ ಯಜೆಣ ಥ್ಲೀಪವೀತದಂಥ ಹಾರ, ತೋಳ್ಸಂದಿ, 
ಕೈಬಳೆ, ಕಾಲ್ಲಡಗ ಇವು ಮೂರ್ತಿಯ ಆಭರಣಗಳು. ಇದರಲ್ಲಿ ಕಡಗದಂಥ 'ಪದಕ 
ವುಳ್ಳ ಕಂಠಾಭರಣ ಗಮನಾರ್ಹ. ವಸ್ತ್ರವು ನೆರಿಗೆ ನೆರಿಗೆಯಾಗಿದೆ. ಈ ದೇವಿಯ 
ವಾಹನವಾದ ಸಿಂಹವು ಹಿಂದಿನಿಂದ ಬಂದು ಅವಳ ಬಲಬದಿಯಲ್ಲಿ ಕಾಣಿಸಿಕೊಳ್ಳ 
ತ್ತದೆ. 


ಸಾಮಾನ್ಯವಾಗಿ ಬಾದಾಮಿ ಚಾಲುಕ್ಕ ಶಿಲ್ಪದಲ್ಲಿ, ಚತುರ್ಭುಜಳಾಗಿದ್ದಾಗ ಚಕ್ರ, 
ಶಂಖಗಳನ್ನು ಹಿಡಿದು ತ್ರಿಶೂಲದ ಬುಡದಿಂದ ಮಹಿಷನನ್ನು ಇರಿದಿರುವ ಶಿಲ್ಪವೇ 
ಹೆಚ್ಚು .. ಗಂಪ್ತರ ಕಾಲದ ಶಿಲ್ಪದಲ್ಲಿ ಚತುರ್ಭುಜಳಾದ ಈ ದೇವಿ ಕತ್ತಿ, ಡಾಲುಗಳನ್ನು 
ಹಿಡಿದು, ತ್ರಿಶೂಲದ ತಂದಿಯಿಂದ ಇರಿದ ಹಾಗೆ ತೋರಿಸಿರಂತ್ತದೆ. ಉದಾ: 
ಭೂಮಾರದ ಇಂಥ ಒಂದು ಶಿಲ್ಪ.೭ ಬಳ್ಳಿಗಾವೆಯ ಶಿಲ್ಪದ ಉಡಿಗೆ, ಆಭರಣಗಳಂ, 
ಸಿಂಹದ ಲಕ್ಷಣ, ಬಾದಾಮಿ ಶಿಲ್ಪದ ಮಾದರಿಯ ಹೋಲುತ್ತದೆ. ಆದರೆ ಅಸಂರನನ್ನು 
ಪೂರ್ಣವಾಗಿ ಕೋಣ(ಮಹಿಷ)ನ ರೂಪದಲ್ಲಿರುತ್ತದೆ ಬಾದಾಮಿ ಚಾಲುಕ್ಕ ಶಿಲ್ಪದಲ್ಲಿ. 
ಕತ್ತರಿಸಿದ ಕೋಣನ ಕತ್ತಿನಿಂದ ಮನುಷ್ಯ ನ ರೂಪದಲ್ಲಿ ಅಸುರನು ಬರುವಂಥ ಶೈಲಿ 
ಪ್ರಪ್ರಥಮ ರಾಷ್ಟ ಸ್ರಕಣಟ ಕಾಲದ ಶಿಲ್ಪ ದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಎಡ 
೮_೯ನೇ ಶತಮಾನದ್ದಾ ಗಿರಬೇಕು. 


ಜೈನ ಯಕ್ಷಿ (?) ಯ ಶಿಲ್ಪ (೮೦ %೬೦ಸೆ.ಮಿ.) ತುಂಬ ಸೊಗ 
ಸಾಗಿದೆ. ಪ್ರಾಯಶಃ ಅಂಬಿಕಾ ಇರಬಹಂದು. ಬಲಗೈ ಮಂರಿದು ಹೋಗಿದೆ. ಇದರ 
ಆಭರಣಗಳಲ್ಲಿ ಸಿಂಹ ಮುಖದ ತೋಳ ೦ದಿ ಗಮನಾರ್ಹ, ಕಾಲ ೧೧. ೧೨ನೇ 
ಶತಮಾನ. 


x) ಕಳಸಾಪುರ (ಗದಗ ತಾ.) : ಬಾಹುಬಲಿ (ಚಿತ್ರ 4; ೪) 
ಊರೊಳಗಿರುವ ಇದನ್ನು ದಿಣ್ಣೆ ದೇವರು'' ಎಂದು ಕರೆಯಲಾಗಿದೆ. ೩ 
ಎಂ. ಎತ್ತರ ೧ ವಿ. ಅಗಲವಿರುವ ಒಂದು ಉತ್ತಮ ಉಬ್ಬು ಶಿಲ್ಪ ಫಲಕ. ಪ್ರಮಾಣ 
ಬದ್ಧ ವಾಗಿಯೂ ಆಕರ್ಷಕವಾಗಿಯೂ ಇರುವ ಈ ಭವ್ಯ ಮೂರ್ತಿಯ ಬದಿಗಳಲ್ಲಿ 
ಹುತ್ತ ಗಳನ್ನಾಗಲಿ, ಕಾಲು-ತೊಡೆಗಳ ಮೇಲೆ ಮಾಧವಿ 'ಬಳ್ಳಿಗಳೆನ್ನಾಗಲಿ, ತಲೆಯ 
ಮೇಲೆ ಮುಕ್ಕೊಡೆಯನ್ನಾಗಲಿ ತೋರಿಸಿಲ್ಲ. ಫಲಕದ ಅಂಚನ್ನು ಮೂರ್ತಿಯ ಭುಜದ 


ಕಾ ಕರ್ನಾಟಕ ಭಾರತಿ 


ವರೆಗೂ ತಾವರೆದಂಟಿನ ಹಾಗೆಯೂ, ಭುಜಗಳ ಮೇಲೆ ಕಮಲದ ಎಸಳುಗಳಂತೆಯೂ 
ಬಿಡಿಸಲಾಗಿದೆ. ಕಾಲ ಸು. ೧೦ನೆಯ ಶತಮಾನ. 


ಉತ್ತರಕರ್ನಾಟಕದ ಕೊಪ್ಪಳ ಮತ್ತು ಮುಳಗುಂದಗಳಲ್ಲಿ ಒಂದೊಂದು 
ಬಂಡೆಯ ಮೇಲೆ ಇಂಥ ಮೂರ್ತಿಯನ್ನು ಅಪೂರ್ಣವಾಗಿ ಉಬ್ಬು ಶಿಲ್ಪ ದಲ್ಲಿ ಬಿಡಿಸ 
ಲಾಗಿದೆ. ಬಳ್ಳಿಗಾವೆಯಲ್ಲಿ ಕಳಸಾಪುರದಲ್ಲಿ ರಂವಂಥ ಒಂದು ಮೂರ್ತಿಯಿದ್ದು “ ಭಗ್ನ 
ವಾಗಿ ಬಿದ್ದಿದೆ. ಆದರೆ ಏನೂ ಮುಕ್ಕಾಗದೆ ಈ ವಿಧದ ಚೆಲುವಾದ ಉತ್ತಮ ಶಿಲ್ಪ 
ವೆಂದರೆ ಕಳಸಾಪುರದ್ದು. 


೩. ಶಾಸನಗಳು: 
1) ಕೊಪ್ಪಳ : ವರ್ಣ ಶಾಸನ 
`ಈ ಊರಿನ ಗುಡ್ಡದ ಮೇಲೆ "ಪಾಲ್ಕಿಗುಂಡು' ಆಶೋಕ ಮೌರ್ಯನ ಬಂಡೆ 
ಶಾಸನ ಮತ್ತು "ಮೋರಿಯರ ಅಂಗಡಿ'ಗಳ ಮಧ್ಯಪ್ರದೇಶದ ಒಂದು. ಗವಿಯಲ್ಲಿ 
ಕೆಮ್ಮಣ್ಣಿನಂಥ ಬಣ್ಣ ದಲ್ಲಿ ಬರೆದ ೮ನೇ. ಶತಮಾನದ ನಾಲ್ಕು ಸಾಲಿನ ಶಾಸನವಿದೆ. 
ಅದರ ಪಾಠ* ಹೀಗಿದೆ: 


ಶ್ರೀ ಅಣಗಾರನ್‌ ಸಾನ್ತೆರೆಯನ್‌ 
ಶ್ರೀ ಅಣನ್ವೈೆಯನ್‌ ದೋಮೆರೆಯನ್‌ 
_ ಶ(ಶ್ರೀ) ಆನಿರಬಾತ್ರನ್‌ 
| ಶ್ರೀ ಕಣ್ಣೆ ರೆಯನ್‌ ಕಿರುಗೆಯನ್‌ 
ಇವು ವ್ಯಕ್ತಿಗಳ ಹೆಸರುಗಳಂ. 


2 ೫೬-೦ 


11) ಜಂಬೂರು, (ಶಿಕಾರಿಪುರ ತಾ.) : ತಾವ್ರೂ ಶಾಸನಗಳು 


ಈ ಊರಿನ ಶ್ರೀ ಕಲಿವೀರಪ್ಪನೆಂಬ ಸ್ಥಳಿಕರಿಗೆ ಅಲ್ಲಿ ಭಾವಿಯ ಮಣ್ಣನ್ನು ತೆಗೆ 
ಯಿಸುವಾಗ ಎರಡು ತಾಮ್ರಪಟಗಳು ದೊರೆತಿವೆ. 


ಒಂದರಲ್ಲಿ ವರಾಹ ಲಾಂಛನವುಳ್ಳ ಉಂಗುರ ಸಹಿತ ಮೂರು ತಗಡುಗಳಿದ್ದು 
(ಸು. ೨೪.೪ ೬ ೧೩ ಸೆ. ಮಿ.) ಮೊದಲನೆಯ ಮತ್ತು ಕೊನೆಯದರ ಒಳಬದಿಗಳಲ್ಲಿ, 
ಮಧ್ಯದರ ಎರಡು ಬದಿಗಳಲ್ಲಿ ೧೧ನೇ ಶತಮಾನದ ನಾಗರಿಲಿಪಿ ಮತ್ತು ಸಂಸ್ಕೃತ 
ಭಾಷೆಯಲ್ಲಿ ಶಾಸನವಿದೆ. ಇದರಲ್ಲಿ ಚಾಲುಕ್ಕರ ವಂಶಾವಳಿಯನ್ನು ೬ನೇ ವಿಕ 
ಮಾದಿತ್ಯನ ವರೆಗೂ ಕೊಡಲಾಗಿದೆ, | ಔ 


* ಈ ಶಾಸನವನ್ನು ಓದುವುದರಲ್ಲಿ ಡಾ. ಶ್ರೀ. ಹಾ. ರಿತ್ತಿಯವರು ನನಗೆ ಸಹಾಯ ಮಾಡಿದಾ ತೆ. 
ಅವರಿಗೆ ನನ್ನ ಕೃತಜ್ಞತೆಗಳು, p 


"01232 


೧ ೧ ಚ 
“ಓಂ ಕುಣ : ನಔ 7 
ಐಎ ಉಂಬ ಗೋಣ ೧೫ ಐ೧ಊ ಗಿಂ ಜಂಟ : ಅಗ್ರಿ 


ಅತ 


ದ: ಬೃಹತ್‌ ಮತ್ತು ಕುಬ್ಬಯಂಕ್ಷರ ಮೂರ್ತಿಗಳು. 
೪, ರಾಜಪುರುಷ (ಸೂರ್ಯ? ). 


ಗೆ 
ಸ 
೫ 


ತ್ರ 41 ೧. ಹೊಡ್ಕೆ.ಶಿರೂರು: ದ್ನಾರಪಾಲ 
ನೇರಲಗಿ: ಶಿವದೇವಾಲಯ, ೪ 


ಕಳಸಾಪುರ 


1 


“ದಾಲ ೧ಾೀಲಿಲನ : ೧ಡುಛಲಿ “ಇ 0 ony Tee cece 
A 


: ಅಲಿ ಭಂ "೬ "ಆತಲಂಬಿವಿಜಾಇ : ೧c “Cun “೦ಾಇ ac" 9% 


ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ವ ಶೋಧನೆಗಳು ೨೧ 


ಮತ್ತೊಂದಂ ವಿಜಯನಗರ ಕಾಲದ್ದು. ಇದರ ಉಂಗುರದಲ್ಲೂ ವರಾಹ 
ಲಾಂಛನವಿದೆ. ನಾಗರಿಲಿಪಿ, ಸಂಸ್ಕೃತ ಭಾಷೆ, ಪೌರಾಣಿಕ ವ್ಯಕ್ತಿಗಳಾದ ಹಸ್ತಿನಾ 
ಪುರದ ಜನಮೇಜಯ ರಾಜನಿಂದ ದಾನಕೊಟ್ಟ ವಿಷಯಕ್ಕೆ ಸಂಬಂಧಪಟ್ಟದ್ದು. ಇದೇ 
ತರಹದ್ದು ಹಿಂದೆ ಗೌಜ ಮತ್ತು ಬೇಗೂರು (ಶಿಕಾರಿಪು ರ ತಾ.) ಗಳಲ್ಲಿ ಒಂದೊಂದು 
ತಾಮ್ರ ಶಾಸನವು ದೊರಕಿದ್ದು ಪ್ರಕಟವಾಗಿದೆ. ಈ ಶಾಸನಗಳ ಅಭ್ಯಾಸ ನಡೆದಿದೆ. 


ಅಡಿಟಪ್ಪಣಿಗಳು 


೧. ಸುಂದರ, ಅ; ೧೯೭೧: “ಸಮ್‌ ಆಸ್ಪೆಕ್ಟ್ಸ್‌ ಆಫ್‌ ನಿಯೋಲಿಧಿಕ್‌ ಸೈಟ್ಸ್‌ ಇನ್‌ 
ಮಲ್ನಾಡ್‌ ಏರಿಯ” ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟ್ಕ ಸಂ. 1,1 
ಪುಟಗಳು, ೯೭-೧೧೦. 

೨, ಅದೇ ಕಡೆ. 


ಸುಂದರ, ಅ; ೧೯೭೪ ; “ಸಮ್‌ ಆಸ್ಚೆ ಸ್‌ ಆಫ್‌ ಶೈವ ಟೆಂಪಲ್ಸ್‌ ಆಫ್‌ ದಿ 
ಬಾದಾಮಿ ಚಾಲುಕ್ಕ ಪೀರಿಯಡ್‌ : ಎ ಸ್ಪಡಿ” ಮಿಧಿಕ್‌ ಸೊಸೈಟಿ, ಬೆಂಗಳೂರು ಇದರ 
ಆಶ್ರಯದಲ್ಲಿ ಬಾದಾಮಿ ಚಾಲುಕ್ಯರು ಎಂಬ ವಿಷಯದ ಮೇಲೆ ನಡೆದ ವಿಚಾರಗೋಷ್ಠಿ 
ಯಲ್ಲಿ ಸಾದರಪಡಿಸಿದ್ದು » ಈಗ ಅಚ್ಚಿ ನಲ್ಲಿದೆ. 


೪.  ಆನಂದಕುವಾರಸ್ವಾಮಿ, (೧೯೨೭) ಪುನರ್ಮುದ್ರಣ ಪ್ರತಿ ೧೯೬೫; ಹಿಸ್ಟ್ರಿ ಆಫ್‌ 
ಇಂಡಿಯನ್‌ ಅಂಡ್‌ ಇಂಡೋನೇಷಿಯನ್‌ ಆರ್ಟ್‌, ಪುಟಗಳು ೭೦, ೨೩೯, 
ಚಿತ್ರ xvxiil, 141. 

೫. ಸಂಯುಕ್ತ ಕರ್ನಾಟಕ ೨೪-೭-೧೯೭೪, ಪು. ೬. 


೬, ರಾಯಚೂರು ಜಿಲ್ಲೆಯ ಗೆಜೆಹೀರ್‌ನಲ್ಲಿ ಚಿತ್ರಗಳನ್ನು ನೋಡಿ. 


೭. ಶೇಷಾದ್ರಿ, ಎಂ; ೧೯೬೩: “ಮಹಿಷಾಸುರ ಮರ್ದಿನಿ,” ದಿ ಹಾಫ್‌ ಈಯರ್ಲಿ ಜರ್ನಲ್‌ 
ಆಫ್‌ ಮೈಸೂರು ಯೂನಿವರ್ಸಿಟ (ಮಾರ್ಚ್‌ ಪ್ರತಿ) ಪ್ಲೇಟ್‌ 4, ಡಿ. 


೮, ಎಪಿಗ್ರಾಫಿಯ ಕರ್ನಾಟಕ, ಸಂಪುಟ ೭, ಶಿಕಾರಿಪುರ ತಾ, ಸಂಖ್ಯೆ 12, 45, 


ಕೃತಜ್ಞ ತೆ 
ಕೊಪ್ಪಳ ಶ್ರೀ ಗವಿಮಠದ ಶ್ರೀ ಶಾಂತವೀರ ಮಹಾಸ್ವಾಮಿಗಳವರು ಮತ್ತು 
ಶ್ರೀ ಎಸ್‌. ಎಚ್‌. ಪಾಟೀಲರು. ಶ್ರೀಕ್ಷೇತ್ರ ಚಿತ್ರಾಪುರ ಮಠದ ಶ್ರೀಮತ್‌ ಪರಿಜ್ಞಾನಾ 
ಶ್ರಮ ಸ್ವಾಮಿಗಳವರು, ಶಿವಮೊಗ್ಗಾ ಶ್ರೀ ಹಸೂಡಿ ದತ್ತಾ ತ್ರೇಯ ಶಾಸ್ತ್ರಿಗಳು, ಮತ್ತು ನನ್ನ 
ತಮ್ಮ ಶ್ರೀ ಶಂಕರನಾರಾಯಣ. ನನ್ನ ಸ್ನೇಹಿತರಾದ ಶ್ರೀ ಸತ್ಯ ನಾರಾಯಣ, ಸಿದ್ಧಾಪುರ 
ಅಲೇಜಿನ ಪ್ರನ್ನಿಪಾಲ್‌ ಶ್ರೀ ಬಿ. ಎಚ್‌. 'ಶ್ರೀಧರರವರು.. ಹಲಶಿಯ ಗ್ರಾಮಸೇವಕರಾದ 
ಶ್ರೀ ಬಿ. ಎಸ್‌. ” ಗೋರೆಕೆರವರ ಹಾಗು ಬ್ಲಾಕ್‌ ಡೆವಲಪ್‌ಮೆಂಟ್‌ ಆಫೀಸರ್‌ ಶ್ರೀ ಬಿ. ಡಿ. ವಣಕುದರಿ 


ಯವರು ನಾನಾ ರೀತಿಯಲ್ಲಿ ನನ್ನ ಪ್ರಾದೇಶಿಕ ಅನ್ವೇ ಷಣೆಗಳಲ್ಲಿ ಆಸಕ್ತಿ ತೋರಿಸಿ ಸಹಾಯ 


೨೨ ಕರ್ನಾಟಕ ಭಾರತಿ 


ಮಾಡಿದ್ದಾ ರೆ. ನನ್ನ ಪತ್ನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಸುಂದರ ಇವರು ನನ್ನ ಲೇಖನದ ಹಸ್ತಪ್ರತಿ 
ಯನ್ನು ಚೆನ್ನಾಗಿ ಬರೆದು ಕೊಟ್ಟಿ ದ್ತಾ ತೆ ಬಳ್ಳಿ ಗಾವೆಯಲ್ಲಿ ಕೇಂದ್ರ ಸರ್ಕಾರದ ಪುರಾತತ್ವ ಸರ್ವೇ 
ಕ್ಷಣ ಖಾತೆಯವರು ರಕ್ಷಸಿದ ದೇವಾಲಯಗಳನ್ನು. ಮೂರ್ತಿಗಳನ್ನು ಅಭ್ಯ ಸಿಸಲು, ಅವುಗಳ 
ಛಾಯಾ ಚಿತ್ರ ಗಳನ್ನು ತೆಗೆಯಲು ಅನುಮತಿ ಕೊಟ್ಟಿ ದ್ದಾರೆ. ಮೇಲಿನ ಬಹುಭಾಗ ಪುರಾತತ್ವ 
ಶೋಧನೆಗಳನ್ನು “ವಿಶ್ವವಿದ್ಯಾಲಯ ಧನ ಆಯೋಗ ಸಮಿತಿ”ಯ ಧನ ಸಹಾಯದಿಂದ ನಡೆಸಿ 


ದೆ ನೆ. 
ಎ 


ಕರ್ನಾಟಕ ವಿಶ್ವವಿದ್ಯಾಲಯದವರು ಡಿಸೆಂಬರ್‌ ೭೪ ರಲ್ಲಿ ಏರ್ಪಡಿಸಿದ ""ಕರ್ನಾಟಕ ಜೈನ 
ಧರ್ಮ'' ಎಂಬ ವಿಶೇಷ ಉಪನ್ಯಾಸ ಶಿಬಿರದಲ್ಲಿ ನಾನು ಭಾಗವಹಿಸಿದ ಸಮಯದಲ್ಲಿ ಹೈಗುಂದದಲ್ಲಿ 


ಬುದ್ದನ ಶಿಲ್ಪಗಳನ್ನು ಶೋಧಿಸಿದೆ. 
೦ ೦ ಷ್ಠ 


ಇವತಿಲರಿಗೂ ನನ್ನ ಹತೂರ್ವಕ ಕ ತಜ ತೆಗಳು. 
ಇ ಲ ಐವಿ ೪ ಇ 


ಸಂಶೋದನೆ 


ಬಸವರಾಜ ಸಬರದ 


ವೇದ, ವಚನ 

ಶಾಸ್ತ್ರ, ಶಾಸನಗಳ 
ಕರತಲಾಮಲಕ 
ಹುಡುಕಿ ತೆಗೆದಂ 
ಸೋಸಿ ನೋಡುವಿಕೆ. 
ಬಿರುಕು-ಹರಕುಗಳ 
ನಾಶವಾಗುವ ರಾಶಿ 
ಕಂಡಾಗ ಒಳಗೊಳಗೇ 
ಹಳ್ಳ ಕಡಿದ ಹಾಗೆ. 
ಪೂಜ್ಯತೆ- 
ಪೆರಂಪರೆಯಂ 
ಪ್ರಭಾವದಿಂದ. 
ನಮ್ರತೆ. 
ನೀತಿಕಟ್ಟುಗಳ 

ಹಗ್ಗ ದಿಂದ. 

ಮತ್ತಿದಕೆ ವಿಂಗಿಲು 
ಕಣ್ಣಿಗೆರಡಂ ಕಂದೀಲಂ. 
ಬದುವಿಗಾಗಿ ಬಡಿದಾಡಿ 
ಮತ್ತೆ ಹತ್ತಿಕಟ್ಟ 
ಜೀಕು- ಜಾಲಿ 
ಇಡಿಗರಿಕಿಬೇಕು 
ಅಧ್ಯಕ್ಷಸ್ಥಾ ನಕಲ್ಲಿ 

ಆಗ 

ಊರೆಲ್ಲಾ ಸೆರಗ್ಮಾಡಿದ 
ಊರ ಗರತಿಯ ಮಂಂದೆ 


ಕರ್ನಾಟಕ ಭಾರತಿ 


ಉತ್ತರಕುಮಾರನ 
ಪೌರುಷತನದ ಮರುಕಳಿಕೆ. 
ಮತ್ತೆ ಮಂತ್ರ-ತಂತ್ರಗಳೆ 
ಜಪನಿಷ್ಠೆ. 
ಅರಿಯದವೂತವ 

ಹೊತ್ತ ಕತ್ತೆಗೆ 
ಹೆಂಡದಾಭಾಸ ಬೇರೆ. 
ಮೈನೆರ್ತ ಮಗಳ 

ಮದುವೆ ಮಾಡುವಾಗ 
ಕುಲಗೋತ್ರ ಕೂಡದಿದ್ದರಾಗದುಂ. 
ಸತ್ತ ಭಾಷೆಯಿಂದ 
ಉರುಹಾಕಿ ತಾತ ಊದಿ- 
ಹೋದ ಮಂತ್ರಗಳನು 
ಉಗುಳುವ ಮರಿಪಂಡಿತರ 
ಮಾತೇ-ವೇದವಾಕ್ಕ. 
ಅಣ್ಣ ಹಾಕಿಕೊಟ್ಟ 
ಮಧುವಯ್ಯ-ಹರಳಯ್ಯರ 
ನೆನಪು ಸ್ವಲ್ಪ-ಸ್ವಲ್ಪಾ. 
ಆದರೇನು, ಅವು ಕೇವಲ 
ಬಹಿರಂಗ ಭಾಷಣ, 
ಪುಸ್ತಕ ಸಂಪಾದಕತ್ವದಲ್ಲಿ 
ನನಗದರ ಅನ್ವಯಿಸುವಿಕೆ 
ಇನ್ನೂ ಸಂಶೋಧನೆ- 
ಯಾಗದ ಮಾತು. 


4) 


ವೈದಿಕಛಂದಸ್ಸು 


ನಿಷ್ಣುಸುತ 


| 
“ಛಂದಾಸಿ ಜಜಿರೇ ತಸಾದಜು 
ಇ ಅ ಕ್ರಿ 


| 
ಸ್ತಸ್ಮಾದ ಜಾಯತ” —ಫುರುಷಸೂಕ್ತ 


“ಛಂದಃ ಪಾದೌತು ವೇದಸ್ಕ” — ಶಿಕ್ಷಾ 


ವೇದಗಳ ಛಂದಸ್ಸು ಮಾತ್ರೆಗಳನ್ನವಲಂಬಿಸದೆ ಅಕ್ಷರಗಳನ್ನ ವಲಂಬಿಸಿದೆ. ಬಕ್ಕು 
ಗಳ ಪಾದಗಳು ಅಕ್ಷರಗಳಿಂದ ಕೂಡಿವೆ. ಮಾತ್ರೆಗಳು ಎಷ್ಟೇ ಇರಲಿ, ಅಕ್ಷರಗಣತಿ 
ಮುಖ್ಯ. ೮-೧೧-೧೨ ಅಕ್ಷರವೃತ್ತಗಳಂ ವೇದಮಂತ್ರಗಳ ಪಾದಗಳಲ್ಲಿ ಬರುತ್ತವೆ. 
ಐದಕ್ಷರಗಳ ಪಾದವೃತ್ತಗಳು ಕಡಿಮೆ. ಪ್ರತಿ ಮಂತ್ರ ಪಾದ, ಲಯಂಬದ್ಧ. ಗಂರಂ- 
ಲಘು ( ದೀರ್ಫ - ಹ್ರಸ್ವ ವರ್ಣಗಳು ) ಒಂದರ ಮುಂದೆ ಒಂದು ಬರುತ್ತಿರುತ್ತವೆ. 
ಸಾಮಾನ್ಯವಾಗಿ ಎಲ್ಲ ವೃತ್ತಗಳಲ್ಲಿ ಎರಡಕ್ಷರ ಲಯ ಹೆಚ್ಚು. ಸಮಸ್ಥಾನದಲ್ಲಿ, ಅದ 
ರಲ್ಲಿಯೂ ದೀರ್ಪವರ್ಣದಲ್ಲಿ ಈ ಲಯವಿರುತ್ತದೆ. ೨-೪-೬ ಹೀಗೆ, ಲಯ 
ಪಾದದ ಆದಿಯಲ್ಲಿರದೆ, ಕೊನೆಯಲ್ಲಿ ಹೆಚ ಕಂಡುಬರುತ್ತದೆ. ೧೧-೧೨ ಅಕ್ಷರ 
ವುಳ್ಳ ಪಾದವೃತ್ತಗಳು ಲಯಬದ್ಧವಾಗಿ ಯತಿಯನ್ನೊಳಗೊಂಡಿರುತ್ತವೆ. ನಾಲ್ಕು 
ಇಲ್ಲವೆ ಐದನೆಯ ಅಕ್ಷರಕ್ಕೆ ಈ ಯತಿ ನಿಯತ. ಐದು ಮತ್ತು ಎಂಟು ಅಕ್ಷರಗಳ ಪಾದ 


ವೃತ್ತಗಳಿಗೆ ಯತಿ ಇಲ್ಲ. 


` ಯಕ್ಕುಗಳಲ್ಲಿ ೩ ರಿಂದ ೧೫ರ ವರೆಗಿನ ಒಂದೊಂದು ಗುಂಪು ಇರುತ್ತದೆ. ಈ 
.. ಖುಕ್ಕಿನಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಶ್ಲೋಕ ನಾಲ್ಕಕ್ಷರ ಏರಿಕೆಯಂತೆ ೨೦ ರಿಂದ 
೪೮ ಅಕ್ಷರಗಳ ವರೆಗೂ ಒಳಗೊಂಡಿರುತ್ತದೆ.  ಯಕ್ಕುಗಳು ಒಂದೇ ವೃತ್ತದವೂ ಇರ 
ದು, ಇಲ್ಲವೆ ಭಿನ್ನವೃತ್ತದವೂ ಇರಬಹುದು. ಎರಡು-ಮೂರು ಯಕ್ಕುಗಳಂ 
ಸಂಗೀತಕ್ಕೆ ಅನುಗುಣವಾಗಿರುತ್ತವೆ. ಸ್ಥೂಲವಾಗಿ ಬಕ್ಕುಗಳ ಛಂದೋ 


ಲ್ಲಿಯ ಪ್ರತಿಪಾದ ಸ್ವತಂತ್ರವಿರುವುದರಿಂದ, ಆದಂ ನಿಯಂವಿಂತ 
ಯಕ್ಕೆ ಹೊಂದಿಕೊಳ್ಳುತ್ತದೆ. 


೨. ಮೊದಲಕ್ಷರ ಮತ್ತು ಕೊನೆಯಕ್ಷರ ಮಾತ್ರೆಗಳು ಬೇರೆಬೇರೆ ಇರುತ್ತವೆ. 


ವೃತ್ತಕ್ಕನುಗಂಣವಾಗಿ ಅವು ಗುರಂ ಇಲ್ಲವೆ ಲಘು ಇರಬಹಂದಂ. 


೩. ಎರಡು ವ್ಯಂಜನಗಳನ್ನು ಇಲ್ಲವೆ ಸಂಯುಕ್ತಾಕ್ಷರವನ್ನು ಅನಂಸೆರಿಸಿದೆ ಹ್ರಸ್ತ 
ಸ್ವರ (ಲಘು) ದೀರ್ಥ(ಗುರಂ)ವಾಗಂತ್ತದೆ. ಈ ತರದ ಒಂದು ಇಲ್ಲವೆ ಎರಡೂ 
ವ್ಯಂಜನಗಳು ಮುಂದಿನ ಶಬ್ದಗಳಿಗೆ ಹೊಂದಿಕೊಂಡಿರುತ್ತವೆ. ತಾಲವ್ಯ “ಛ” 
ಮೂರ್ಧನ್ಯ "ಳ್ಹ' (ಡ) ಸಂಯುಕ್ತಾಕ್ಷರಗಳಂತೆ ತಿಳಿಯಲ್ಲ ಡಂತ್ತದೆ. 


೪. ಒಂದು ಸ್ವರ ಮತ್ತೊಂದು ಸ್ವರದ ಮುಂದೆ ಬಂದರೆ, ಅದು ಪ್ರಸ್ತವಾಗು 
ತ್ತದೆ. ಒಮ್ಮೊಮ್ಮೆ ದೀರ್ಥವಾಗುತ್ತದೆ. "ಏ' ಮತ್ತು "ಓ', "ಅ'ದ ಮುಂದೆ 
ಬಂದಾಗ ಪ್ರಸ್ವ(ಲಘಂ)ವಾಗುತ್ತವೆ. 


೫. ಅರ್ಧಸ್ವರಗಳಾದ "ಯ ಮತ್ತು "ವ' ಶಬ್ದ ದಲ್ಲಿ ಇಲ್ಲವೆ ಸಂಧಿಯಲ್ಲಿ 
ದ್ದಾಗ "ಇ' ಮತ್ತು "ಉ' ದಂತೆ ಉಚ್ಚರಿಸಲ್ಪಡುತ್ತವೆ. 


೬, ಸಂವೃತದೀರ್ಫಸ್ವರ-ಹ್ರಸ್ವಸ್ವರದಂತೆ ಉಚ್ಚರಿಸಲ್ಪಡುತ್ತದೆ. ಆ. 
ಅ-ಅ, ಈ- ಇ-ಇ ಮುಂತಾಗಿರುತ್ತವೆ. ಉದಾ:.. ಚಾಗ್ನಯೇ. ಚ ಅಗ್ನಯೇ, 
ವೀಂದ್ರ- ವಿ-ಇಂದ್ರ, ಏಂದ್ರ- ಆ-ಇಂದ್ರ. 


೭. "ಏ' "ಓ' ತರುವಾಯ ಬಿಟ್ಟ ಮೊದಲ "ಅ'ವನ್ನು ಸಾಮಾನ್ಯವಾಗಿ 
ಯಾವಾಗಲೂ ಅದೇ ಸ್ಥಾನದಲ್ಲಿಡಬೇಕು. 


೮. “ಅಆಮ್‌' ಎಂದು ಕೊನೆಗೊಳ್ಳುವ ಬಹುವಚನದ ಶಬ್ದಗಳ ದೀರ್ಫಾಕ್ಷರ 
ದಾಸ, ಶೂರ ಏ- (ಜೃ-ಇಷ್ಕ-ಜ್ಯೇಷ್ಠ) ಐ- (ಅ-ಇಚ್ಛನ್‌-ಐಚ್ಛನ್‌) ಇವುಗಳನ್ನು 
ಎರಡು ಲಘುಗಳಂತೆಯೇ ಉಚ್ಚ ರಿಸಬೇಕಂ. 


ವೃತ್ತಗಳು 
೧. ಶುದ ವತ ಗಳು; 
ಎ ಲ5೨ 


ವೇದ ಖುಕ್ಕುಗಳಂ ಮುಖ್ಯವಾಗಿ ಶುದ್ಧವೃತ್ತಗಳನ್ನೊಳಗೊಂಡಿವೆ. ಕೆಲವೊಂದು 
ಮಂತ್ರಗಳು ಒಂದೇ ತರದ ವೃತ್ತಗಳನ್ನೊಳಗೊಂಡಿರಬಹಂದು, ಇಲ್ಲವೆ ಬೇರೆಬೇರೆ 
ವೃತ್ತಗಳನ್ನೂ ಒಳಗೊಂಡಿರಬಹಂದಂ. ಹೆಚ್ಚಾಗಿ ಗಾಯತ್ರಿ, ಅನುಷ್ಟಾಭ್‌, ತ್ರಿಷ್ಟಾಭ್‌, 
ಜಗತೀ- ಇವು ಮತ್ತು ಇವುಗಳ ಒಳಭೇದಗಳು ಮೇಲಿಂದ ಮೇಲೆ ಕಾಣುತ್ತಿವೆ. ಸಕ್ಕಾಲ i 
ವಾಗಿ ಇವುಗಳಲ್ಲಿ ಮೂರು ಭೇದಗಳನ್ನು ಕಲ್ಪಿಸಬಹುದು : | 


೧. ಅಷ್ಟಾಕ್ಷರ ಪಾದವೃತ್ವಗಳು, 


ವೈದಿಕಛಂದಸ್ಸು ೨೭ 
೨. ಹನ್ನೊಂದಕ್ಷರ ಪಾದವೃತ್ತಗಳು. 
೩. ಹನ್ನೆರಡಕ್ಷರ ಪಾದವೃತ್ತಗಳಂ. 


೧. ಅಷ್ಟಾಕ್ಷರವೃತ್ತಗಳಂ : ಇವುಗಳಲ್ಲಿ ನಾಲ್ಕಕ್ಷರದ ಎರಡಂ ಉಪಪಾದಗಳ 
ರಚನೆ ಇದ್ದು, ಪ್ರಾರಂಭ ಲಯಬದ್ಧ .. ಪ್ರಾರಂಭದ ಪ್ರಥಮ ಮತ್ತು ತೃತೀಯಾಕ್ಷರ 
ವಿಸಂಗತ, ದ್ವಿತೀಯ ಮತ್ತು ಚತುರ್ಥಾಕ್ಷರ ಗುರುವಿರುತ್ತದೆ. ದ್ವಿತೀಯಾಕ್ಷರ ಲಘು 
ಇದ್ದಾಗ, ತೃತೀಯಾಕ್ಷರ ಗುರು ಇರಂತ್ತದೆ. ತಾಲದಲ್ಲಿ ಎರಡಕ್ಷರ ಲಯವಿರುತ್ತದೆ. 
ಇಂಥಲ್ಲಿ ಪ್ರಥಮ, ತೃತೀಯಾಕ್ಷರಗಳಂ ಲಘು, ದ್ವಿತೀಯಾಕ್ಷರ ಗಂರಂ ಇರುತ್ತವೆ. 


೧. ಗಾಯತ್ರಿ : “ಗಾಯತ್ರೀ ಛಂದಸಾಮಹಮ್‌' (ಗೀತಾ ೧೦ - ೩೫). 
ವೇದಗಳ ಛಂದಸ್ಸಿನಲ್ಲಿ ಇದು ಪ್ರಥಮಸ್ಥಾನ ಪಡೆದಿದೆ. ಅಷ್ಟಾಕ್ಷರ ವಂಣರಂಪಾದ 
ಗಳು. ಪ್ರತಿಪಾದದಲ್ಲಿ ನಾಲ್ಕಕ್ಷರದ ಒಂದು ಉಪಪಾದ. 


ಯಚ್ಛಿದ್ದಿತೇ ವಿಶೋಯಂಥಾ FS 
ಚಟ 
ಪ್ರದೇವ ವ ರಂಣವ್ರತಮ್‌ ಭೋಗ ಭೂ 


ಮಿನೀವಂಸಿ ದ್ಯವೀದ್ಯವಿ UE ಸು 1೫ 


೧-೨2೫-೧ 
ಪರಾವೆಂಯಂತಿ ಧೀತಯೋ EU > KU 
ಗಾಮೋನಗವ್ಯೂತಿರನು ಡಾ ದಾಸ (ಜ್ರ ಇ 
ಇಚ್ಛಂತೀರುರಂಚಕ್ಷಸಮ್‌ ಜಾ ಲಿ UU 

೧. ೨೫-೧೬ 


ಎರಡಕ್ಷರ ಲಯ ಈ ಗಾಯತ್ರೀ ಛಂದಸ್ಸಿನಲ್ಲಿ ಕಾಣಂತ್ತದೆ. 


ಇಂದ್ರ ಸೋಮ ಸೃಷೀ ತಯೇ 


ಅಕ gy 

ಸ್ತೋಮೈರಿಹ ಹವಾಮಹೇ ಎರ ಭರ ಲ ಇಟ 

ಉಕ್ಕೇ ಭಃ ಕು ವಿದಾ ಗಮತ್‌ ಹರಾ ಬ 
Ae VZV 


Re io ಅನಂಷ್ಟುಭ್‌ : ಅಷ್ಟುಕ್ಷರ ನಾಲ್ಕು ಪಾದಗಳು ಪ್ರತಿ ಪಾದದಲ್ಲಿ ನಾಲ್ಕ 


3 (ರ ಉಪಪಾದಗಳು ಎರಡು. ಮಹಾಕಾವ್ಯಗಳಲ್ಲಿ ಇದರ ಬಳಕೆ ಹೆಚ್ಚು . ಸಾಮಾನ್ಯ 
ಗಿ ಐದ ರ ಲಘು, ಆರನೆಯದು ಗುರು, ಏಳನೆಯದು ಸಮದಲ್ಲಿ 


i ಕರ್ನಾಟಕ ಭಾರತಿ 


ತಸ್ಮಾದ್ವಿರಾಳಜಾಯತ ಇಟ ರ್ನ್ಸಟ್ಟರದಟರ್‌ 
ವಿರಾಜೋ ಅಧಿಪುರೂಷಃ ಟ್‌ ್‌ 
ಸಜಾತೋ ಅತ್ಯರಿಚ್ಯತ ರರ ರ-ಟರಾ 
ಪಶ್ಚಾದ್ಭೂಮಿ ಮಥೋವಪುರಃ 3೬ ಟಟರಟ್ಟರ 
೧೦-೯೦-೫ 
ಯತ್ಪುರೂಷೇಣ ಹವಿಷಾ ಇ. ೬ ಟಟ 
ದೇವಾಯಜ್ಞಮತನ್ವತ ಆ ಚಲಿ -ಟ್ಟತ 
ವಸಂತೋ ಅಸ್ಕಾಸೀದಾಜ್ಯಂ ಟ್ರ ಎ ಎಎ 
ಗ್ರೀಷ್ಮ ಇಧ್ಮ ಶರದ್ಧವಿಃ -ಚಿಇಟಟರಟರ 
೧0-೯೦-೬ 


ಹನ್ನೊಂದಕ್ಷರ ವೃತ್ತಗಳು : ಹನ್ನೊಂದಕ್ಷರ ವೃತ್ತಗಳಂ ಆಷ್ಟಾಕ್ಷರ ವೃತ್ತಗಳಿಂದ 
ಬೇರೆ ಇರುತ್ತವೆ. ಇವುಗಳಲ್ಲಿ ಮೂರು ಉಪಾಂಗಗಳು : ೧. ಪ್ರಾರಂಭ ೨. ವಿರಾಮ 
(ಯತಿ) ೩. ಲಯ. ಎರಡಕ್ಷರ ಲಯ ಇವುಗಳಿಗಿದ್ದರೂ ಅಷ್ಟಾಕ್ಷರವೃತ್ತ ಲಯಕ್ಕಿಂತ 
ಬೇರೆ ಇರುತ್ತದೆ. ನಾಲ್ಕು ಇಲ್ಲವೆ ಐದನೆಯ ಅಕ್ಷರಕ್ಕೆ ಯತಿ ಇರುತ್ತದೆ. ಎಂಟಕ್ಷರ 
ವೃತ್ತಗಳಿಗೆ ಯತಿ ಇಲ್ಲ. ಯತಿಯ ಹಿಂದಿನ ಲಯ ಎರಡಕ್ಷರದ. ಯತಿ ಮತ್ತು 
ತಾಲದ ವಿರಾಮ ಲಯ ನಿಯತವಾಗಿ ಅ, - ಇಲ್ಲವೆ ಪ್ರ ಇರುತ್ತದೆ. 


ತ್ರಿಷ್ಟುಭ್‌ : ಇದು ಖುಗ್ಳೇದದಲ್ಲಿ ತೀರ ಸಾಮಾನ್ಯ. ಆದರೂ ಗಾಯತ್ರಿಯ 
ಮಹತ್ವ ಇದಕ್ಕಿಲ್ಲ. ಹನ್ನೊಂದಕ್ಷರಗಳ ನಾಲ್ಕುಪಾದಗಳು. ಪ್ರತಿ ಪಾದದಲ್ಲಿ ಎರಡು 
ಉಪಪಾದಗಳು. ಯತಿ ನಾಲ್ಕನೆಯ ಇಲ್ಲವೆ ಎರಡನೆಯ ಅಕ್ಷರಕ್ಕೆ ನಿಯತ. 


ಅನಾರಂಭಣೇ, ತದವೀರಯೇಥಾ 

ಮನಾಸ್ಥಾನೇ, ಅಗ್ರಭಣೇಸಮುದ್ರೇ 

ಯದಶ್ವಿನಾ, ಊಹಥುರ್ಭೂಜ್ಯುವಂಸ್ತಂ 

ಶತಾರಿತ್ರಾಂ, ನಾವಮಾತಸ್ಥಿ ವಾಂಸಂ ೧-೧೧೬-೫ 


ಮಾಹಂ ಮಘೋನೋ, ವರುಣಪ್ರಿಯಸ್ಯ 
ಭೂರಿದಾನ್ನ, ಆವಿದಂ ಶೂನಮಾಪೇಃ 

ಮಾ ರಾಯೋ ರಾಜನ್‌ತ್ಸು ಯಮಾದವಸ್ಥಾ 0 
ಬೃಹದ್ವದೇಮ ವಿದಥೇ ಸಂವೀರಾಃ ಹ 


ವೈದಿಕಛಂದಸ್ಸು ರ್ಥ 


ತ್ರಿಷ್ಟ್ಬುಭ್‌ದ ಮುಂದಿನ ಬೆಳವಣಿಗೆ ಮಹಾಕಾವ್ಯಗಳಲ್ಲಿಯ ಇಂದ್ರವಜ್ರಾ, 
ಉಪೇಂದ್ರವಜ್ರಾ ಮುಂತಾದವುಗಳಲ್ಲಿ ಕಂಡುಬರುತ್ತದೆ. 


ಹನ್ನೆರಡಕ್ಷರ ವೃತ್ತಗಳಂ : ಇದು ಕೇವಲ ತ್ರಿಷ್ಟುಭ್‌ದ ವಿಸ್ತರಣೆ ಮಾತ್ರ. 
ಒಂದಕ್ಷರ ಹೆಚ್ಚು. ಈ ಎರಡರಲ್ಲಿಯ ಅಂತರ ಇಷ್ಟೆ : ತ್ರಿಷ್ಟುಭ್‌ವು )- ಲಯದ 
ನಡಿಗೆ, ಇದು - ಲಯದ ನಡಿಗೆ. ಎರಡರಲ್ಲಿಯೂ ಎರಡಕ್ಷರ ಲಯವಿರಂತ್ತದೆ. 


ಜಗತೀ : ಖಗ್ವೇದದ ಛಂದಸ್ಸಿನಲ್ಲಿ ಇದರ ಕ್ರಮ ಮೂರನೆಯದು. ಇದೂ 
ನಾಲ್ಕುಪಾದಗಳ ವೃತ್ತ. ಪ್ರತಿಪಾದದಲ್ಲಿ ಹನ್ನೆರಡು ಆಕ್ಷರಗಳಂ... ಪ್ರತಿಪಾದ 
ಎರಡು ಉಪಪಾದಗಳನ್ನೊಳಗೋಡಿರುತ್ತದೆ. ಪ್ರತಿಪಾದದ ಐದನೆಯ ಅಕ್ಷರಕ್ಕೆ ಯತಿ 
ಇರುತ್ತದೆ. 


ಸಮ್ರಾ ಜಾವಸ್ಯ, ಭುವನಸ್ಯ ರಾಜಥೋ 
ಮಿತ್ರಾವರುಣೌ ವಿಧತೇ ಸ್ವರ್ದೃ್ಯಶಾ 
ವೃಷ್ಟೀವಾರಾಥೋ ಅಮೃತತ್ವಮೀವಂಹೇ 
ದ್ಯಾವಾಪೃಥಿವೀ ವಿಚರಂತಿ ತನ್ಯವಃ 

೫-೬೩೨ 


ಸಮ್ರಾಜಾಉಗ್ರಾ, ವೃಷಭಾ ದಿವಸ್ಪತೀ 

ಪೃಥಿವ್ಯಾವಿಂತ್ರಾ ವರುಣೌ ವಿಚರ್ಷಣೀ 

ಚಿತ್ರೋ ಭಿರಭೆ ಕೈರುಪತಿಷ್ಯತೋರವಂ 

ದ್ಯಾಂ ವರ್ಷಯಥೋ ಅಸಂರಸ್ಯ ಮಾಯಯಾ 
೫-೬೩-೩ 


ಈ ಜಗತೀ ಛಂದಸ್ಸಿನ ಮಂಂದಿನ ಬೆಳವಣಿಗೆ ಮಹಾಕಾವ್ಯಗಳಲ್ಲಿಯ ವಂಶಸ್ಥ, 
ಇಂದ್ರವಂಶಾ ವಂಂತಾದವುಗಳಲ್ಲಿ ಕಂಡುಬರಂತ್ತದೆ. 


೨. ಸಂಕೀರ್ಣ ವೃತ್ತಗಳು ; 


ತೌ 


ಸಾಮಾನ್ಯವಾಗಿ ಗಾಯತ್ರೀ ಮತ್ತು ಜಗತೀ ವೃತ್ತಗಳ ಮಿಶ್ರಣ ಖಯಗ್ವೇದದಲ್ಲಿ 
ಹೆಚ್ಚಾಗಿ ಕಂಡುಬರುತ್ತದೆ. 


ಬೃಹತ: ಇದರಲ್ಲಿ ನಾಲ್ಕೂಪಾದಗೆಳಂ- ಗಾಯತ್ರಿಯ ಮೂರು ಪಾದಗಳಂ-. 
ಜಗತೀ ಒಂದಂ ಪಾದ- ೮, ೮, ೧೨, ೮ ಒಟ್ಟು ಮವಣವತ್ತಾರಂ ಅಕ್ಷರಗಳಂ. 


20 ಕರ್ನಾಟಕ ಭಾರತಿ 


ಸಖಾಯಸ್ತ್ವ್ವಾ ವವೃವಂಹೇ 
ದೇವಂ ಮರ್ತಾಸ ಊತಯೇ 
ಅಪಾಂ ನಪಾತಂ ಸುಭಗಂ ಸಂದೀದಿತಿಂ 
ಸಂಪ್ರತೂರ್ತಿ ಮನೇಹಸಮ್‌ 
೩-೯-೧ 


ಇದರಲ್ಲಿ ಮೂರನೆಯ ಚರಣ ಯಾವಾಗಲೂ ಜಗತೀ ಇರುತ್ತದೆ. 


ಸತೋ ಬೃಹತೀ : ನಾಲ್ಕುಪಾದಗಳ ವೃತ್ತ. ಎರಡು ಗಾಯತ್ರೀ, ಎರಡು 
ಜಗತೀಗಳ ಮಿಶ್ರಣ. ೧೨ - ೮ _ ೧೨ - ೮ ಒಟ್ಟು ನಲವತ್ತು ಅಕ್ಷರಗಳಂ. 


ಸಂನೋ ರಾಯಾ ಬೃಹತಾ ವಿಶ್ವಪೇಶಸಾ 

ಮಿಮಿಕ್ಷ್ವಾ ಸಮಿಳಾಭಿರಾ 

ಸಂದ್ಯುಮ್ನೇನ ವಿಶ್ವತಂರೋಷೋ ಮಹಿ 
ಸಂವಾಜೈರ್ವಾಜಿನೀ ವತಿ ೧-೪೮-೧೬ 


ಪ್ರಗಾಥಗಳು : ಎರಡು ಮೂರು ವೃತ್ತಗಳ ನುಡಿಗಳು ಕೂಡಿ ಪ್ರಗಾಥಗಳಲ್ಲಿ 
ಮಾರ್ಪಡುತ್ತವೆ. 


ಬಾರ್ಹತ ಪ್ರಗಾಥ : ಇದು ಬೃಹತೀ ಮತ್ತು ಸತೋಬೃಹತೀ ಇವುಗಳ 
ಸಮ್ಮಿಶ್ರಣ : ೮-೮. ೧೨-೮..೧೨-೮.೧೨.೮. ಒಟ್ಟು ೭೬ ಅಕ್ಷರಗಳಂ. ಇದರಲ್ಲಿ 
ಜೋಡಿಯಾಗಿಯೇ ಶ್ಲೋಕಗಳು ಬರುತ್ತವೆ. 


ಉವಾಸೋಷಾ ಉಚ್ಛಾ ಚನು 
ದೇವೀಜೀರಾ ರಥಾನಾಮ್‌ 

ಏ ಅನ್ಯಾ ಆಚರಣೇಷು ದಧಿ ರೇ 
ಸಮಂದ್ರೇನ ಶ್ರವಸ್ಯವಃ ೧-೪೮-೩ 
ಉಫೋಯೇತೇ ಪ್ರಯಾಮೇಷು ಯಂಂಜತೇ 
ಮನೋದಾನಾಯ ಸೂರಯಃ 
ಅತ್ರಾಹ ತತ್ಕಣ್ಣ ಏಷಾಂ ಕಣ್ವತವೋ 
ನಾಮಗೃಣಾತಿ ನೃಣಾಮ್‌ 


ಬೃಹತೀ 


ಸತೋ 
ಬೃಹತೀ 


i 
| 
| 
| 
| 
| 
| 
( 


ಇವೆರಡನ್ನೂ ಜೋಡಿಸಿ ಅಂದರೆ ಬಾರ್ಹತ ಪ್ರಗಾಥವಾಗಂತ್ರ 


ವೈದಿಕ ಛಂದಸ್ಸು ೩೧ 


ಪ್ರತಿಷ್ಠಾ : ಮಣಂರಂಪಾದಗಳಂ ಕ್ರಮವಾಗಿ ೮-೭-೭ ಅಕ್ಷರಗಳು. ಇದಂ 
ಗಾಯತ್ರಿಯ ಅಪರಾವತಾರ. 


ಅಪಃಪ್ರಣೀತ ಭೇಷಜಂ 
ವರೂಥಂ ತನ್ವೇ  ಮವಮಂ 
ಜ್ಯೋಕ ಸೂರ್ಯಂ ದಶೇ 
ಚ ಲ 
OAK 


ವರ್ಧಮಾನಾ : ಇದೂ ಗಾಯತ್ರಿಯ ಮತ್ತೊಂದು ರೂಪ. ಮೂರು 
ಪಾದಗಳು ೬-೭-೮, ಈ ಕ್ರಮ. 


ಈಶಾನಾಂ ವಾರ್ಯಾಣಾಂ 
ಕ್ಷಯಂತೀಶ್ಚ ರ್ಷಣೀನಾಂ 
ಆಪೋಯಾಚಾವಿ ಭೇಷಜಂ 


ಉಷ್ಟಿಕ್‌ : ೧- ೨ ಪಾದಗಳಂ- ಎಂಟು ಅಕ್ಷರ (ಗಾಯತ್ರೀ). ಮೂರನೆಯ 
ಪಾದ ಹನ್ನೆರಡು ಅಕ್ಷರಗಳಂ (ಜಗತೀ). ಒಟ್ಟು ಪಾದಗಳು ಮೂರು. 


ಯಂ ಏಕ ಇದ್ವಿ ದಯತೇ 

ವಸುಮರ್ತಾಯದಾಶಂಷೇ 

ಈಶಾನೋ ಅಪ್ಪ್ರತಿಷ್ಕುತ ಇಂದ್ರೋ ಅಂಗ 
೧೬೮೪೭ 


ಪಂಕ್ತಿಃ ನಾಲ್ಕುಪಾದಗಳು. ಇದರಲ್ಲಿ ಗಾಯತ್ರೀ ಮತ್ತು ಜಗತೀ ಛಂದಸ್ಸುಗಳ 
ಮಿಶ್ರಣವಿದೆ. ಮೊದಲನೆಯ ಪಾದ ಗಾಯತ್ರೀ, ಎರಡನೆಯದು ಜಗತೀ, ಮೂರನೆ 
ಯದಂ ಗಾಯತ್ರೀ, ನಾಲ್ಕನೆಯದು ಜಗತೀ ೮-೧೨-೮-೧೨, ಈ ಪ್ರಕಾರವಿದೆ. 


ತ್ವಂ ವರುಣ ಉತಮಿತ್ರೋ 
ಅಗ್ಕೇತ್ವಾವರ್ಧಂತಿ ಮತಿರ್ಭಿರ್ವಸಿಷ್ಕಾಃ 
ತೇವಸು ಸುಷಣನಾನಿ 
ಸಂತುಯೂಯಂ ಪಾತ ಸ್ವಸ್ತಿಭಃ ಸದಾನಃ 
| ೭ಎಗಿಪಿಎಸಿ 


ಕರ್ನಾಟಕ ಭಾರತಿ 
೩೨ 


ತ್ವ ಮಗ್ನೇ ವನುಷ್ಮ ತೋ ನಿಪಾಹಿ 

ತ್ತ ವಂನಃ hp, ವದ್ಯಾತ್‌ 

ಸಂ ತ್ವಾ ಧ್ವಸ ನ್ವ ದಭ್ಯ ತು 'ಪಾಥಃ 
ಸಂ ರಯಿಃ ಸ್ಪ 'ಹಯಾಯ್ಯಃ $ ಸಹಸ್ರಿ ತ 


ಇದನ್ನೇ ಮೊದಲು ಹೇಳಿದ ಕ್ರಮದಲ್ಲಿ ೮-೧೨-೮೧೨, ಈ ರೀತಿಯಾಗಿಯೂ ಇಡ 
ಬಹಂದಂ. 
ತ್ವಮಗ್ನೇ ವನುಷ್ಕತೋ ನಿ 
ಪಾಹಿತ್ವಮುನಃ ಸಹಸಾವನ್ನವದ್ಯಾತ್‌. 
ಸಂತ್ವಾ ಧ್ವಸ್ಮನ್ವದಭೈ ತು 
ಪಾಥಃ ಹ್‌ ಸ್ಪ ಎಹೆಯಾಯ್ಯಃ ಸಹಸ್ರೀ 
೭-೪೭೯ 


ಈ ವೃತ್ತದ ಜಗತೀ ಪಾದಕ್ಕೆ ಸಾಮಾನ್ಯವಾಗಿ ಐದನೆಯ ಅಕ್ಷರಕ್ಕೆ ಯತಿ 
ಬರುತ್ತದೆ. 


ಅಪ್ಟಿ : ನಾಲ್ಕು ಪಾದಗಳು. ಪ್ರತಿ ಪಾದದಲ್ಲಿ ೧೬ ಅಕ್ಷರಗಳು. ಪ್ರತಿ 


ಪಾದದ ೪ ಇಲ್ಲವೆ ೫ನೆಯ ಅಕ್ಷರಕ್ಕೆ ಯತಿ ಬರುತ್ತದೆ. 


ಅತಿವಾಯೋ ಸಸತೋಯಾಹಿ ಶಶ್ಚ ತೋಯಂತ್ರ ಗ್ರಾವಾ 

ವದತಿತತ್ರ ಗಚ್ಛ ತಂ ಗೃಹಮಿಂದ್ರ ಶ್ರ ಗಚ್ಛ ತಮ್‌. 

ವಿಸೂನೃತಾ ದ್ಯ ಕರತ ಫ ತಮಾ ಪೂರ್ಣಯಾ 

ಔಚುತಾ ಯಾಕೇ ಅಧ್ವರಮಿಂದ್ರ ಶ್ಚ ಯಾತೋ ಅಧ್ವರಮ್‌ 
೧-೧೩೫-೭ 


ಶಕ್ಟರೀ : ನಾಲ್ಕು ಪಾದಗಳು. ಮೊದಲಿನ ಎರಡು ಪಾದಗಳು 
ಕೆನೆಯ “ಎರಡು ಪಾದಗಳು ಆಷ್ಟೀ- ೧೨-೧೨-೧೬-೧೬, ಹೀಗೆ ಅಕ್ಷರಗಳಂ ಕ್ರಮ 
ವಾಗಿ ಬರುತ್ತವೆ. ಇತ 2A ರ್‌ 


ಜನಿತಾಶ್ವಾನಾಂ ಜನಿತಾಗವಾ: ಬ 
ರ್ಗ ಪಿಬಾಸೋಮಂ ವ ಮದಾ ಯೆ! ಕಂ: 
ಯಂತೇಭಾಗಮಧಾರಂ N 
pO ಸ್ರಯಂಃ ಸೂ 


> 


5) ವೈದಿಕ ಛಂದಸ್ಸು ೩೩ 


ಯತಿ ; ಮೊದಲಿನ ಎರಡು ಚರಣಗಳಲ್ಲಿ ಐದನೆಯ ಅಕ್ಷರಕ್ಕೆ ಕೊನೆಯ 
ಎರಡು ಪಾದಗಳಲ್ಲಿ ನಾಲ್ಕನೆಯ ಅಕ್ಷರಕ್ಕೆ ಬರುತ್ತದೆ. 


ಮುಖ್ಯಛಂದಸ್ಸಿನ ಒಳಭೇದಗಳು ; 


ವೇದಗಳ ಸೂಕ್ತಗಳಲ್ಲಿ ಒಂದೇ ತರದ ಛಂದಸ್ಸು ಕಂಡುಬರುವುದಿಲ್ಲ. 
ಒಂದೊಂದು ನುಡಿ ಒಂದೊಂದು ಛಂದಸ್ಸಿನಲ್ಲಿರುವುದಂ ಕಂಡಂಬರುತ್ತದೆ. ಮುಖ್ಯ 
ಛಂದಸ್ಸಿನಲ್ಲಿಯೇ ಅನೇಕ ಒಳಪದರು ಕಾಣುತ್ತಿವೆ. ಇವುಗಳಲ್ಲಿ ವಿಶೇಷ ಬದಲಾವಣೆ 
ಇಲ್ಲ. ಅಕ್ಷರಗಳ ವ್ಯತ್ಯಾಸದಿಂದ ಸ್ವಲ್ಪು ಮಾರ್ಪಾಡು ಇರುತ್ತದೆ. ಉಳಿದೆಲ್ಲವೂ 
ಮುಖ್ಯಛಂದಸ್ಸನ್ನೇ ಅನುಸರಿಸುತ್ತವೆ. ಪ್ರತಿಯೊಂದು ಛಂದಸ್ಸಿನಲ್ಲಿ ಎದ್ದುಕಾಣುವ ಒಳ 
ಭೇದಗಳು : (೧) ತೃಚ- ಇದು ಗಾಯತ್ರಿಯಲ್ಲಿ ಮಾತ್ರ. (೨) ನಿಚ್ಚದ", (೩) 
ವಿರಾಟ್‌ (೪) ಪಾದನಿಚ್ಛದ್‌ (೫) ಪಿಪೀಲಿಕಾಮಧ್ಯಾ (೬) ವರ್ಧಮಾನಾ (೭) 
ಆರ್ಷೀ (೮) ಸ್ವರಾಟ್‌ (೯) ಆರ್ಷೀ ಸ್ವರಾಟ್‌ (೧೦) ಪ್ರದ (೧೧) ಭುರಿಕ್‌ 
(೧೨) ಭುರಿಗಾರ್ಷೀ (೧೩) ಪೆಥ್ಮಾ (೧೪) ಉಪರಿಷ್ಟಾದ್‌ ವಿರಾಟ್‌ (೧೫) ವಿರಾಟ್‌ 
ಸತಃ (೧೬) ನಿಚ್ಛದ್‌ ಉಪರಿಷ್ಟಾದ್‌ (೧೭) ಆರ್ಚೀ (೧೮) ಮಹಾ (೧೯) ಕುಕು- 
ಮ್ಮತೀ (೨೦) ಶಂಕುಮತೀ (೨೧) ಕಕುಪ್‌ (೨೨) ಬ್ರಾಹ್ಮೀ (೨೩) ಯವಮಧ್ಯಾ 
ಹೀಗೆ ಇನ್ನೂ ಎಷ್ಟೋ ಒಳಭೇದಗಳು ಕಂಡಂಬರುತ್ತವೆ. 


ತೃಚ ಃ ಇದು ಗಾಯತ್ರಿಯಲ್ಲಿಯೇ ಕಾಣಬರುತ್ತದೆ. ಇದರಲ್ಲಿ ಒಟ್ಟು ಎರಡಂ 
ಪಾದಗಳು... ಗಾಯತ್ರಿಯ ೧-೨ ಪಾದಗಳು ಕೂಡಿ ಮೊದಲನೆಯ ಪಾದ. ಒಟ್ಟು ೧೬ 
ಅಕ್ಷರಗಳು. ಗಾಯತ್ರಿಯ ಮೂರನೆಯ ಪಾದ ಇದರ ಎರಡನೆಯ ಪಾದವಾಗುತ್ತದೆ. 
ಈ ಎರೆಡು ಪಾದಗಳ ಜೋಡಣೆ ಪ್ರಗಾಥಕ್ಕೆ ಅನುಕೂಲವಿದೆ. 


ಶೆ 


ಪರೋಮೇಯಂತಿ ಧೀತಯೋ ಗಾವೋನ ಗವ್ಯೂತಿರನಂ 
ಇಚ್ಛಂತೀ ರುರು ಚಕ್ಷಸಮ್‌ 


ಇದರಂತೆ ಉಳಿದ ಒಳಭೇದಗಳ ವಿಂಗಡಣೆ ಮಾಡಬಹುದು. 


ಪಂಪ : ಒಂದು ಅಧ್ಯಯನ 
(ಒಂದು ವಿವೇಚನೆ) ೬ 


ಗೌರೀಶ ಕಾಯ್ಕಿಣಿ 


(ಹಿಂದಿನ ಸಂಚಿಕೆಯಿಂದ ಮುಂದುವರಿದದ್ದು) 


ಶ್ರೀ ಜಿ. ಎಸ್‌. ಸಿದ್ಧ ಲಿಂಗಯ್ಯನವರು “ಪರಂಪರೆಯ ನಿರ್ಮಾಪಕ'ನಾಗಿ 
ಪಂಪನನ್ನು ನಿರೂಪಿಸಿದ್ದಾರೆ. ಇದೇ ವಿಷಯವನ್ನು ಕುರಿತಂ ಡಾ. ಕೆ. ಜಿ. ಶಾಸ್ತ್ರಿಗಳಂ 
ಕರ್ನಾಟಕ ವಿಶ್ವವಿದ್ಯಾಲಯದ “ಆರು ಉಪನ್ಯಾಸಗಳಲ್ಲಿ ಪ್ರಕಟಿಸಿದ ಪ್ರಬಂಧವನ್ನು 
ಇಲ್ಲಿ ತೂಗಿ ನೋಡಬಹುದು. ಪಂಪನನ್ನು 4 ಕಾಲದ ಇಗೂ ಅನಂತರದ ಕವಿಗಳು 
ಹೇಗೆ ಕಂಡಿದ್ದಾರೆಂಬಂದೆನ್ನು ಡಾ. ಶಾಸ್ತ್ರಿಗಳು ಪ್ರೊ. ಸಿದ್ದ ಲಿಂಗಯ್ಯನವರಿಗಿಂತ ಮಾರ್ಮಿಕ 
ವಾಗಿ ಸಾಕಲ್ಯವಾಗಿ ವಿಮರ್ಶಿಸಿದ್ದಾರೆ. 


ಪಂಪನು "" ಇಕ್ಕಿಮೆಟ್ಟಿ ದ ಮಂನ್ನಿನ ಕಬ್ಬಗಳಂ'' ಯಾವವು? ಗೊತ್ತಿಲ್ಲ. 
(ಅದೇ ರೀತಿ "" ಫಣಿರಾಯ ತಿಣಿಕಿದ '' ರಾಮಾಯಣದ ಕಥೆಗಳ ಭಾರವೂ ಯಾವ 
ದೆಂಬಂದಂ ಕುಮಾರವ್ಯಾಸ ಹೇಳಿಲ್ಲ!) ಕವಿಯ ಈ ಮಾತು ಒಂದು ವಾಗಾಡಂಬರವೇ 
ಅಥವಾ ಅಕ್ಷರಶಃ ಗ್ರಹಿಸಬೇಕೇ ? 


ರಾಜಕೀಯ ಶ್ಲೇಷೆ. ಪಂಪನಿಂದ ಪೊನ್ನ-ರನ್ನರಂ ಅನಂಸರಿಸಿದರೆಂದರೆ, ಪಂಪ 
ನಿಗೂ ಮುಂಚೆ ಗುಣವರ್ಮನ ""ಶೂದ್ರಕ'' ಕಾವ್ಯದಲ್ಲಿ ಗಂಗರ ಎರೆಯಪ್ಪನನ್ನು 
“ಶೂದ್ರಕ”ನೊಂದಿಗೆ ಆಭೇದ ಕಲ್ಪನೆ ವ್ಯಾಪಿಸಿದ್ದು ಟು ಎಂದಿದ್ದಾರೆ ಪ್ರಬಂಧ 
ಕಾರರು. ಆದರೆ ಈ ರಾಜಕೀಯ ಶ್ಲೇಷೆ ವತ್ತು ಲೌಕಿಕ- ಆಗಮ ಉಭಯ ವಸ್ತು 
ಗಳಿಗೆರಡು ಕಾವ್ಯ- ಇವಿಷ್ಟೇ ಪಂಪ ಪರಂಪರೆಯ ಲಕ್ಷಣವಲ್ಲವೆಂದಣ ಹೇಳಿದ್ದಾರೆ. ಈ 
ಲಕ್ಷಣಗಳೂ ಸಾರೋದ್ಧಾ, ರವಾಗಿ ಮುಂದುವರಿಯದಿದ್ದುದಕ್ಕೆ ಕಾರಣಗಳನ್ನು ಲೇಖ 
ಕರಂ ತಳಟಿಪ್ಪಣಿಯಲ್ಲಿ ಕೊಟ್ಟಿ ದ್ದಾರೆ. 


ಸಂಸ್ಕೃತ ಭೂಯಿಷ್ಯತೆ, ಸಮಸ್ತಪದಬಾಹುಲ್ಕ, ಚಂಪೂಶೈಲಿ ಟಬ್ನಡವನು | 
ತುಂಜಿಕೊಂಡು ಬೆಳೆಸುವ ರೀತಿ. ಇವು ಪರಂಪರಾ ನಿರ್ಮಾಪಣ (ಕನ್ನಡ-ಸಂಸ್ಕೃತ 
ಬಾಂಧವ್ಯದ ಪಂಪಪ್ರಣೀತ ಪರಂಪರೆ) ಇವುಗಳಿಗೆ ತೆ ತಡೆ ಜಾ ದವರು ನಯ 
ಸೇನ, ವಚನಕಾರರು ಮ ಆಂಡಯ್ಯ. ಆದರೆ ಸ ಸೆಯ 


ಪಂಪ : ಒಂದು ಅಧ್ಯಯನ ೩೫ 


ತನ್ನ ವಿವಕ್ಷಿತತಾದ ಅರ್ಥದ ಖಚಿತ ಉಚಿತ ಅಭಿವ್ಯಕ್ತಿಯೇ ಮುಖ್ಯವೆಂಬಂದನ್ನೂ 
ಪ್ರಬಂಧಕಾರರು ತೋರಿಸಿದ್ದಾರೆ. ಅವನ ಸಂಸ್ಕೃತ ಸಮನ್ವಯದಿಂದ ಕನ್ನಡದ 
ಸಾಮರ್ಥ್ಯ ಸಮೃದ್ಧಿ ಹೆಚ್ಚಿತೆಂಬುದನ್ನು ಅವರಂ ತೋರಿಸಿದ್ದಾರೆ, ಸಮಸ್ತಪದ 
ನಿಬಿಡತೆಯ ಬರಹದಿಂದೆ ಕನ್ನಡಕ್ಕೆ ಹೊಸ ಬೀಸಂ ಬಿಗುಹಂ ತುಂಬಿದವು. “ಆದಿಪುರಾಣ” 
ದಲ್ಲಿ ಪಂಪನ ಭಾಷೆ ಇನ್ನೂ ರೂಪಗೊಳ್ಳುತ್ತದೆ. “ವಿಕ್ರಮಾರ್ಜುನ ವಿಜಯದಲ್ಲಿ ಅದಂ 
ಸಿದ್ಧವಾಗಿದೆ... ಅಂದಿದ್ದಾರೆ ಪ್ರಬಂಧಕಾರರಂ. 


ಇಲ್ಲಿ ಅವರು ಅಭಾವಿತವಾಗಿ ಪಂಪನ ಭಾಷೆಯ ಶಕ್ತಿ-ಯಂಕ್ತಿಗಳ ಮೀಮಾಂಸೆ 
ಯಲ್ಲಿ ತೊಡಗಿ (ಕುಮಾರವ್ಯಾಸಾದಿಗಳೊಂದಿಗೆ ಹೋಲಿಸಿ) ಅಡ್ಡದಾರಿ ಹಿಡಿದಿದ್ದಾರೆ. 
ಇಲ್ಲಿಯೂ ಪ್ರಬಂಧಕಾರರು “ಮಾರ್ಗ” “ದೇಸಿ”ಗಳಿಗೆ ಹೊಸ ವ್ಯಾಖ್ಯೆ ಕೊಟ್ಟು ಆ 
ಕಂರಿತಂ ಸ್ವಾರಸ್ಕದ್ದಾ ದರೂ ಪ್ರಬಂಧದ ವಿಷಯಕ್ಕೆ ತುಸಂ ಅವಾಂತರವೇ ಅನಿಸಂವ 
ವಿವೇಚನೆಯಲ್ಲಿ ಸಿಲುಕಿಕೊಂಡಂತಿದೆ. 


ಪರಂಪರೆಯ ನಿರ್ಮಾಪಕನೆಂದಂ, ಭಾಷಾಶೈಲಿ, ಚಂಪೂಶೈಲಿ, ಮತೀಯ 
ಮಿತಿಗಳಿಂದ ಮುಕ್ತವಾದ ಮಾನವೀಯ ಜೀವನಶ್ರದ್ದೆ-ದೃಷ್ಟಿ, ಮತ್ತು ಕಾವ್ಯದೃಷ್ಟಿ ಈ 
ನಾಲ್ಕು ಲಕ್ಷಣಗಳನ್ನೇ ಲೇಖಕರು ವ್ಯಾಖ್ಯಾನಿಸಿದ್ದಾರೆ. 


ಆದರೆ, ಈ ನಾಲ್ಕನ್ನು ಮಂಂದಿನ ಕವಿಗಳಂ ಯಾವ ಮಟ್ಟಿಗೆ ಯಾವ ಮಟ್ಟದಲ್ಲಿ 
ಅನುಸರಿಸಿರಂವರೆಂಬುದನ್ನು ಎತ್ತಿ ತೋರಿಸುವ ಹವ್ಯಾಸಕ್ಕೆ ಪ್ರಬಂಧಕಾರರಂ ಬೀಳ 
ಲಿಲ್ಲ. ಅದು ಇಲ್ಲಿಯ ದೊಡ್ಡ ಲೋಪ. ವಿಶೇಷತಃ ಪಂಪನ ಕಾವ್ಯದೃಷ್ಟಿ ಜೀವನ 
ಶ್ರದ್ಧೆ ಗಳನ್ನು, ಪುರಾಣ ವಸ್ತು ನಿರ್ವಹಣದ ಗ್ರಥನ-ಕಥನ ತಂತ್ರಗಳನ್ನು ಅನಂತರದ 
(ಚಂಪೂ) ಕವಿಗಳು ಹೇಗೆ ಎಷ್ಟು ಅಳವಡಿಸಿಕೊಂಡರೆಂಬುದನ್ನು ಖಚಿತವಾಗಿ ಗುರುತಿ 
ಸಿದ ಹೊರತು ಅವನ ಪರಂಪರಾ ನಿರ್ಮಾಪಕತ್ವ ಸರಿಯಾಗಿ ಸ್ಥಾಪಿತವಾಗುವದಿಲ್ಲ. 


ಆದರೆ ಪ್ರಬಂಧಕಾರರಿಗೆ ಪ್ರಬಂಧವನ್ನು ಮುಗಿಸುವ ಅವಸರ ! 


ಪಂಪನನ್ನು ಅನಂತರದ ಕವಿಗಳು ಹೇಗೆ ಕಂಡಿದ್ದಾರೆ, ಅವನ ಪರಂಪರೆ ಒಪ್ಪಿ 
ಕೊಂಡು ಅದರ ಹೆಜ್ಜೆಪಾಡಂ ತಮ್ಮ ಕೃತಿಗಳಲ್ಲಿ ಹೇಗೆ ತೋರ್ಪಡಿಸಿದ್ದಾರೆ. ಇದರ 
ವಿವೇಚನೆ ಇಲ್ಲಿ ಅತ್ಯಗತ್ಯ, ಈ ಅಗತ್ಯವನ್ನು ಡಾ. ಶಾಸ್ತ್ರಿಗಳು ಯಶಸ್ವಿಯಾಗಿ 
ಪ್ರಶಂಸನೀಯವಾಗಿ ಪೂರೈಸಿದ್ದಾರೆ. 


ಪರಂಪರೆಯ ನಿರ್ಮಾಪಕನಾಗಿ ಪಂಪನನ್ನು ಅಭ್ಯಸಿಸಂವಾಗ ನನಗೆ ಟ. ಎಸ್‌. 
ಯಟ್‌ ಮಿಲ್ಬನ್‌ನ ಕುರಿತು ಪಡುವ ಅಭಿಪ್ರಾಯಗಳ ನೆನಪಾಗುತ್ತದೆ. ಇತರ 
ದನ್ನು ಪಂಪ ಅವರಾರಿಗಿಂತಲೂ ನಿಸ್ಸಂಶಯವಾಗಿಯೂ ಉತ್ತಮ 


೩೬ ಕರ್ನಾಟಕ ಭಾರತಿ 


ಮೇಲೆ ಸಾ ಸ್ವಾಸ್ಥ ದ್ದಾಗಿಲ್ಲ. ಆದ್ದರಿಂದ ಸಾಧುವಾಗಿಲ್ಲ. ಪಂಪನಿಂದ ಪ ಪ್ರಯೋಗಿಸಲ್ಪಟ್ಟ 
ಭಾಷೆ ಬಂಡ್‌ ರೀತಿ ಕೃತಕಸಿದ್ದಿ ಯಾಗಿ ಮುಂದಿನವರಿಗೆ ನೀಡಲು ಯ್‌ 

ಅದರ ಕಾಂ 0) ಲೋಪ ಗೊಂಡು ದೋಷಗಳೇ ಗಂಣಗಳಾಗಿ ಪಳಗಿದವು. 
“ನಾಡೋಜ”ನ ಓಜಸ್ವಿತೆಯ ಓಜೆ ಅಡಗಿ ಅದೊಂದು ಒಜ್ಜೆ ಯಾಗಿ ಮುಂದಿನ ಕಾವ್ಯ 


ಗಳು ಹೊತ್ತು ತಿಣಕಿದವು. ಇರಲಿ, 


ಶ್ರೀ ಕೆ. ವಿ. ಸುಬ್ಬಣ್ಣರು ಪಂಪನ ಕಾವ್ಯದ ಅನುಸಂಧಾನಕ್ಕೆ ಹೊಸ ಮಾರ್ಗ 
ದರ್ಶನ ಮಾಡಿಸಿದ್ದಾರೆ. ಈ ಪ್ರಬಂಧ ಬಾಗಿದ ಪುನರ್ಮೂಲ್ಯ ಮಾಪನದ 
ದಿಶೆಯಲ್ಲಿ ಒಂದು ದಿಟ್ಟ ಹೆಜ್ಜೆ. ಈ ಬರಹದ ಇನ್ನೊಂದು ರೋಚಕ ವೈಶಿಷ್ಟ್ಯ 
ಅದರ ಆಡುಮಾತಿನ ಲಘುವಾದ ಸರಣಿ. ದಿನಬಳಕೆಯ ಹಗುರಾದ ಹರಟೆಯ ಧಾಟಿ 
ಯಲ್ಲಿ ಶ್ರೀ ಸುಬ್ಬ ಣ್ಣ ರು ಗೌರವದ ಅರ್ಥಭಾರವನ್ನು ಧಾರಾಳವಾಗಿ ತುಂಬಿದ್ದಾ ರೆ. 


ಪಂಪನ ಬಗೆಗೆ ಹೊಗಳಿಕೆ, ವಿಶೇಷಣಗಳ ಬಿರುದಾವಳಿಯೇ ಭಾರಿ ಹೆಚ್ಚು, 
ಆದರೆ ಅವುಗಳ ಸ್ಪಷ್ಟಾರ್ಥದತ್ತ ಯಾರೂ ವಿಶೇಷ ಗಮನ ಕೆಣಟ್ಟಿಲ್ಲವೆಂದು ಸುಬ್ಬಣ 
ನವರ ದೂರು. ನ್ನ ಡ ನವೋದಯದಲ್ಲಿಯ ಹೊಸ ವಿಮಶ್ಶಗಳಾಕೇರೂ ಪಂಪನ 
ತಿಳಿದುಕೊಳ್ಳಲಿಕ್ಕೆ ವಿಶೇಷ ಸಹಾಯ ಮಾಡಿಲ್ಲ. ಮೇಲಾಗಿ ಈ ವಿಮರ್ಶೆಗಳೇ ದಾರಿ 
ತಪ್ಪಿಸುವಂತೆ ಆಗಿ ಸುಳ್ಳು ಸಹ್ನ ಹೃದಯರನ್ನು ಸಪಗುಂ ಪಾಗಿ ತಯಾರಿಸಿದಂತಾಗಿದೆ- 
ಎಂದು ಅವರು ದಿಟ್ಟವಾಗಿಯೇ "ಹೇಳಿದ್ದಾ ರೆ. 


ಪಂಪನ ಸೂಕ್ತಿಗಳಿಂದ ಅವನು ದೊಡ್ಡವನೇ? ಹಾಗಾದರೆ ಸರ್ವಜ್ಞ 
ಅವನಿಗಿಂತ ದೊಡ್ಡ ವನೇಕಲ್ಲ? ಸೂಕ್ತಿಸುಧಾರ್ಣವ ಈ ಕವಿತಾ ಗುಣಾರ್ಣವನಿಗಿಂತ 
ಹಿರಿದೇಕಲ್ಲ?- ಸುಬ್ಬಣ್ಣರ ಸವಾಲು! 


ಸೊಗಸಾಗಿ ಸಂಗ್ರಹಿಸಿದ್ದಾನೆ, ಕನ್ನಡಿಸಿದ್ದಾನೆ- ಅನ್ನೋದು. ಪಂಪನ 
ದೊಡ್ಡಿ ಸ್ತನಕ್ಕೆ ಸಾಲುವದೇ ? ಪ್ರಮಾಣ ತಪ್ಪಿದ ಸಂಗ್ರಹಕಾರ ಸಾವಿರಗಟ್ಟಲೆ ವರ್ಷ 


ಶ್ರೇಷ್ಠನಾಗಿ ಹೇಗೆ ಉಳಿದ? 


© 


ಒಟ್ಟಿನಲ್ಲಿ ನವೋದಯ ವಿಮರ್ಶಕರು ಪಂಪನ ದೊಡ್ಡಸ್ತಿಕೆ ಯಾತರಿಂದ ಎಂತ 
ಗುರುತಿಸುವದರಲ್ಲಿ ಸೋತಿದ್ದಾರೆ. ಎಂದು ಪ್ರಬಂಧಕಾರರ ತೀರ್ಮಾನ. ಪಂಪನ 
ಗುಣಗಳನ್ನು ಹಾಗೂ ಅವನ ದೋಷಗಳನ್ನು ಹೇಳುವದರಲ್ಲಿಯರ ಅವರು ಸೋತಿ 
ದ್ದಾರೆಂದು ಸಾಧಾರ ಸಿದ್ದ ಮಾಡಿದ್ದಾರೆ. ಅರ್ಜುನ-ಅರಿಕೇಸರಿಗಳ ಅಭೇದ ಕಲ್ಪನೆ 
ಯಲ್ಲಿಯ ಆಭಾಸ-ಅಸಾಂಗತ್ಯಗಳನ್ನು ತೋರಿಸಿ ತೇಲಿಸಿನೋಡಿ ಪಂಪ ಮಹಾಕವಿ 
ಅಲ್ಲ ಕವಿ ಅನ್ನೋದಕ್ಕೆ ಕೂಡ ಕಷ್ಟ ವಾಗುತ್ತ ದೆ ಅಂ A very! ಕೊ i, 4 
statement 4ರ 1 (ಗ ಚು 


ಪಂಪ : ಒಂದು ಅಧ್ಯಯನ ೩೭ 


ಪಂಪನ ಕುರಿತು ಭ್ರಮನಿರಸನ ಮಾಡಬಲ್ಲ ಇಂಥ ಅನೇಕ ಸಂದೇಹಗಳಂ 
ಸುಬ್ಬ ಣ್ಣ ರನ್ನು ಕಾಡಿವೆ. ಹಳೆ ಹೊಸ ವಿಮರ್ಶಕರ ಪ್ರಭಾವಗಳನ್ನು ಕಳಚಿಕೊಂಡು 
ಮುಕ್ತಮನಸ್ಸಿನಿಂದ ಪಂಪನ ಕೃತಿಗಳನ್ನು ಓದಿದಾಗ ಅನಿಸಿದ್ದನ್ನು ಅವರು ಇಲ್ಲಿ ಸ್ಥೂಲ 
ವಾಗಿ ಅಂದರೆ ಸಾಕಷ್ಟು ಸೂಕ್ಷ್ಮವಾಗಿಯೇ ನಿರೂಪಿಸಿದ್ದಾರೆ. 


“ಆದಿಪುರಾಣ” ದಲ್ಲಿ ಪಂಪನು ಜಿನಸೇನನನ್ನು ಬಹ್ವಂಶಕ್ಕೆ ಆಲ್ಲಿಯ ನುಡಿಗಟ್ಟು 
ಶಬ್ದ -ವಾಕ್ಕ-ಪದಪುಂಜಗಳಲ್ಲಿಯೂ ಅನಾಮತ್ತಾಗಿ ಕಣ್ಣು ಕಟ್ಟಿಕೊಂಡು ಅನುಸರಿಸಿ 
ದ್ದಾನೆ. ಆದರೂ ಇಡಿಯಾಗಿ ನೋಡಿದಾಗ ಆ ಬಂಧ ಸೌಧವೇ ಬೇರೆ, ಈ ಬಂಧ 
ಸೌಧವೇ ಬೇರೆ. ಸಂಕ್ಷೇಪ ವಿಸ್ತಾರಾದಿ ತಂತ್ರಗಳಿಂದ ಪಂಪನ ವಸ್ತುಗಳಂ ಬೇರೆ ಬೇರೆ 
ಯಾಗಿಯೇ ನಿಂತಿವೆ. ಜಿನಸೇನನ ಕಥೆ-ಕಾವ್ಯದೊಳಗಿಂದ ಸಮಕಾಲೀನ ಸಾಮೂಹಿಕ 
ವಿಶ್ವಾಸ (ಜೈನ ಮತ) ದೊಳಗಿಂದ ಪಂಪ ತನ್ನ ಅನುಭವದ ಸತ್ಯವನ್ನು ತಾಳೆ ನೋಡು 
ತ್ತಿದ್ದಾನೆ. ಎಂದು ಅನಿಸಂತ್ತದೆ. ಈ ಅನಿಸಿಕೆಗೆ ತಕ್ಕ ನಿದರ್ಶನಗಳನ್ನು ಪ್ರಬಂಧ 
ಕಾರರು ಕೊಟ್ಟಿದ್ದಾರೆ. 


ಇದು ಅವರ ಮೌಲಿಕ ೩00೯೦೩೦೧. ಪಂಪನಿಗೆ ಮಾವು ಜೀವನೋತ್ಸಾಹದ 
ಸಂಕೇತ. “ಬಸದಿಯ ಬಾಗಿಲ ತೆರೆದ ಮಾಣ್ಯೆಯೊಳಿದ್ದ ವು ಬಂದ ಮಾವುಗಳ್‌” 
ಪಂಪನ ಈ ಮಾತು, ಜೈನ ಧರ್ಮಸಂಸ್ಕೃತಿಯ ಪೂರ್ಣ ವಿಶ್ವಾಸವಿಟ್ಟುಕೊಂಡ 
ವೈರಾಗ್ಯ ಹಾಗೂ ಪ್ರಾಕೃತಿಕ ಜೀವನೋತ್ಸಾಹಗಳ ಮಧ್ಯ ಇರೋ ಸಂಘರ್ಷ; 
(ಯಾತರಲ್ಲಿ?) ಇವಕ್ಕೆಲ್ಲ ಸಂಕೇತವಾಗುತ್ತದೆ- ಇದು ಸುಬ್ಬಣ್ಣರ ಹೇಳಿಕೆ. ಪಂಪ 
ಜಿನಸೇನನ ಜತೆ ಸೂಕ್ಷ್ಮವಾಗಿ ಸಂಘರ್ಷ ಮಾಡಿಕೋತ ಹೋಗ್ತಾನೆ. ಜಿನಸೇನನ 
ಕಥನ ಪಂಪನಲ್ಲಿ ಕ್ರಮೇಣ ನಾಟಕವಾಗುತ್ತದೆ.. ಇತಿ ಸುಬ್ಬಣ್ಣ. 


“ನೆಲಸುಗೆ ನಿನ್ನ ವಕ್ಷದೊಳ್‌” ಇತ್ಯಾದಿ ಪಂಕ್ತಿಗಳ ವಿಶ್ಲೇಷಣೆಯಲ್ಲಿ ಕೆ.ಏ.ಸು, 
ಜಿ. ಎಚ್‌. ನಾಯಕರಿಗಿಂತ ಹೆಚ್ಚು ಆಳಕ್ಕೆ ಇಳಿದಿದ್ದಾರೆ. ಇಲ್ಲಿ ಬಾಹುಬಲಿ ಈ 
ಮಾತುಗಳ ಮೂಲಕ ರಾಜ್ಯಲಕ್ಷ್ಮಿಯ ಭೋಗಲಿಪ್ಸೆಯನ್ನು ಶಾಬ್ದಿಕವಾಗಿ ಮೆಲ್ಲಂತ್ತ 
ಪೂರೈಸಿಕೊಳ್ಳುತ್ತಾನೆಂದು ಸಂಬ್ಬಣ್ಣ ರಿಗೆ ಅನುಮಾನ. ಬಾಹುಬಲಿಗೆ ಉಂಟಾದದ್ದು 
ವೈರಾಗ್ಯವೋ ನೆಗಳ್ತೆಯಾಸೆಯೋ? (ಕ್ರಿಸ್ತ ಸೈತಾನನು ಒಡ್ಡಿದ ಯಾವ ಮೋಹಕ್ಕೂ 
ಮಣಿಯದೆ ಕೊನೆಗೆ ಹುತಾತ್ಮತೆಯ ಮೋಹಕ್ಕೆ ಬಲಿಯಾದನಂತೆ!) ಇಂಥ ಭಾಷಾ 
ಸೂಕ್ಷ್ಮಗಳಲ್ಲಿ ಪಂಪ ಕಾಣಿಸುವ ಸಂಘರ್ಷ- ಸಂಕೀರ್ಣ ಗಮನಿಸೋ ಅಂಥದು ಎಂಬ 
ಅವರ ವಿಮರ್ಶೆಯೂ ಅಷ್ಟೇ ಗಮನಾರ್ಹ. 


ಕ್‌ ಹ್ಮ ಜಿನಸೇನನ ಕಥೆಯ ಮೂಲಕ ಪಂಪ ತನ್ನ ಅಂತರಂಗದ ಪರಿಸರದ ಅನಂಭವ 
ನ್ನ : ೋಧಿ € ಗಣನೀಯ ಪ್ರಯತ್ನ ಮಾಡಿದ್ದಾನೆ. ಜಿನಸೇನನ “ನಿಶ್ಚಿತ ಸ್ಥಿರ” 
ko ¥ ಟ್‌ 


ಕರ್ನಾಟಕ ಭಾರತಿ 


ಇಲಿ ಪಂಪನಿಗೆ ಶೋಧನೆಯ ಸ್ತರಗಳನ್ನು ಒದಗಿಸಿದೆ. ಅವನ ಈ ಶೋಧನೆಗೆ 
ಆ ಕ್ಷೇತ್ರ ಅಧಿಕೃತಗೊಳಿಸಲಿಕ್ಕೆ, ಸಮಗ್ರಗೊಳಿಸಲಿಕ್ಕೆ, ಏಕತ್ರಗೊಳಿಸಲಿಕ್ಕೆ ಸಾಲದೆ ಆತ 
“ವಿಕ್ರಮಾರ್ಜುನ ವಿಜಯ” ಬರೆದನೊ? ಈ ಶಂಕೆಯತ್ತ ಈ ಕುರಿತು ವಿವೇಚನೆ 
ಮನನೀಯವಾಗಿ ಬಂದಿದೆ. ಆದರೆ ಇಲ್ಲಿ ಮಂತವ್ಯದ ಇನ್ನೊಂದು ಅಂಶವಿದೆ. ಈ 
ಬಗೆಯ ಆಂತರಿಕವಾದ ಪರಿಷ್ಕೃತ ಒತ್ತಾಯ ಮಧ್ಯಯುಗೀನ ಕವಿಗಾಗಲಿ, ಚಿಂತನಶೀಲ 
ಪ್ರತಿಭೆಗಾಗಲಿ ಅನಂಭವಕ್ಕೆ ಬರುತ್ತಿ ರಬಹಂದೇ ? ವ್ಯಕ್ತಿಯ ವಿಚಾರಪ್ರಕ್ರಿಯೆ 
ಆಯಾ ದೇಶಕಾಲ ಪರಿಸ್ಥಿ ತಿಯ ಆರ್ಥಿಕ, ಸಾಮಾಜಿಕ ಪರಿಸರದ ಕ್ರಿಯೆ ಪ್ರತಿಕ್ರಿಯೆಗಳ 
ಕೋಶದಲ್ಲಿಯೇ ಬೆಳೆಯಂತ್ತದೆ. ತನ್ನ ಅನುಭವ ಅಭಿವ್ಯಕ್ತಿಗಳ ಬಗೆಗೆ ಅಂದಿನ 
ಎಂಥ ಮಹಾಕವಿಗೂ ಒಂದು ಪ್ರತ್ಯಗಾತ್ಮತೆಯ ನಿರ್ಲಿಪ್ತ ಚಿಂತನೆ ತೋಚುವದೂ 
ಒಂದು ದೂರದ ವಿತರ್ಕ. ಆಯಾ ಯುಗದ ವಿಚಾರಸರಣಿಯ ಒಂದು ಎರಕವಿರಂ 
ತ್ತದೆ. ಎಂಥ ವೈಚಾರಿಕ ಸ್ವೈರತೆಗೂ ಪರಿಸರ-ಪರಿಸ್ಥಿ ತಿಗಳ ಅಯಾಮಗಳ ನಿಯಮನ 
ವಿರುತ್ತದೆ. 


ಆದ್ದರಿಂದ ಪ್ರಬಂಧಕಾರರು ಎಷ್ಟೇ ಚಿತ್ತವೇಧಕವಾಗಿ ಚಿತ್ರಿಸಿದ್ದರೂ ಭರತ- 
ಬಾಹುಬಲಿಗಳ ಕಥೆ, ಭವಾವಳಿಗಳ ಕಥೆ ಇವುಗಳ ಅಪರ್ಯಾಪ್ತತೆ ಇಡಿಯ ಅಸ್ತಿತ್ವ, 
ನಿಗೂಢ ಅಸ್ತಿತ್ವದ ಶೋಧನೆಗೆ. ಇತ್ಯಾದಿ ವಿಚಾರಗಳೇ ಪಂಪನ ಪ್ರಜ್ಞಾಪ್ರಪಂಚ 
ಪರಿವಿತಿಗೆ ಪರಕೀಯವೆನಿಸಂವಂತಿದೆ. 


ಭಾರತದ ಸತ್ವವನ್ನು ಕಟ್ಟಿ ಕಂಡಂಕೊಳ್ಳಲು ಯತ್ನಿಸಿದ ಕಾಲಿದಾಸ, ಬಾಣಭಟ್ಟ 
ರೊಂದಿಗೆ ಪಂಪನನ್ನು ನಿಲ್ಲಿಸಿ ಅವರ ವ್ಯಕ್ತಿತ್ವದ ಸಮಾನತೆಯನ್ನು ಸಮೀಕ್ಷಿಸಿದ 
ಪ್ರಬಂಧಕಾರರ ನಿರೂಪಣೆ ನಿಜವಾಗಿಯೂ ಉದ್ದೊ €ಧಕವಾಗಿದೆ. ಪಂಪನ ಕುರಿತ 
ಈ ಅಧ್ಯಯನ ಈ ಗ್ರಂಥದಲ್ಲಿಯೇ ಅಪೂರ್ವ. 


(ಪುರಾಣ ಪ್ರಕೃತಗಳ ಸಮೀಕರಣದಲ್ಲಿ ಅದರ ಸಂಘಟ್ಟಣೆಯಲ್ಲಿ ವರ್ತಮಾನದ 
ಸಂಕೀರ್ಣ ಹೊಳೆಸಿಕೊಳ್ಳುವ ಪಂಪನ ಈ ಮಹತ್ವದ ಯಂತ್ನ ಭಾರತೀಯ ಕಾವ್ಯ 
ಸಂದರ್ಭದಲ್ಲಿ ಮಾತ್ರವಲ್ಲ, ವಿಶ್ವದ ಕಾವ್ಯಸಂದರ್ಭದಲ್ಲಿ ಕೂಡ ಕನ್ನಡ ಮಾಡಿರೋ 
ಅತ್ಯಂತ ಮಹತ್ವದ ಪ್ರಯೋಗ- ಎಂದು ಪ್ರಬಂಧಕಾರರ ಪ್ರತೀತಿ. ಕಾಲಾನುಕ್ರಮದ 
ದೃಷ್ಟಿಯಿಂದಾದರೂ ಇದು ಸತ್ಯವೆನ್ನಲೇಬೇಕು. ಏಕಂದರೆ ಇಂಥ ಪ್ರಯೋಗ ತಮ್ಮ 
ತಮ್ಮ ರೀತಿಯಲ್ಲಿ ಸಾರ್ಥಕವಾಗಿ ಮಾಡಿದ ಮಿಲ್ಬನ್‌ ಡಾಂಟೆಗಳಿಗಿಂತ ಪಂಪ ಹಳಬ.) 


ಕೆ. ವಿ. ಸು ಅವರ ಹೊಸ ನೋಟವಾದರೂ ಏನಂ? ಅದು ಕೃತಿಯ 
"ಅನಾವರಣ'. ಹಿಂದಿನ ವಿಮರ್ಶೆಗಳು ಪಂಪನ ಕೈತಿಗಳಿಗೆ ಸುತ್ತು ಮತ್ತಿಷ್ಟು ಅಡಚಣಿ 
ಗಳನ್ನು ತಂದೊಡ್ಡಿವೆ. ಎನಿಸಿರುವದರಿಂದ ಅವನ್ನೆಲ್ಲ ನಿವಾರಿಸಬೇಕಾದದ್ದು ಅದರ 
ಅಗತ್ಯ (ಆದರೆ ಈ ಅಗತ್ಯದ ಪೂರೈಕೆಗೆ ಸುಬ್ಬಣ್ಣನವರು ಈ "ಅನಾವಶ್ಶ' ಶೈಲಿಯಲ್ಲಿ 


ಪಂಪ : ಒಂದು ಅಧ್ಯಯನ ರ್ಕಿ 


ಪಂಪನನ್ನು ವಿವರವಾಗಿ ಪುನರ್ವಿಮರ್ಶಿಸಂತ್ತ ಒಂದು ಉದ್ಗ್ರಂಥವನ್ನು ಬರೆಯ 
ಬೇಕಾದೀತು.) ಪುರಾಣ-ಪ್ರಕೃತಗಳೆ, ಮಹಾಭಾರತ- ಇತಿಹಾಸಗಳ ಘರ್ಷಣೆಯಲ್ಲಿ 
ಹೊಳೆದ ಹೊಸ ಅನಂಭವವೆಂದು ಪಂಪನ ಕೃತಿಯನ್ನು ಪರಿಗಣಿಸಬೇಕೆಂಬಂದಂ ಅವರ 
ಹೊಸ ನೋಟ. ಈ ನೋಟ ಈ ಯತ್ನ ನವೀನವಿದ್ದಷ್ಟೇ ಪ್ರವೀಣ. 


ವಿಚಾರಸಂಕಿರಣದ ಕೊನೆಯ ದಿನದ ಗೋಷ್ಠಿಯ ಅಧ್ಯಕ್ಷಸ್ಥಾ ನದಿಂದ 
ಡಾ. ಎಲ್‌. ಬಸವರಾಜು ಅವರು ಪಂಪನು ತನ್ನ ಕಾಲದ “ಕ್ರಾಂತಿಕಾರಿ” 
ಕವಿಯೆಂದು ಪ್ರತಿಪಾದಿಸಲಂ ತುಂಬ ಆವೇಶದಿಂದ ಪರಿಶ್ರಮಿಸಿದ್ದಾರೆ. 


ಅರಿಕೇಸರಿಯಂಥ ನಿರಂಕುಶ ಪ್ರಭುವನ್ನು ಅವನ ನಿಕಟಸಂಪರ್ಕದ ಆತ್ಮೀಯಂ 
ಮಿತ್ರನಾಗಿ ಪಂಪ ಕೊಂಡಾಡಿದ್ದಾ ನೆ. ಜತೆಗೆ ನಿರಂಕುಶ ಪ್ರಭುತ್ವವನ್ನು (ಪರ್ಯಾಯ 
ವಾಗಿ ಪಾತ್ರಪ್ರಸಂಗೋಪಾತ್ತವಾಗಿ) ವಿರೋಧಿಸಿ ತೆಗಳಿದ್ದಾನೆ. ಆದರೆ ಈತ ತನ್ನ 
ಪ್ರಭುವನ್ನು ಕೊಂಡಾಡಿದ್ದು ಆತ ಆದರ್ಶ “ಗುಣಾರ್ಣವ” ನಾದಂದರಿಂದಲೇ. ಆದರೆ 
ಡಾಕ್ಟರ ಮಹಾಶಯರು ಕಾವ್ಯದಲ್ಲಿ ಒಂದೆಡೆಗೆ ಬರುವ ರಾಜನಿಂದೆ ಕೇವಲ ನಿರಂಕುಶ 
ಪ್ರಭುತ್ವದ ವಿರುದ್ಧ ಪ್ರತಿಭಟನೆಯೆಂದು ಒಮ್ಮೆಲೇ ಭಾವಿಸಿದ್ದೇಕೆೋ ? ಅತ್ಯಂತ 
ರಾಜನಿಷ್ಠೆಯ ಸಾಮಂತಶಾಹಿಯ ಮಧ್ಯಯಂಗದಲ್ಲಿಯೆಣ ಕೆಟ್ಟ ರಾಜರನ್ನು ಕಟಂವಾಗಿ 
ಟೀಕಿಸಿದವರಿದ್ದಾರೆ. ಆದರೆ ಹಾಗೆ ಟೀಕಿಸಿದವರೆಲ್ಲ ಒಳ್ಳೆಯ ರಾಜನನ್ನು ಅಪೇಕ್ಷಿಸಿ 
ದರೇ ಹೊರತು ಪ್ರಜಾಪ್ರಭುತ್ವಕ್ಕಾಗಿ ರಾಜ್ಯಕ್ರಾಂತಿಯಂ ಅವರ ಕನಸಿನಲ್ಲಿಯೂ 
ಇದ್ದಿಲ್ಲ. 


ಪಂಪನಿಗಿಂತ ಹಿಂದಿನ ಕವಿಗಳಂ ತಮ್ಮ ಪೋಷಕನೆಂಬ ಒಂದೇ ಕಾರಣಕ್ಕಾಗಿ 
ತಮ್ಮ ದೊರೆಯನ್ನು ತಮ್ಮ ಕಾವ್ಯದ ಕಥಾನಾಯಕನನ್ನಾಗಿ ಕಲ್ಪಿಸಿ ಕೊಂಡಾಡಿರ 
ಬಹುದು. “ಪೂರ್ವ ಭೂಪರ ಪದಂಗಳಂ ಪುಗಿಸಿ ಪೋಲಿಪು” ದನ್ನು ಪಂಪ ತೆಗಳಿರ 
ಬಹೆಂದು. ಜಿನಸ್ತಾತಿಯಿಂದ ಪೂಜೆ ನೆಗಳ್ತೆ ಇತ್ಯಾದಿ ಬರುವದು ಎಂದು ಪಂಪ ರಾಜ 
ಸ್ತುತಿಯನ್ನೂ ಕಡೆಗಣಿಸಿರಬಹುದಂ. ಆದರೆ ಇಂಥ ಮಾತುಗಳಿಂದ ಕವಿ ಕ್ರಾಂತಿಕಾರಿ 
ಎನ್ನುವದು ಭ್ರಾಂತಿಕಾರಿ. ಜಿನನ ಅನಂಗ್ರಹದ ಇದಿರು ಹೆರವರು ಏನು ಕೊಡಬಲ್ಲರು, 
ಹೆರವರಿಂದ ಏನಾಗಬೇಕು. ಎಂದು ಅನಿಸಂವದಂ ಸ್ವಾಭಾವಿಕ. ಅದೊಂದು ನಿವೃತ್ತಿಯ 
ದಲ್ಲದಿದ್ದರೂ ನಿರ್ವೇದದ ಚಿತ್ತವೃತ್ತಿ. ಹಾಗೆಯೇ ದುರ್ಯೋಧನನ “ನಿರಂಕುಶ 
ಪ್ರಭಂತ್ವ'” ವನ್ನು ಶಲ್ಕ ತೆಗಳಿದ್ದು ವ್ಯಾಸಭಾರತದಲ್ಲಿ ಬಂದಿಲ್ಲ. ಆದರೆ ಶಲ್ಯನ ಬಾಯಿ 
ಯಲ್ಲಿ ಪಂಪನು ತನ್ನ "ಸ್ವಗತ' ವನ್ನು ಪ್ರಕಟಿಸಿದ್ದಾನೆನ್ನು ವಂತಿಲ್ಲ. ಒಂದು, ಆ ಬಾಯಿ 
ಯೋಗ್ಯವಲ್ಲ ಕೇವಲ ಸ್ತುತಿಪ್ರಿಯ ಆತಿಥ್ಯಪ್ರಿಯ ಮೂರ್ಬ್ಯ ರಾಜ ಶಲ್ಕ. ಅವನನ್ನು 
ವಶಪಡಿಸಿಕೊಳ್ಳುವ ತಂತ್ರ ದುರ್ಯೋಧನನಿಗೆ ಗೊತ್ತು. ಕರ್ಣನ ಸಾರಧಿಯಾಗಲು 
ಮೊದಲು ಒಪ್ಪದೆ ಸಿಟ್ಟಿಗೆದ್ದ ಈ ದುರಹಂಕಾರಿ ಕಡೆಗೆ “ನೀನು ಕೃಷ್ಣನಿಗೆ ಸಮಂ” 


೪೦ ಕರ್ನಾಟಕ ಭಾರತಿ 


ಎಂದೊಡನೆ ಅದೇ ದುರ್ಯೋಧನನ ಮೇಲೆ ಪ್ರಸನ್ನನಾಗುತ್ತಾನೆ. ಅಂದರೆ ಇಂಥವನ 
ಬಾಯಿಯ ನಿಂದಾಸ್ತುತಿಗಳು ಕವಿಯ ಅಭಿಪ್ರಾಯ ಪ್ರಕಟನೆಗೂ ಪ್ರಭಾವಿ ಸಾಧನ 
ಗಳಲ್ಲ. ಇನ್ನೊಂದು, ನಿರಃಕುಶ ಪ್ರಭುತ್ವವನ್ನೂ ಪ್ರಾಮಾಣಿಕವಾಗಿಯೇ ಪಂಪ 
ವಿರೋಧಿಸುತ್ತಿದ್ದರೆ ಅರಿಕೇಸರಿಯನ್ನು ಅಷ್ಟೊಂದು ನೆಚ್ಚಿಕೊಳ್ಳುತ್ತಿದ್ದಿಲ್ಲ. ನೆಚ್ಚಿ 
ಕೊಂಡಿರುವಾಗ ಅಂಥ ಅಭಿಪ್ರಾಯಗಳನ್ನು ಅವನಿಗಾಗಿ ಬರೆದ ಕಾವ್ಯದಲ್ಲಿಯೇ ಸೇರಿಸಂ 
ತ್ತಿದ್ದಿಲ್ಲ. ಉದ್ದೇಶಪೂರ್ವಕದಾಗಿ ರಾಜನಿಂದೆ ಸೇರಿಸಿದ್ದಾನೆಂದು ಒಪ್ಪಿದರೂ ಈ 
ಉದ್ದೇಶ ರಾಜತ್ವದ ವಿರಂದ್ಧವೇ ಒಂದು ಘೋಷಣೆ ಎಂದು ಭಾವಿಸಬೇಕಾಗಿಲ್ಲ. 


“ಆದಿಕವಿ ಅಗ್ರ ಕವಿ ಎನ್ನುವದಕ್ಕಿಂತ ಪಂಪನೊಬ್ಬ ಕ್ರಾಂತಿಕವಿ ಎಂದಂ ಗಂರುತಿಸಿ 
ಕೊಳ್ಳುವತ್ತ ನಮ್ಮ ಮೂಮಾಂಸೆಗೆ ತಿರುವು ಕೊಡಬೇಕಾದ ಕಾಲ ಬಂದಿದೆ”. ಎಂದಿ 
ದ್ದಾರೆ ಪ್ರಬಂಧಕಾರರು. ಹೀಗೆ ಕಾಲ ಮಾಹಾತ್ಮ್ಯಕ್ಕೆ ಬಲಿಯಾಗಿ, ಕಾಲದ 
ಒತ್ತಡಕ್ಕೆ ಒತ್ತಾಯಗೊಳ್ಳುವ ಮೀಮಾಂಸೆ ಯಾವ ಊರಿನ ದಾರಿ? ಕಾಲಕ್ಕೆ 
ತಕ್ಕಂತೆ ಕಾಲು ಹಾಕುವದು ಸಮ್ಯಕ್‌ ವಿಮರ್ಶಾ ಪದ್ಧತಿಯೇ? ಈ ರೀತಿ 
“ಕಾಲಪಾಶಕುಂಠಿತ”ರಾಗಿ ಪ್ರಬಂಧಕಾರರು “ನಿಜಾಧಿನಾಥನಾವಹದೋಳ್‌'' ""ಜೋಳ 
ವಾಳಿ'' ಯನ್ನು ತನ್ನ ೨೩ ವರ್ಷ ಪ್ರಾಯದಲ್ಲಿಯೇ ನಿರ್ವಹಿಸಿದ ರಾಜವಲ್ಲಭ ಪಂಪ 
ನನ್ನು ""ಪ್ರಜಾಪ್ರಭುತ್ವದ ಸಂಬಂಧವಾಗಿ ಅನುಕೂಲ ಅನಿಸಿಕೆ ಇದ್ದವ”ನೆಂದು ಸಾಧಿಸಲು 
ಹೊರಟಿದ್ದಾರೆ? 


ಇದಕ್ಕೆ ಆಧಾರವೇನು? ಅರಿಕೇಸರಿಯೂ ನಿರಂಕುಶ ಪ್ರಭುತ್ವಕ್ಕೆ ವಿರೋಧಿ. 
ಏಕಂದರೆ ಆತ ಸಾಮಂತನಾಗಿಯೂ ತನ್ನ ಪ್ರಭುವನ್ನು ಪ್ರತಿಭಟಿಸಿ ಸೋಲಿಸಿದ್ದಾನೆ ! 
ಆದಿಪುರಾಣದಲ್ಲಿ ಭೋಗಭೂಮಿಯನ್ನು ಬಣ್ಣಿ ಸಂವಾಗ ಬಡವ- ಬಲ್ಲಿದನೆಂದು ಆಳಂ- 
ಅರಸನೆಂದು ಭೇದವಿಟ್ಟುಕೊಂಡಿಲ್ಲ! ಇದರಿಂದ ಪ್ರಜಾಪ್ರಭುತ್ವ ಅಂದರೆ ಪ್ರಜಾ ಪ್ರಾತಿ 
ನಿಧ್ಯದ ಶಾಸನ ಪದ್ದತಿಯು ಪಂಪನಿಗೆ ಅಭಿಪ್ರೇತವಿತ್ತೆಂದು ಸಿದ್ದವಾಗುವದಿಲ್ಲ. 
ಹೆಚ್ಚೆ ೦ದರೆ ದೊರೆಯ ಶರಣಾಗತವಾತ್ಸಲ್ಯ, ದಯಾಭಾವಗಳನ್ನು ಆತ ಮೆಚ್ಚಿ ದ್ವನೆನ್ನ 
ಬಹುದು. 


ಇದೇ ರೀತಿ ಕರ್ಣನ ಪರವಾಗಿ ದುರ್ಯೋಧನ (ನಿರಂಕುಶ ಪ್ರಭು!) ಜಾತಿ. 
ಕುಲಗಳ ಬಗೆಗೆ ಆಡುವ ಮಾತುಗಳಿಂದ (ಉತ್ತಮ ಜಾತಿ ವಿಪ್ರಕುಲದಲ್ಲಿ ಜನಿಸಿದ) 
ಪಂಪ ತನ್ನ ಕಾಲದ ಜಾತ್ಕಂಧ ಕುಲಾಭಿಮಾನಿಗಳನ್ನು ಖಂಡಿಸಿದ ಸಾಮಾಜಿಕ ಕ್ರಾಂತಿ 
ಕಾರನೆಂದು ಭಾವಿಸುವದೂ ೩ sweeping generalisation- ಆಧುನಿಕತೆ 
ಗಾಗಿಯೇ ಹೊರಡಿಸಿದ್ದು. ಭಟ್ಟನಾರಾಯಣನ ಅಶ್ವತ್ಥಾ ಮನೂ “"ವೇಣಿಸಂಹಾರ 
ದಲ್ಲಿ ಜಾತಿ ಬಿಟ್ಟಿನೆಂದು ಜನಿವಾರ ಹರಿದೊಗೆಯುತ್ತಾನೆ'.. ಇಂಥ ಮಾತು-ಕೃತಿಗಳಂ 
ಕಥೆಯ ಸಂದರ್ಭಕ್ಕೆ ಉಚಿತವೇ ಹೊರತು ಕವಿಯ ಸಾಮಾಜಿಕ ಸಂದರ್ಭಕ್ಕೆ. 


ಗ ಗಂ ತ್ತಿ 
ಗಗ : ANN 
A ಕ ಜಪ Kr 


6) ಪಂಪ : ಒಂದು ಅಧ್ಯಯನ ೪೧ 


ಅಲ್ಲ. ಶಿವಶರಣರ, ವೈಷ್ಣವ ದಾಸರ ಮಾತಂಗಳಂತೆ ಪಂಪನ ಉಕ್ತಿಗಳಲ್ಲ. ಅಲ್ಲದೆ 
ಜೈನನಾದ ಪಂಪ ವೈದಿಕರ ಜಾತಿ-ಕುಲವಿಚಾರ ಖಂಡನೆಗೆ ಯಾವಾಗಲೂ ಸ್ಪತಂತ್ರನೇ. 


ಇನ್ನು ಪಂಪನು "ಲೌಕಿಕ'ವೆಂಬಂದನ್ನು ಇಂದಿನ "50001೩7' ಎಂಬ ಅರ್ಥದಲ್ಲಿ 
ಪ್ರಯೋಗಿಸಿದನೇ ? ಹಾಗೆ ತಿಳಿಯಲು ಆಧಾರವೇನು? ತನ್ನ ಉಭಯ ಕಾವ್ಯ 
ಗಳಲ್ಲಿಯೂ ಧರ್ಮವನ್ನೇ ಎತ್ತಿಹಿಡಿದ ಪಂಪ ಧರ್ಮಬಾಹಿರವಾದ ಆಧುನಿಕ, ರಾಜ 
ಕೀಯ €ಲೆಂ08000॥ ಊಹಿಸಂವದು ಶಕ್ಕವಿಲ್ಲ. 


ಅಜಂರ್ಣನ-ಅರಿಕೇಸರಿಗಳ ಸಮೀಕರಣ ಅಷ್ಟೊಂದು ಸಂಸೂತ್ರವಾಗಿಲ್ಲವೆಂಬು 
ದನ್ನು ಎತ್ತಿ ಹೇಳಿದ ಪ್ರಬಂಧಕಾರರು "ವಿಕ್ರಮಾರ್ಜುನ ವಿಜಯ' ದಲ್ಲಿಯ ಇತರ 
ಪ್ರವಂಖ ಪಾತ್ರಗಳಲ್ಲಿ ಯಾವ ಯಾವ ಸಮಕಾಲೀನ ವೀರಪುರಂಷರನ್ನು ಸಮೀಕರಿ 
ಸಿದ್ದಾನೆಂಬಂದನ್ನು ಮುಂದಿನ ಸಂಶೋಧಕರಿಗೆ ಬಿಟ್ಟುಕೊಟ್ಟಿದ್ದ ಒಂದಂ ಸಣ್ಣ 
ಸೋಜಿಗ. ಏಕಂದರೆ ಕಥಾನಾಯಕನಲ್ಲಿಯೇ ಸಮೀಕರಣ ಸರಿಯಾಗಿ ಸಾಧಿಸದಿದ್ದ 
ಕವಿ ಇತರ ಪಾತ್ರಗಳಲ್ಲಿ ಸಾಧಿಸಂವಷ್ಟು ತಾತ್ಪರ್ಯ ತೋರಿಸಬಹಂದೇ? ಅದೂ 
ಸಮಕಾಲೀನ ಇತಿಹಾಸದ ಕೆಲವು ಅಷ್ಟು ವಂಖ್ಯವಲ್ಲದ ಪ್ರಸಂಗಗಳಂ ಮಾತ್ರ ಆನು 
ಷಂಗಿಕವಾಗಿ "ವಚನ'ವಾಗಿ ಸೇರಿಸಿದ್ದಾಗ? 


ಕರ್ಣನಲ್ಲಿ ಪಂಪ ತನ್ನನ್ನು ೫70100 ಮಾಡಿರುವನೆಂದು ಪ್ರಬಂಧಕಾರರು 
ಚೆನ್ನಾಗಿಯೇ ಪ್ರತಿಪಾದಿಸಿದ್ದಾರೆ. ಆದರೆ "ವಿಕ್ರಮಾರ್ಜುನ ವಿಜಯ' ದ ಒಂದಂ 
ಒಗಟೇ ಇದಂ. ತನ್ನ ಪ್ರಭುವನ್ನು ಅರ್ಜುನನಲ್ಲಿ ಸಮೀಕರಿಸಿದಾಗ ತನ್ನನ್ನು ಅವನ 
ಪರಮ ಶತ್ರು ಕರ್ಣನಲ್ಲಿ ಪ್ರತಿಬಿಂಬಿಸಿದ್ದು. ಆದರೆ ಇದೂ ಒಂದು ಅನಿವಾರ್ಯವೇ. 
ಪಂಪ.-ಅರಿಕೇಸರಿಗಳ ಸಖ್ಯ ಕೃಷ್ಣಾರ್ಜುನರ ಸಖ್ಯದಲ್ಲಿ ಹೊಂದಿಸಂವಂತೆ ಇದ್ದಿಲ್ಲ. ಪಂಪ 
ಕೃಷ್ಣನಾಗಲು ಒಪ್ಪುವದು ಹೇಗೆ? ಆದ್ದರಿಂದ ಈ ಮೈತ್ರಿಯ ಮಟ್ಟಿಗೆ ಕರ್ಣ 
ದುರ್ಯೋಧನರ ಮೈತ್ರಿಯೇ ಹೊಂದಿಕೆ ಆಯಿತು. ಕರ್ಣನಣ ಪಂಪನಂತೆಯೇ 
ಅತ್ಯಂತ ಸ್ವಾವಿಂನಿಷ್ಠ ಜೋಳವಾಳಿಯ ಕಟ್ಟಾಳು. ಅಲ್ಲದೆ, ದುರ್ಯೋಧನನಂ 
ಮಾಡುವ ಕರ್ಣನ ಪ್ರಶಂಸೆಯಂ ಪಂಪನ ಗುಣವರ್ಣನೆಯೂ ಆಗುವಂತೆ ಬಂದಿದೆ. 


ಆದರೆ ಅರಿಕೇಸರಿಗೆ ಮೀಸಲಾದ " ವಿಕ್ರಮಾರ್ಜುನ ವಿಜಯ ' ದಲ್ಲಿ 'ನೆನೆವೊಡೆ 
ಕರ್ಣನಂ ನೆನೆ' ಎಂದೂ ಬೇರೆಯವರನ್ನು ನೆನೆಯದಿರೆಂದೂ "ಭಾರತವೇ ಕರ್ಣ 
ರಸಾಯನ'ವೆಂದೂ ಕೊಂಡಾಡುವದು ಕವಿಯ ಉದ್ದಿಪ್ಪಕ್ಕೆ ಅಪಚಾರವಲ್ಲವೇ? 
ಆದರೆ ಇದಕ್ಕೆ ಪ್ರಬಂಧಕಾರರ ವಿವರಣೆ ಹೀಗೆ. ಇಂಥಲ್ಲಿ ಕರ್ಣನೆಂದರೆ ಪಂಪ 
ತನ್ನನ್ನೂ ತನ್ನ ಕಾವ್ಯವನ್ನೂ ಪ್ರಶಂಸಿಸಿಕೊಳ್ಳುತ್ತಾನೆ. ಆದರೆ ಇದು ಅಷ್ಟೊಂದಂ 
ತೃಪ್ತಿಕರ ಖುಲಾಸೆಯಲ್ಲ. ಭಾರತವು ಕರ್ಣ ರಸಾಯನವೆಂದಂಕೊಳ್ಳಲಿ. ಕರ್ಣನನ್ನೆ 


ಹ ಕರ್ನಾಟಕ ಭಾರತಿ 


ನೆನೆದುಕೊಂಡು ಘೋಷಿಸುವದಂ ಅರ್ಜುನನಾದ ಅರಿಕೇಸರಿಗೆ ನ್ಯಾಯಂ ಮಾಡಿದಂತೆ 
ಅಲ್ಲ- ಈ ಕರ್ಣ ಪಂಪನೇ ಆಗಿದ್ದರೂ ಸೈ. 


ಆದಿಪುರಾಣದಲ್ಲಿಯೂ ಕವಿ ತನ್ನನ್ನು ಭರತನೊಂದಿಗೆ ಮಾತ್ರವಲ್ಲ ಇತರ ಕೆಲವು 
ಮುಖ್ಯ ಪಾತ್ರಗಳೊಂದಿಗೂ ಸಮೀಕರಿಸಿಕೊಂಡಿದ್ದಾ ನೆಂದಂ ವಾದಿಸಂತ್ತಾರೆ. ತಾನಂ 
ಕಟ್ಟಿಸಿದ ಬಸದಿ ಕೆತ್ತಿಸಿದ ಜಿನಬಿಂಬಗಳ ವೃತ್ತಾಂತವನ್ನು ಭರತನ ಚರಿತ್ರೆಯೊಂದಿಗೆ 
ಹೊಂದಿಸಿ ಬಣ್ಣಿಸಿಕೊಂಡಿದ್ದಾನೆಂದಂ ಪ್ರಬಂಧಕಾರರಿಗೆ ಭಾಸವಾಗಂತ್ತದೆ. ಇದಂ 
ಭಾಸವೋ ಆಭಾಸವೋ ಪರಿಶೀಲಿಸಬೇಕೆಂದು ಅವರಂ ಅಂದಿದ್ದಾರೆ. 


ಇದೆಲ್ಲ Hypothesis. ಇದನ್ನು ಇತಿಹಾಸವಾಗಿಸಲು ಗುಡ್ಡದಲ್ಲಿ ಉತ್ಪನನೆ, 
ಸಂಶೋಧನೆ ನಡೆಯಬೇಕು- ಎಂದು ಡಾ. ಬಸವರಾಜು ತಮ್ಮ ಭಾಷಣ (ಪ್ರಬಂಧ)ದ 
ಕೊನೆಗೆ ಸೂಚಿಸಿದ್ದಾರೆ. ಇದನ್ನೆಲ್ಲ ಒಪ್ಪಿಕೊಂಡರೂ ಪಂಪ ಕ್ರಾಂತಿಕಾರಿ ಕವಿಯೆಂದು 
ಸಿದ್ಧವಾಗಂವಂತಿಲ್ಲ. 


ಆದರೂ ಒಂದು ಅಂಶ ನಿಜ. ಪಂಪನಿಗೂ ಜಾತಿಬ್ರಾಹ್ಮಣರಿಗಣ ಏನೋ 
ವೈಷಮ್ಯವಿದ್ದಿರಬೇಕು. ಪಂಪನ ತಂದೆ ಜೈನನಾದಂದಿನಿಂದ ಅಗ್ರಹಾರದಲ್ಲಿ ಈ 
ಕುಲದ ಪ್ರತಿಷ್ಠೆಗೆ ಏನೋ ಆತಂಕ ಒದಗಿ ಪಂಪ ತನ್ನ ಬಾಲ್ಯವನ್ನು ತಾಯಿಯ ತವರು 
ಮನೆಯಲ್ಲಿಯೇ ಕಳೆಯಬೇಕಾಯಿತಂ ಎಂಬ ಒಂದು ಊಹೆಯಣ ಇದೆ. ಇದು 
ನಿಜವಿದ್ದರೆ ಆ ಮೂಲಕವೇ ದುರ್ಯೋಧನ-ಕರ್ಣರ ಬಾಯಿಯಿಂದ ಕುಲಗೇಡಿತನದ 
ವಿರುದ್ಧ ತೀವ್ರ ಮಾತುಗಳನ್ನು ಆತ ಆಡಿಸಿರಬಹುದು. ಆದರೆ ಇದರಿಂದಲೂ ಆತ 
ಕ್ರಾಂತಿಕಾರಿಯೆಂದು ಸಿದ್ಧವಾಗುವದಿಲ್ಲ. ವೈಯಕ್ತಿಕವಾಗಿ ಆತ ಮತಾಂಧನಾಗಿದ್ದಿಲ್ಲ. 
ಭೋಗಿಯಂಣ "ಸುಭಗ'ನೂ ರಸಿಕನೂ ೩a man of catholic taste ಆಗಿದ್ದನು. 


ಕ್ರಾಂತಿಯಾಗಬೇಕು, ಸಮಾಜವನ್ನು ಬದಲಿಸಬೇಕು- ಎಂದು ಕನಸು ಕಾಣು 
ವವನು, ಕಾಣಿಸುವವನು ತಾನೇ ಮೊದಲು ಬದಲಾವಣೆ ಹೆಣಂದಿರುತ್ತಾನೆ- ತನ್ನ 
ಧರ್ಮ, ಜಾತಿ, ವರ್ಗದಿಂದ ಪೂರ್ತಿ ಹೊರಗೆ ಬಂದಿರುತ್ತಾನೆ. ಪರಕೀಯನಾಗಿ 
ಸ್ವಕೀಯರನ್ನು ನೋಡಲು ಆರಂಭಿಸುತ್ತಾನೆ. 


ಪಂಪನಲ್ಲಿ ಆ ವೃತ್ತಿ ಆ ದೃಷ್ಟಿ ಎಲ್ಲಿಯೂ ವ್ಯಕ್ತವಾಗಿಲ್ಲ. ಆತ ಕಾಲಿದಾಸನಂತೆ 
ಆತ್ಮತೃಪ್ತ ಆತ್ಮಸಂಮೋಹಿತ. ಆಸ್ಥಾನ, ವಿದ್ವತ್‌ ಸಭೆ, ವೇಶ್ಯಾವಾಟಿಕೆ, ಮಾವು, 
ಮಲ್ಲಿಗೆ ಇತ್ಯಾದಿಗಳಲ್ಲಿ ಬಾಳಿ ನಲಿದವನು.  ಇಂಥವನು ಕ್ರಾಂತಿಕಾರಿಯಾಗುವ 
ಸಂಭವ ಕಡಿವೆಂ. 


ಅವನು ಕ್ರಾಂತಿಕಾರಿಯಾಗಿದ್ದರೆ ಅದು ಕಾವ್ಯರೂಪ ಭಾಷಾಶೈಲಿ, ಮಾರ್ಗ- 


ಪಂಪ : ಒಂದು ಅಧ್ಯಯನ ಲ), 


ದೇಸಿ, ತ್ಕಾಗ-ಭೋಗ, ಲೌಕಿಕ-ಆಗಮ, ಧರ್ಮ- ಕಾವ್ಯ ಮಂಂತಾದವುಗಳ 
ಸಮನ್ವಯದ ಹೊಸ ಪರಂಪರೆ ಹಾಕಿಕೊಡುವದರಲ್ಲಿ. 


ಗ್ರಂಥದ ಪರಿಚಯಾತ್ಮಕ ವಿಮರ್ಶೆ ತಂಸಂ ದೀರ್ಫ್ಛವೇ ಆಯಿತೇನೋ. ಆದರೂ 
ಅನೇಕ ವಿವರಗಳನ್ನು ಚರ್ಚಿಸದೇ ಬಿಡಲಾಗಿದೆ. ಪಂಪನ ಕುರಿತು ಅವನಂಥ ಪೂರ್ವ 
ಸೂರಿಗಳ ಕುರಿತಂ ಇಂಥ ಅಧ್ಯಯನ ಇನ್ನೂ ಅನೇಕ ಕಡೆಗೆ ಅನೇಕ ಸಲ, ಅನೇಕ 
ನಿಟ್ಟು-ನೋಟ-ನಿಲುಮೆಗಳಿಂದ ಇನ್ನೂ ಅಳವಾಗಿ ನಡೆಯಬೇಕು. 


[ಮಂಗಿದಂದಂ] 


ಅಕ್ಕಮಹಾದೇವಿಯ ಗಂಡ 
ಕೌತಿಕನನ್ನು ಇತಿಹಾಸದಲ್ಲಿ ಜ 
ಗುರುತಿಸುವ ಒಂದು ಪ್ರಯತ್ನ ಡಾ. ಎಂ. ಚಿದಾನಂದಮೂರ್ತಿ 
ಅಕ್ಕಮಹಾದೇವಿ ಅಥವಾ ಮಹಾದೇವಿಯಕ್ಕ ಎಂದಂ ಪ್ರಸಿದ್ಧ ಳಾದ ಮಹಾ 
ಅನುಭಾವಿಯ ಜೀವಿತದ ಬಗ್ಗೆ ಇನ್ನೂ ಅನೇಕ ತೊಡಕುಗಳು ಉಳಿದುಕೊಂಡಿವೆ. 
ಅವಳಿಗೆ ವಾಸ್ತವವಾಗಿ ಮದುವೆಯಾಗಿತ್ತೇ ಇಲ್ಲವೇ ? ಮದುವೆಯಾಗಿ ಗೃಹಸ್ಥ 
ಜೀವನವನ್ನು ಅಥವಾ ಆ ಜೀವನದ ಹಿಂಸೆಯನ್ನು ಕೆಲಕಾಲವಾದರೂ ಅನುಭವಿಸಿದಳೇ 
ಇಲ್ಲವೇ ? ಇಂತಹ ಸಮಸ್ಯೆಗಳು ಕೆಲಕಾಲ ಜೀವಂತವಾಗಿದ್ದುವು ಮತ್ತು ಈಗಲೂ 
ಇವೆ. ಅವಳು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಕೌಶಿಕನೆಂ೦ಬ ದೊರೆಯನ್ನು ಮದುವೆ 
ಯಾಗಿದ್ದಳಂದೂ ಅವನ ಅರಮನೆಯಲ್ಲಿ ಬಲವಂತದಿಂದ ಕೆಲಕಾಲ ಇದ್ದಳೆಂದಣ 
ಈಗ ಬಹುಮಟ್ಟಿಗೆ ಒಪ್ಪಿತವಾಗಿರುವ ಸಂಗತಿ. 


ಆದರೆ “ಕೌಶಿಕ” ಯಾರು? ಅವನು ವಾಸ್ತವವಾಗಿ ದೊರೆಯೇ ? 
ಅವನನ್ನು ಇತಿಹಾಸದಲ್ಲಿ ಗುರುತಿಸಲು ಸಾಧ್ಯವೇ ? ಈ ಸವಂಸ್ಯೆಗಳು ಇನ್ನೂ ಬಿಡಿಸದೆ 
ಉಳಿದುಕೊಂಡಿವೆ. ಇವನ್ನು ಬಿಡಿಸಲು ಅಂತಹ ಗಂಭೀರ ಪ್ರಯತ್ನಗಳೂ ವಿಶೇಷ 
ವಾಗಿ ನಡೆದಂತಿಲ್ಲ. ಕೌಶಿಕನ ಬಗ್ಗೆ ಐತಿಹಾಸಿಕವಾಗಿ ಏನೂ ತಿಳಿಯವೆಂದೇ ಬಹಂತೇಕ 
ಜನರ ನಂಬಿಕೆಯಾಗಿದೆ. 


ಈ ಸಮಸ್ಯೆಯನ್ನು ಎದುರಿಸಬೇಕಾದರೆ ಮೊದಲು ಅಕ್ಕಮಹಾದೇವಿಯ ಜನ್ಮ 
ಸ್ಥ ಳ ಯಾವುದು ಎಂಬುದು ನಿರ್ಣಯವಾಗಬೇಕು. ಹರಿಹರನ ಮಹಾದೇವಿಯಕ್ಕನ 
ರಗಳೆಯಲ್ಲಿ ಬರುವ “ಉಡುತಡಿ”ಯು ಗುಲ್ಬರ್ಗ ಜಿಲ್ಲೆಯ ಮಹಾಗಾವ್‌ ಆಗಿರ 
ಬಹುದೆಂಬ ಒಂದು ಊಹೆ ಇದ್ದು,೧ ಅದು ಮಾನ್ಯತೆ ಪಡೆದಿಲ್ಲ. ಉಡುತಡಿಯ 
ವಾಸ್ತವವಾಗಿ ಶಿಕಾರಿಪುರ ತಾಲೂಕಿನ ಉಡುಗಣಿ_ತಡುಗಣಿ ಎಂಬ ಅಕ್ಕಪಕ್ಕದ 
ಗ್ರಾಮಗಳು ಎಂಬ ಸಾರ್ವತ್ರಿಕ ನಂಬಿಕೆಯನ್ನೇ ನಾನೂ ಒಪ್ಪಿಕೊಂಡು ಮುಂದಿನ 
ಚರ್ಚೆಯಲ್ಲಿ ತೊಡಗುತ್ತೇನೆ (ಆ ನನ್ನ ನಂಬಿಕೆ ತಪ್ಪಾದರೆ ನನ್ನ ಇಡೀ ವಾದ 
ತಪ್ಪಾಗುತ್ತದೆ. ಆದರೆ ಈಗಿನ ಉಡುಗಣಿ-ತಡುಗಣಿಗಳೇ ಹಿಂದಿನ ಉಡುತಡಿ ಎಂದು 
ಹೇಳಲು ಪ್ರಬಲ ಆಧಾರಗಳಿವೆ. ಈ ಬಗ್ಗೆ ಮುಂದೆ ನೋಡಿ). 


೧ ಪ್ರಭುಲಿಂಗಲೀಲೆ (ಸಂ. ಶಿ. ಶಿ. ಬಸವನಾಳ, ಧಾರವಾಡ, ೧೯೫೬), ಪ್ರಸ್ತಾವನೆ, ಫು. ೯. 


ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರ ಯತ್ನ ಲಭ 


ಅಕ್ಕಮಹಾದೇವಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಮಗೆ ದೆಣರಕುವ ಅತ್ಯಂತ 
ಪ್ರಾಚೀನ ಆಕರವೆಂದರೆ ಹರಿಹರನ (ಸು. ೧೨೦೦-೧೨೨೦) ಕೃತಿಯೇ. ಉಡುತಡಿ 
ಎಂಬ ಪಟ್ಟಣದ ದೇಶವನ್ನು ಆಳುತ್ತಿದ್ದವನು “ಕೌಶಿಕ' ಎಂಬ ಹೆಸರಿನ "ಮನ್ನೆಯ' 
ಎಂದು ಅಲ್ಲಿ ಹೇಳಿದೆ.೨ ಅಲ್ಲಿ ಬರುವ "ಮನ್ನೆಯ' (ಎಮಾನ್ಯ, ೩ local chief- 
1೩18 ೦೯ ೩ ಕಂvernor) ಎಂಬುದು ಆ ಕೌಶಿಕ ಸ್ವತಂತ್ರ ದೊರೆಯಾಗಿರಲಿಲ್ಲವೆಂದೂ 
ಚಕ್ರವರ್ತಿಯ ಕೈಕೆಳಗೆ ಸಾಮಂತರಾಜನೋ ಮಂಡಲೇಶ್ವರನೋ ಆಗಿದ್ದ ವ್ಯಕ್ತಿ 
ಯಾಗಿದ್ದನೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅವನ ಕೈಕೆಳಗೆ ಮಂತ್ರಿಗಳಿದ್ದರೆಂದೂ 
ಅವನಿಗೆ ವಾಸಕ್ಕೆ "ಅರಮನೆ' ಇದ್ದಿತೆಂದೂ ವರ್ಣನೆಗಳು ಅಲ್ಲಿ ಬರುತ್ತವೆ. 


ಉಡಂತಡಿ ಆ ರಾಜನ ರಾಜಧಾನಿಯೋ ಅಥವಾ ರಾಜಧಾನಿಯ ಭಾಗವೋ 
ಅಥವಾ ರಾಜಧಾನಿಗೆ ಸಮೀಪದ ಊರೋ ಆಗಿದ್ದರೆ, ಆಗಿನ ಉಡಂತಡಿಯೇ 
ಈಗಿನ ಉಡುಗಣಿ-ತಡುಗಣಿ ಗ್ರಾಮಗಳಾಗಿದ್ದರೆ, ಮಹಾದೇವಿಯಕ್ಕನ ಕಾಲ ಸು. 
ಕ್ರಿ. ಶ. ೧೧೬೦-೬೫ ಎಂದು ನಂಬುವುದಾದರೆ (ಈ ಬಗ್ಗೆ ಮಾತ್ರ ಅನುಮಾನಕ್ಕೆ 
ಆಸ್ಪದವಿಲ್ಲ), ಆಗ “ಕೌಶಿಕ' ಎಂಬ ದೊರೆ ಈಗಿನ ಉಡುಗಣಿ-ತಡುಗಣಿ ಗ್ರಾಮಗಳ 
ಪ್ರದೇಶದಲ್ಲಿ ಆಳುತ್ತಿದ್ದ ಯಾವನೋ ಸಾಮಂತ ದೊರೆಯೋ ಒಬ್ಬ ರಾಜನ ಮಟ್ಟದ 
ಪ್ರಧಾನ ಅಧಿಕಾರಿಯೋ ಆಗಿರಬೇಕು. ನಮಗೆ ಆ ಪ್ರದೇಶದಲ್ಲಿ ಆಳಂತ್ತಿದ್ದ ಮನ್ನೆ 
ಯರು ಯಾರು ಎಂಬುದು ಗೆಣತ್ತಿದೆ, ಶಾಸನಗಳ ವಂಣಲಕ. 


ಉಡುಗಣಿ-ತಡುಗಣಿ ಗ್ರಾಮಗಳಂ ಈ ದಿನ ಚಿಕ್ಕ ಊರುಗಳು. ಅಲ್ಲಿಗೆ 
ಸುಮಾರು ಮೂರು ಮೈಲಿ ದೂರದಲ್ಲಿರುವ ಬಳ್ಳಿಗಾವೆಯು ಬನವಸೆ ಪನ್ನಿರ್ಚ್ಸಾಸಿರ 
ಅಥವಾ ಬನವಾಸಿ-೧೨೦೦೦ ಎಂಬ ಪ್ರಾಂತದ ರಾಜಧಾನಿಯಾಗಿದ್ದು ಹನ್ನೆರಡನೆಯ 
ಶತಮಾನದ ಮಧ್ಯಕರ್ನಾಟಕದ ಅತಿ ಮುಖ್ಯ ಸಾಂಸ್ಕೃತಿಕ-ರಾಜಕೀಯ ಕೇಂದ್ರ 
ವಾಗಿದ್ದಿ ತು. ಬಳ್ಳಿಗಾವೆ ಈ ದಿನ ಒಂದು ಹಳ್ಳಿಯಾಗಿದ್ದರೂ ಹಿಂದೆ ಸಂಪದ್ಭರಿತ 
ಪಟ್ಟಣವಾಗಿದ್ದು  ಚಾಲುಕ್ಕಸಾಮ್ರಾಜ್ಯದ ಮುಖ್ಯಕೇಂದ್ರಗಳಲ್ಲೊಂದೆನಿಸಿತ್ತು. 
ಅದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಚಾಲುಕ್ಕರ ಸಾಮಂತ ದೊರೆಗಳು ಅಥವಾ 
ಮಾಂಡಲಿಕರು ಆಳುತ್ತಿದ್ದರು. ಉಡಂಗಣಿ-ತಡುಗಣಿಗಳೂ ಬಳ್ಳಿಗಾವೆಯೂ ಎಷ್ಟು 
ಹತ್ತಿರದ ಊರುಗಳೆಂದರೆ ಆ ಎರಡು ಪ್ರದೇಶಗಳಲ್ಲಿ ಬೇರೆಬೇರೆ "ಮನ್ನೆಯ'ರು 
ಆಳಲು ಬಹುಶಃ ಸಾಧ್ಯವಿಲ್ಲ. ಜೊತೆಗೆ ಹರಿಹರನಲ್ಲೇ ಉಡುತಡಿಯ ಕೌಶಿಕನೆಂಬ 
ಮನ್ನೆಯ ನೃಪನಿದ್ದ "ಪಟ್ಟಣದ ದೇಶದಲ್ಲಿದ್ದ' ಒಂದು ಪಟ್ಟಣವೆಂಬ ಮಾತು ಬಂದಿರು 


೨ “ಕೌಶಿಕನೆನಿಪ್ಪ ಮನ್ನೆಯನಿಪ್ಪ ಪಟ್ಟಣದ | 
ದೇಶದೊಳಗೊಪ್ಪು ವುಡುತಡಿಯೆಂಬ ಪಟ್ಟ ಣದ ॥” 
(ಮಹಾದೇವಿಯಕ್ಕನ ರಗಳೆ, ಸಂ. : ಶ್ರೀ ಚನ್ನಮಲ್ಲಿಕಾರ್ಜುನ, ೧೯೩೩, ಪು. ೮) 


೪೬ ಕರ್ನಾಟಕ ಭಾರತಿ 


ವುದನ್ನು ನೋಡಿದರೆ ಉಡುತಡಿ ಬೇರೆ, ಕೌಶಿಕನ ರಾಜಧಾನಿ ಬೇರೆ ಎಂಬ ಸಣಚನೆ 
ಹೊರಡುತ್ತದೆ. ಅದೇನೇ ಇರಲಿ, ಸಂ. ಕ್ರಿ. ಶ. ೧೧೬೦ ರಲ್ಲಿ ಆ ಪ್ರದೇಶವು ಕಲ್ಯಾಣ 
ವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದ ಚಾಲುಕ್ಕ ದೊರೆಗಳ ನಂತರ 
ಬಂದ ಕಲಚುರಿಗಳ ಆಡಳಿತಕ್ಕೆ ಸೇರಿತ್ತು. ಅದರ ಸಾಮಂತರಂ ಬನವಸೆ-೧೨೦೦೦ 
ನಾಡನ್ನು ಬಳ್ಳಿಗಾವೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದರು. ಹಾಗೆ 
ಆಳುತ್ತಿದ್ದ ಇಬ್ಬರು ಸಾಮಂತರೆಂದರೆ ಕೇಶಿಮಯ್ಯ ದಂಡನಾಯಕ ಮತ್ತಾ ಕಸಪಯ್ಯ 
ದಂಡನಾಯಕರು. ಹಿಂದಿನ ಉಡುತಡಿಯಂ ಈಗಿನ ಉಡುಗಣಿ-ತಡುಗಣಿಯೇ 
ಆಗಿದ್ದರೆ ಕೌಶಿಕನು ಈ ಇಬ್ಬರು ದಂಡನಾಯಕರಲ್ಲಿ ಒಬ್ಬ ಆಗಿರಬೇಕು; ಬಹಂಶಃ 
ಬೇರೆ ಸಾಧ್ಯವೇ ಇಲ್ಲ. 


ಕೇಶಿಮಯ್ಯ ಮತ್ತು ಕಸಪಯ್ಯರ ಅನೇಕ ಶಾಸನಗಳು ದೊರಕಿವೆ (ಮುಂದೆ 

ನೋಡಿ). ಅವರಿಬ್ಬ ರೂ ಬಿಜ್ಜಳನ ಮಂತ್ರಿಗಳಾಗಿದ್ದ ರೆಂದೂ ಇತರ ಮಂತ್ರಿಗಳ ಜೊತೆ 
ಸೇರಿ ಬಸವಣ್ಣನ ವಿರುದ್ಧ ದೂರು ಹೇಳಿದರೆಂದೂ ಬಸವಪುರಾಣ (೧೧.೪) 
ಹೇಳುತ್ತದೆ : 

ಕಾಳಿಮರಸಂ ಕರಿಯ ಕೇಶವ 

ಚೋಳಿಯಣ್ಣಂ ಕುಂದತಮಿ ಚೂ 

ಪಾಳ ಹೆಮಾ” ಡಿಕಯುಗ್ರ ಚಂಡಿಯು ಕಸವ ಮಂತ್ರಿಗಳು । 

ಮೇಳಿಗರಸ ನ ಸಹಿತ ತಮ್ಮೊಳು 

ಮೇಳವಿಸಿ ಬಿಜ್ಜಳ ಮಹೀಶಗೆ 

ಹೇಳಿದರು ದೂಟ್‌ೌ ದರು ಬಸವಣ ದಂಡನಾಯಕನ ॥ 


ಇಲ್ಲಿ ಬರುವ ಮಂತ್ರಿಗಳು ರಾಜಧಾನಿ ಕಲಾ ಣದಲ್ಲಿ € ಸದಾ ಇದ್ದ ವರಲ್ಲ. ಇವರು 
ಮಂತ್ರಿಗಳಾಗಿದ್ದು ರಾಜನಿಗೆ ಆಡಳಿತ ವಿಚಾರದಲ್ಲಿ ಸಲಹೆಗಳನ್ನು ಕೊಡುತ್ತಿದ್ದರು; 
ಇವರಲ್ಲಿ ಕೆಲವರು ಚಕ್ರವರ್ತಿಯ ಪ್ರತಿನಿಧಿಗಳಾಗಿ ರಾಜ್ಯದ ಬೇರೆಬೇರೆ ಭಾಗಗಳಲ್ಲಿ 
ಆಡಳಿತವನ್ನು ನೋಡಿಕೊಳ್ಳು ತ್ತಿದ್ದರು. ಇವರು ತಮ ತಮ್ಮ ಪ್ರ ದೇಶಗಳನ್ನು 
“ಸುಖಸ ಂಕಥಾವಿಕೋದದಿಂದ”” ಆಳುತ್ತಿ ದ್ದರು ಎಂದೇ ಶಾಸನಗಳಲ್ಲಿ ಉಕ್ತವಾಗಿದೆ. 
"ಮನ್ನೆಯ' ರಾಗಿದ್ದ ಇವರ ಶಕ್ತಿಯೇ ಚಕ್ರ ವರ್ತಿಯ ಶಕ್ತಿಯಾಗಿತ್ತು. 


ಳನ ಪ್ರತಿನಿಧಿಗಳಾಗಿ ಬಳ್ಳಿ ಗಾವೆಯ ಪ ಪ್ರದೇಶವನ್ನು ಆಳಂತ್ರಿ ದ್ದ ಕೇಶಿಮಯ್ಮ 
ತಾ ಹ ಯ್ಯನಾಯಕರಲ್ಲಿ ಒಬ್ಬ ನಿನನ್ನು ಕಾಶಿಕನೊಡನೆ. ಸಮೀಕರಿಸಬಹುದೆಂದಕ 


* ಬಿಜ್ಜಳನ ಸ ಸಾಮಂತರಾಗಿದ್ದ ಪಾಂಡ್ಕರ ಪ್ರಧಾನಮಂತ್ರಿ ಹೆಮ್ಮಾಡಿ ದಂಡಾಧಿಪನ ಹೆಸರು 


ಹೆರಿಹರದ ಶಾಸನದಲ್ಲಿದೆ (EC. XI Dg. 39, 1168 A. ಐ ಇವನೇ ಬಸವಪುರಾಣದ 
ಹೆಮ್ಮಾಡಿಯಿರಬಹುದು. 


ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೪೭ 


ಹಿಂದೆ ಊಹಿಸಲಾಯ್ತಾ. ಇಬ್ಬರೂ ಗಮನಾರ್ಹ ವ್ಯಕ್ತಿಗಳಾದ್ದರಿಂದ ಇಬ್ಬರ 
ಬಗ್ಗೆಯೂ ದೊರಕುವ ಸಂಗತಿಗಳನ್ನು ನೋಡಿ, ಯಾರ ಜೊತೆ ಕೌಶಿಕನನ್ನು ಸಮೀಕರಿಸ 
ಬಹಂದೆಂಬಂದನ್ನು ನಂತರ ಪರಿಶೀಲಿಸೋಣ. 


ಕೇಶಿಮಯ್ಯ ದಂಡನಾಯಕ: 


ಇವನ ಅನೇಕ ಶಾಸನಗಳು ಬಳ್ಳಿಗಾವೆ ಮತ್ತು ಸುತ್ತಮುತ್ತ ದೊರಕಿವೆ. ಅವು 
ಗಳಲ್ಲಿ ಕೆಲವೆ ಹೀಗಿವೆ : 


೧. ಬಳ್ಳಿ ಗಾವೆಯಲ್ಲೆ € ಇರುವ ಬಿಜ್ಜಳನ ಕಾಲದ ಶಾಸನಮೊಂದಂ* ಇವನ 
ಬಗ್ಗೆ ಅನೇಕ ವಿವರಗಳನ್ನು ಕೊಡುತ್ತದೆ. ಇವನು ಬ್ರಾಹ್ಮಣ. *“ಚಮೂನಾಥ 
ಚೂಡಾವಂಣಿ" ಯಾಗಿದ್ದ ಇವನು ಸ್ಫುರದ್ರೂಪಿಯೂ ಶೂರನೂ ಆಗಿದ್ದ. ಲಕ್ಷ್ಮೀದೇವಿ 
ಮತ್ತು ಸಿರಿದೇವಿ ಇವನ ಪತ್ನಿಯರಂ. ಇವನ ಕೈಕೆಳಗೆ ಐದು ಜನ "ಮಹತ್ತರ'ರೂ 
ಅನೇಕ “ರಾಜಾಧ್ಯಕ್ಷದ ಕರಣ'ಗಳೂ ಕೆಲಸ ಮಾಡುತ್ತಿದ್ದರು. ಇಲ್ಲಿ ಬರುವ ಮಾತು 
ಗಳು ಹೀಗಿವೆ: “ಅಂತು ಸಮಸ್ತ ಧರ್ಮಾಧ್ಯಕ್ಷಂಗಳುಂ ರಾಜಾಧ್ಯಕ್ಷಂಗಳ್ಳಿನಿಸಿದ 
ಕರಣಂಗಳ್ಳೆರಸು ಶರಣಾಗತರಕ್ಷಾಮಣಿಯಂಂ ನಿಜವಂಶಚಣಡಾವಂಣಿಯಂವೆನಿಸಿದ 
ದಂಡನಾಯಕ ಕೇಶವದೇವಂ ಬನವಸೆಪನ್ನಿ ರ್ಚ್ಸಾಸಿರವಣವುಂ ದಂಷ್ಟನಿಗ್ರಹ ಶಿಷ್ಟಪ್ರತಿ 
ಪಾಳನದಿಂ ಪಾಳಿಸುತ್ತಂ ರಾಜಧಾನಿ ಬಲಿಪುರ( ಬಳ್ಳಿಗಾವೆ )ದೊಳಿರ್ದೊಂದು 
ದಿವಸವಾಸ್ಥಾ ನ ಮಂಡಳ ಮಧ್ಯಸ್ಥಿ ತನುಂ ಸಕಳ ಪ್ರಧಾನ ಪರಿಜನ ಪುರಜನ ಪರಿವೃತ 
ನಾಗಿರ್ಪೆದುಮಲ್ಲಿ......... » ಇಲ್ಲಿ ಬರುವ ಮಾತುಗಳನ್ನು ನೋಡಿದರೆ ಅವನು 
ಸಾಮಂತದೊರೆಗೆ ಸಮಾನ ಅಧಿಕಾರವನ್ನುಳ್ಳ ವ್ಯಕ್ತಿಯೆಂಬಂದು ಸ್ಪಷ್ಟವಾಗುತ್ತದೆ. 
ಅವನು ಬಳ್ಳಿಗಾವೆಯಲ್ಲಿ ದತ್ತಿಗಳನ್ನು ಕೊಡುವಾಗ ಕಸಪಯ್ಯನ "ಅನುಕೂಲತೆ'ಯನ್ನು 
ನೋಡಿ ಬಿಟ್ಟುಕೊಟ್ಟಂತೆ ವರ್ಣಿತವಾಗಿದೆ ( ""ಧರ್ಮೋದ್ಧಾರಕಂ ಮಹಾಪ್ರಧಾನಂ 
ಕಸಪಯ್ಯನಾಯಕನನುಕೂಲತೆಯೊಳಂ'' ). ಕಸಪಯ್ಯನನ್ನು "ವಂಹಾಪ್ರಧಾನ' ಎಂದು 
ಕರೆದಿರಂವುದು, ಕೇಶಿಮಯ್ಯ ತನ್ನ ಆಸ್ಥಾ ನದಲ್ಲಿ ಸಕಳಪ್ರಧಾನರಿಂದ ಪರಿವೃತನಾಗಿದ್ದ 
ನೆಂಬ ಸಂಗತಿ ಇಲ್ಲಿ ಗಮನಾರ್ಹ. ಕೇಶವದಂಡನಾಯಕನಿಗೆ ಬಳ್ಳಿಗಾವೆಯ ಕೋಡಿಯ 
ಮಠದ ಕಾಳಾಮುಖ ಗುರು ವಾಮಶಕ್ತಿದೇವ ಎಂಬುವರು ಆರಾಧ್ಯರಾಗಿದ್ದರೆಂದು 
ಶಾಸನದಲ್ಲಿ ಉಕ್ತವಾಗಿದೆ. 


೨. ಮೇಲಿನ ಶಾಸನಕ್ಕಿಂತ ಒಂದು ವರ್ಷದ ಹಿಂದಿನ ತಾಳಗಂಂದ ಶಾಸನ 
ದಲ್ಲಿ? ಇವನನ್ನು ಬಿಜ್ಜಳನೆ ಆಶ್ರಿತನೆಂದಂ ಕರೆದಿದೆ. ಇವನಿಗೆ "ಮಹಾಪ್ರಧಾನ' 


೩ EC. VIL Sk. 123, 1159 A.D. 
೪ EC. ೫11, Sk. 185, 1158 A.D. 


೪೮ ಕರ್ನಾಟಕ ಭಾರತಿ 


ಎಂಬ ವಿಶೇಷಣವೂ ಅಲ್ಲಿ ಬಂದಿದೆ. —“ಮಂಹಾಪ್ರಧಾನಂ ಕೇಶವದಂಡನಾಯಂಕಂ 
ಬನವಸೆಪನ್ನಿ ರ್ಚ್ಯಾಸಿರವಂವಂಂ ದುಷ್ಪ ನಿಗ್ರಹ ಶಿಷ್ಟ ಪ್ರತಿಪಾಳನದಿಂ ಪಾಳಿಸಿ ರಾಜಧಾನಿ 
ಬಲಿಪುರದೊಳಿರ್ದು....”_ ಎಂದು ಅಲ್ಲಿ ಹೇಳಿದೆ. ಇಲ್ಲಿಯಣ ಬ್ರಾಹ್ಮಣರಿಗೆ ದತ್ತಿ 
ಕೊಡುವಾಗ ಕಸಪಯ್ಯ ಮತ್ತು ವಾವಣಂ (ಇವನು ತಾಳಗಂಂದದ ಅಧಿಕಾರಿಯಿರಬೇಕು) 
ಅವರ "ಅನಃಕೂಲತೆ'ಯನ್ನು ಪಡೆದ ಎಂಬ ಮಾತು ಬರುತ್ತದೆ. 


೩. ಬಿಜ್ಜಳನ ಕಾಲದ ಈ ಶಾಸನದಲ್ಲಿ” ಕೇಶಿಮಯ್ಯನನ್ನು "ಬನವಸೆನಾಡ 
ಹೆಗ್ಗಡೆ' ಎಂದು ಕರೆದಿದೆ. 


೪. ಕ್ರಿ. ಶ. ೧೧೬೮ ರ ಬಳ್ಳಿಗಾವೆಯ ಶಾಸನ ಗಮನಾರ್ಹ.* ಇದು 
ಬಿಜ್ಜಳನ ಆಳಿಕೆಯ ಕೊನೆಯ ವರ್ಷ ಮತ್ತು ಆ ವರ್ಷವೇ ಬಿಜ್ಜಳ ಬಹಂಶಃ ಹತನಾಗಿ 
ಅವನ ಮಗ ರಾಯಮಂರಾರಿ ಸೋವಿದೇವ ಪಟ್ಟಕ್ಕೆ ಬಂದದ್ದು. ಈ ಸೋವಿದೇವನ 
ಕಾಲಕ್ಕೆ ಸೇರಿದ ಈ ಶಾಸನದಲ್ಲಿ ಬರುವ "ಬ್ಯಾಳಿಕೆಯ' ಕೇಶಿವಂಯ್ಯನೂ ಹಿಂದೆ ಹೇಳಿದ 
ಕೇಶಿಮಯ್ಯನೂ ಅಭಿನ್ನರೆಂಬುದರಲ್ಲಿ ಸಂದೇಹವಿಲ್ಲ. ಇಲ್ಲಿ ಅವನನ್ನು "ಸಮಧಿಗತ 
ಪಂಚಮಹಾಶಬ್ದ ಮಹಾಸಾಮಂತ' ಇತ್ಯಾದಿ ವಿಶೇಷಿಸಲಾಗಿದೆ. ಇಲ್ಲಿ ತನ್ನ ಒಡೆಯನಿ 
ಗಾಗಿ ಅನೇಕ ದೇಶಗಳನ್ನು ಗೆದ್ದುಕೊಟ್ಟ ವಿಷಯವಿದೆ. ಆ ಕಾರಣದಿಂದಲೇ ಇರ 
ಬಹುದು ಬಹುಶಃ ಅವನಿಗೆ “ಸರ್ವಾಧಿಕಾರಿ' ಎಂಬ ಬಿರುದೂ ಇದೆ. ಈ ಶಾಸನ 
ದಿಂದ, ಅವನ ಪ್ರಭುತ್ವವು ಕೆಲವುಕಾಲ ಬನವಸೆ-೧೨೦೦೦ ನಾಡಿನ ಮೇಲೆ ಮಾತ್ರವಲ್ಲದೆ 
ಹಾನಂಗಲ್ಲಂ-೫೦೦ ಮತ್ತು ತದ್ದವಾಡಿ-೧೦೦೦ ಮುಂತಾದ ಪ್ರದೇಶಗಳ ಮೇಲೂ 
ಇತ್ತೆಂಬ ವಿಷಯ ಗೆಣತ್ತಾಗಂತ್ತದೆ. 


೫. ಮುಂದಿನ ಅವನ ಅನೇಕ ಶಾಸನಗಳು ಕ್ರಿ. ಶ. ೧೧೭೯,೭ ಕ್ರಿ. ಶ. 
೧೧೮೧ ೪ ರವರೆಗೂ ದೊರಕುತ್ತವೆ. ಶಿಕಾರಿಪುರ ೧೧೯ ರ ಶಾಸನದಲ್ಲಂತೂ ಅವನಿಗೆ 
ಬಿಜ್ಜಳನ ನಂತರ ಆಳಿಕೆಗೆ ಬಂದ ಅವನ ಮಕ್ಕಳಲ್ಲೊಬ್ಬನಾದ ಆಹವಮಲ್ಲನು (ಸು. 
೧೦೮೦-೮೩) ವಿಶೇಷವಾಗಿ “ಬನವಸೆನಾಡ'ನ್ನು ಅದರ ತಂದೆಯಂಂತಿದ್ದು ಪಾಲಿಸೆಂದಂ 
ಕೊಡುತ್ತಾನೆ. ಗೌರವಾಸ್ಪದನಾಗಿದ್ದ ಅವನಿಗೆ ಈ ಹೊತ್ತಿಗೆ ವಯಸ್ಸು ಆಗಿತ್ತೆಂದು 
ಕಾಣುತ್ತದೆ. ಇವನಿಗೆ ಕೃಷ್ಣ ಕೇಶವ, ಕೃಷ್ಣ ವಿಭುಕೇಶವದೇವ ಎಂಬ ಹೆಸರುಗಳೂ 
ಇದ್ದುವೆಂದು ಈ ಶಾಸನ ಹೇಳುತ್ತದೆ. ಬಿಜ್ಜಳನ ಕಾಲದ ಶಾಸನವೊಂದರಲ್ಲಿ ಇವನನ್ನು 


೫ EC. VIL, Sk. 146, ೮. 1160 A. 0. 

೬ EC. VIL, Sk. 92, 1168 A.D. 

೭ EC. VIL, Sk. 123, 1179 A.D. 

೮ EC. ೫11, Sk. 119, 1181 A.D., Sk. 144, 1181 A.D. 


7) ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೪೯ 


"ಕರಿಯ ಕೇಶಿಮಯ್ಯ' ಎಂದು ಕರೆದಿರ್ದೆ ಸಂ. ೧೧೭೦ ರ ಶಾಸನದ ಪ್ರಕಾರ ಇವನಿಗೆ 
ಚೋಳಿಕ್ಕ ಕೇಸಿಮಯ್ಯ ಎಂಬ ಹೆಸರೂ ಇತ್ತೆಂದು ತಿಳಿದುಬರುತ್ತದೆ.* (ಹಿಂದಿನ 
ಶಾಸನವೊಂದರಲ್ಲಿ ಬರುವ "“ಬ್ಯಾಳಿಕೆಯ' ಎಂಬುದು "ಚೋಳಿಕ್ಕ' ಎಂಬುದರ ತಪ್ಪು 
ರೂಪವೆಂದು ತೋರುತ್ತದೆ. ಬಸವಪುರಾಣದಲ್ಲಿ ಬರುವ "ಕರಿಯ ಕೇಶವ 
ಚೋಳಿಯಣ್ಣಂ' ಎನ್ನುವುದು ಒಂದೇ ಹೆಸರೆಂದು ಭಾವಿಸಿದರೆ ಅದಂ ಚೋಳಿಕೆಯ 
ಕರಿಯ ಕೇಶವದಂಡನಾಯಂಕನನ್ನು ಸೂಚಿಸುತ್ತದೆಯೆಂದು ಭಾವಿಸಬೇಕಾಗುತ್ತದೆ). 


ಈ ಕರಿಯ ಕೇಶವನು ಬನವಸೆ_೧೨೦೦೦ ಪ್ರಾಂತವನ್ನು ಒಬ್ಬ ಹಿರಿಯ ಅಧಿಕಾರಿ 
ಯಂತೆ, ಸಾಮಂತ ದೊರೆಯಂತೆ ಸಂಮಾರು ಕ್ರಿ. ಶ. ೧೧೫೮ ರಿಂದ ಕ್ರಿ. ಶ. ೧೧೮೧ರ 
ವರೆಗೆ, ಎಂದರೆ ಇಪ್ಪತ್ತಮೂರುವರ್ಷಗಳಿಗೆ ಮೇಲ್ಪಟ್ಟು ಆಳಿದಂತೆ ಶಾಸನಗಳಂ 
ತಿಳಿಸುತ್ತವೆ. ಇವನ ಬಗ್ಗೆ ಯಾವುದೇ ಶಾಸನವೂ ವಿರೋಧದ ಮಾತನ್ನು ಆಡಿಲ್ಲ, 
ಇವನ ಪ್ರಮಾಣಿಕತೆಯೆನ್ನು ಶಂಕಿಸಿಲ್ಲ. ಒಂದೇ ಒಂದು ಶಾಸನದಲ್ಲಿ೧೪ ಅವನಂ 
ಒಂದು ಊರನ್ನು ನುಗ್ಗಿ ಅಲ್ಲಿಯ ತುರುಗಳನ್ನು ಅಪಹರಿಸಿ ಆ ಊರಿನ ಸ್ತ್ರೀಯರ 
ಉಡೆಯನ್ನು ಅಪಹರಿಸಿದ ಎಂಬ ಮಾತು ಬರುತ್ತದೆ. ಊರನ್ನು ನುಗ್ಗಿ ಸ್ತ್ರೀಯರ ಉಡೆ 
ಅಪಹರಿಸುವುದು ಒಂದು ಬಗೆಯ ಸವಾಲು ಇದ್ದಂತೆ, ಅದು ಶೌರ್ಯದ ಪ್ರತೀಕ. 
ಕೇಶಿಮಯ್ಯನ ಪರವಾಗಿ ಊರನ್ನು ವಶಪಡಿಸಿಕೊಂಡ ಸೈನಿಕರು ಅಕಾಸ್ಮಾತ್‌ ಒಂದಂ 
ವೇಳೆ ಅಚಾತುರ್ಯವನ್ನೇ ಮಾಡಿದ್ದರೂ ಅದು ಕೇಶಿಮಯ್ಯನ ವೈಯಕ್ತಿಕ ಚಾರಿತ್ರಕ್ಕೆ 
ಕಳಂಕವನ್ನು. ತರುವಂತಹುದಲ್ಲ. ಅವನು ಏನಿಲ್ಲವೆಂದರೂ ಇಪ್ಪತ್ತಮಣರಂ 
ಇಪ್ಪತ್ತೈದು ವರ್ಷಗಳಿಗೆ ಮೇಲ್ಪಟ್ಟು ದೀರ್ಫಕಾಲ ಕಳಚುರ್ಕರ ಬಳಿ ಅಧಿಕಾರಿ 
ಯಾಗಿದ್ದು, ಬಿಜ್ಜಳನ ಸಾವಿನ ನಂತರ ಉಂಟಾಗಿರಬಹಂದಾದ ಕ್ಷೋಭೆಯಲ್ಲಿ ಸ್ವತಂತ್ರ 
ವಾಗಲು ಹವಣಿಸಿದ ನಾಡುಗಳನ್ನು ಸೋಲಿಸಿ ಸೋವಿದೇವನಿಗೆ ವಶಮಾಡಿ ತನ್ನ ಶೌರ್ಯ 
ಪ್ರಾಮಾಣಿಕತೆಗಳನ್ನು ಮೆರೆದು ಎಲ್ಲರಿಂದಲೂ ಗೌರವಾರ್ಹನಾದ ಸಮರ್ಥ ವ್ಯಕ್ತಿ, 
ಒಳ್ಳೆಯ ಅಧಿಕಾರಿ ಎನ್ನಿಸಿಕೊಂಡ. ಬದುಕಿರುವಾಗಲೇ ಕೀರ್ತಿವಂತನಾಗಿದ್ದ ್ನ 


ಕಸಪಯ್ಯ ನಾಯಕ : 
ನಮಗೆ ತಿಳಿದಂತೆ ಕಸಪಯ್ಯನ ಹೆಸರು ಹೇಳಂವ ಶಾಸನಗಳಲ್ಲಿ ಮುಖ್ಯವಾದುವು 


ಹೀಗಿವೆ : 


ತೌ 


೯ EC. VIL, Sk. 161, ೮. 1160 A. D. 

* EC. VIL, Sk. 181, ಛಿ. 1170 A. D. 

೧೦ EC. VIL, Sk. 181, ಛಿ. 1170 A.D. — “...ಬನವಸೆನಾಡ ಹೆಗ್ಗಡೆ ದಂಡನಾಯಕ 
ಚೋಳಿಕ್ಕ ಕೇಸಿಮಯ್ಯನು ಸಂತಳಿಗೆನಾಡ ಬಳಿಯ ಬಾಡದ ಅಳಹೂರನಿಅಕಿದು ಪೆಂಡಿರ 
ಉಡೆ ಉಚ್ಚಿ ಕೊಂಡು ಹೋಹಲ್ಲಿ...”. 


೫೦ ಕರ್ನಾಟಕ ಭಾರತಿ 


೧. ಕ್ರಿ. ಶ. ೧೧೫೯ರ ಶಾಸನದ ಕಾಲದಲ್ಲಿ?9 ಚಾಳುಕ್ಯ ರ ನೂರ್ಮಡಿ ತೈಲ 
ಆಳುತ್ತಿದ್ದ ಸಾಮಂತ ಬಿಜ್ಜ ಳನ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿ ದ್ದ ಕಾಲ. ಆಗ ಬಿಜ್ಜ ಳನ 
'ಪಾದಪದ್ಮೋಪಜೀವಿ' ಯಾಗಿದ್ದ ಕಸಪಯ್ಯನು ಬನವಾಸಿ ೧೨೦೦೦ ವನ್ನು ಆಳಂ 
ತ್ತಿದ್ದಂತೆ ಈ ಶಾಸನವು ವರ್ಣಿಸಂತ್ತದೆ. 


೨. ಸು. ೧೧೬೦ರ ಹರಿಹರದ ಶಾಸನದಲ್ಲಿ: ಅವನು ಬನವಾಸಿನಾಡನ್ನೂ 
ಆಳುತ್ತಿದ್ದಂತೆ ಹೇಳಿದೆ. ಮತ್ತು ಅವನನ್ನು "ಆ ಧರಣೀಶ್ವರ(- ಬಿಜ್ಜಳ)ಪದ 
ಸೇವಾಧೀನಂ' ಎಂದಂ ವರ್ಣಿಸಿದೆ. 


೩. ಅದೇ ಹರಿಹರದ ಇನ್ನೊಂದು ಶಾಸನದಲ್ಲಿ ಬಿಜ್ಜ ಳನ ಪಾದಪದ್ಮೊೋಪ 
ಜೀವಿಯಾಗಿದ್ದ ಕಸಪಯ ನನ್ನು ಬಹಂವಾಗಿ ಹೊಗಳಿದೆ. 


ಚತುರುಪಧಾವಿಶುದ್ಧ ಮತಿ ಚಿತ್ತಭವಪ್ರತಿರೂಪ ಸುಂದರಾ । 
ಕೃ ತಿ ಸುರಶೈ ಲಸನ್ನಿ ಭಮಹೋನ್ನ ತಿ ವಿಪ್ರ ಜನೇಷ ದಾನ oN 
ಗತಿ ರಿಪುವ್ನಂದ ದುರ್ಮದ ನಿವಾರಣಕಾರಣ ಚುರು ಸಾಹಸ । 
ಸ್ಥಿತಿ ಕಸಪಯ್ಯನಾಯಕನೊಳೆಯ್ದೆ ಜಗನ್ನುತಿವೆತ್ತು ತೋಜುಗುಂ ॥ 


ಇಲ್ಲಿ ಅವನನ್ನು ರಾಜ ಬಗೆಬಗೆಯಾಗಿ ಪರೀಕ್ಷಿಸಿ ಅಧಿಕಾರಕ್ಕೆ ತೆಗೆದುಕೊಂಡದ್ದು 
( "ಚತುರುಪಧಾವಿಶುದ್ಧ' ) ಅವನಂ ನೋಡಲು 'ಸುಂದರನಾಗಿದ್ದು ದು, ಉದಾರಿಯಣ 
ಶೂರನೂ ಆಗಿದ್ದುದು ಸೂಚಿತವಾಗಿದೆ. 


೪. ಕ್ರಿ.ಶ.೧೨೧೬ರ ಬಳ್ಳಿಗಾವೆಯ ಶಾಸನವು ಬಹು ಮುಖ್ಯವಾದುದು.೧೪ 
ಆ ವರ್ಷದ ಸರಿಸುಮಾರಿನಲ್ಲೇ ಕಲಚುರಿ ವಂಶದ ಸಾಮಂತ ಬಿಜ್ಜಳನು ತನ್ನ ಅಧಿರಾಜ 
ನಾಗಿದ್ದ ಚಾಲುಕ್ಕ ಚಕ್ರವರ್ಶಿ ತೈಲ 111 ನನ್ನು ಕೊಂದು ತಾನೇ ಚಕ್ರವರ್ತಿಯೆಂದು 
ಅಧಿಕೃತವಾಗಿ ಘೋಷಿಸಿಕೊಂಡದ್ದು. ಆ ವರ್ಷ ಬಿಜ್ಜಳನು "ದಕ್ಷಿಣ ದಿಗ್ಭಾಗ'ವನ್ನು 
ಸಾಧಿಸುವುದಕ್ಕಾಗಿ ಬಳ್ಳಿಗಾವೆಯ ಪ್ರದೇಶಕ್ಕೆ ಬಂದಾಗ, ಬಳ್ಳಿ ಗಾವೆಯಲ್ಲಿ ಸೇರಿದ್ದ 
ತುಂಬಿದ ಸಭೆಯಲ್ಲಿ ಕಸಪಯ್ಯ ಎದ್ದು ನಿಂತು, ಆ ಪಟ್ಟಣದ ಕೇದಾರೇಶ್ವರಮಠದ 
ಮಹಿಮೆಯನ್ನು ಹೊಗಳಿ ಬಿಜ್ಜಳನಿಂದ ದತ್ತಿಗಳನ್ನು ಕೊಡಿಸುತ್ತಾನೆ. ಕ್ರಿ.ಶ. ೧೧೬೨ರ 
ಈ ಶಾಸನದ ಪ್ರಕಾರ, ಕಸಪಯ್ಯನ ಅನಂಮತಿಯ ಮೇರೆಗೆ ಬನವಸೆನಾಡನ್ನು 
ಬಮ್ಮರಸ ಎಂಬುವನು ಆಳುತ್ತಿದ್ದ. ಈ ಶಾಸನವು ಕಸಪಯ್ಯನನ್ನು ಬಿಜ್ಜಳನ 


೧೧ EC. ೫111, Sb. 328, 1159 A.D. (ಹುಡುಕಿದವಿ ಕಸ ಪಯ್ಯ ನ ಇನ್ನೂ ಹಿಂದಿನ ಶಾಸ 
ಗಳು ದೊರಕಬಹುದು) 

೧೨ EC. XI, Dg. 35, ೧೮. 1160 A. D. 

೧೩ EC. XI, Dg. 42, ೧೮. 1162 A. ಐ. 

೧೪ EC. VIL, Sk. 102, 1162 A. 0. 


ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೫೧ 


ಪಾದಪದ್ಮೋಪಜೀವಿಯೆಂದು, ಶಿವನ ಭಕ್ತನೆಂದ, ಮಹಾನುಭಾವನೆಂದಂ ಹೊಗಳಿದೆ. 
ಇತರರು ಅಧಿಕಾರ ನಡೆಯಿಸಿ ಹಾಳಂಮಾಡಿದ ದೇಶವನ್ನು ತಾನು ಕೈಗೊಂಡು ಆದನ್ನು 
ಊರ್ಜಿತಪಡಿಸಬಲ್ಲವನು ಎಂದು ಶಾಸನವು ಹೊಗಳಂವ ನೆಪದಲ್ಲಿ, ಯಾವುದೋ 
ಮುಖ್ಯ ಐತಿಹಾಸಿಕ ಸಂಗತಿಯೊಂದನ್ನು ಸೂಚಿಸಂವಂತೆ ತೋರುತ್ತದೆ. 

೫. ಕ್ರಿ. ಶ. ೧೧೬೫ ರ ಬಿಜ್ಜಳನ ಕಾಲದ ಶಾಸನದಲ್ಲಿ ಹೀಗಿದೆ೧೫ _ 
“ತತ್ಪಾದೋಪಜೀವಿ ಕಸಪಯ್ಯನಾಯಕಂ ಬನವಸೆ ಪನ್ನಿರ್ಚ್ಯಾಸಿರಮುವಂಂ ದಂಷ್ಟ 
ನಿಗ್ರಹ ಶಿಷ್ಟ ಪ್ರತಿಪಾಳನದಿಂ ಬಳ್ಳಿಗ್ರಾಮೆಯೊಳು ರಾಜ್ಯಂಗೆಯ್ಯುತ್ತಮಿರೆ....”. 
ಕಸಪಯ್ಯನು ಬಳ್ಳಿ ಗಾವೆಯಲ್ಲಿಯೇ ಇದ್ದ ಅಧಿಕಾರಿಯೆಂಬಂದು ಇದರಿಂದ ಸ್ಪಷ್ಟವಾಗಂ 
ತ್ತದೆ. 


೬... ಕಸಪಯ್ಯನ ಹೆಸರು ಕೇಶಿಮಯ್ಯ ದಂಡನಾಯಕನ ಎರಡಂ ಶಾಸನಗಳಲ್ಲಿ 
ಬರಂವುದನ್ನೂ ಕೇಶಿಮಯ್ಯ ದಾನಗಳನ್ನು ಕೊಡಂವಾಗ ಕಸಪಯ್ಯನ ಒಪ್ಪಿಗೆ ಪಡೆಯಂ 
ವುದನ್ನೂ ಆಗಲೇ ನೋಡಿದ್ದೇವೆ. 


ಕಸಪಯ್ಯ ಮತ್ತು ಕೇಶಿಮಯ್ಯರಿಬ್ಬರೂ ಏಕಕಾಲಕ್ಕೆ ಬನವಸೆ-೧೨೦೦೦ 
ನಾಡನ್ನು ಆಳುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುವುದು ತೀರ ಸಹಜವಾಗಿದೆ. 
ಅವರ ಕಾಲದಲ್ಲಿಯೇ ಮತ್ತೆ ಇಬ್ಬರು ಬನವಸೆನಾಡನ್ನು ಆಳುತ್ತಿದ್ದ ಸಂಗತಿ ಶಾಸನ 
ಗಳಿಂದ ತಿಳಿದುಬರುತ್ತದೆ. ಉದಾಹರಣೆಗೆ, ಕ್ರಿ. ಶ. ೧೧೬೫ ರಲ್ಲಿ ಬಿಜ್ಜಳನ ಇಷ್ಟದ 
ಪ್ರಕಾರ ಬನವಸೆ ನಾಡನ್ನು ದಂಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನೆಯ ಮಲಕ 
ಶ್ರೀಮನ್ಮಹಾಪ್ರಧಾನ ಮಹಾದೇವ ದಂಡನಾಯಕ ಆಳಂತ್ತಿದ್ದನಂ.೧೬ ಕ್ರಿ. ಶ. 
೧೧೫೬ ರಲ್ಲಿ ಬನವಸೆನಾಡಿನ ವಡ್ಡರಾವುಳ ಹೆಜ್ಜುಂಕಗಳ ಹೆಗ್ಗಡೆಯಾಗಿ ದಂಡನಾಯಕ 
ಮಾಯಿದೇವರಸ ರಾಜಧಾನಿ ಬಳ್ಳಿಗಾವೆಯಲ್ಲಿದ್ದ.೧೭ ಸು. ೧೧೬೦ ರಲ್ಲಿ ಬಿಜ್ಜಳ 
ಕಲ್ಯಾಣದಲ್ಲಿ ಆಳುತ್ತಿರುವಾಗ ಅವನ ಪಾದಪದ್ಮೋಪಜೀವಿ ಸೋವಿದೇವರಸ ಬನವಸೆ 
ಪನ್ನಿರ್ಚ್ಯಾಸಿರವನ್ನು ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನ ಪೂರ್ವಕವಾಗಿ ಆಳಂತ್ತಿದ್ದ,೧೮ 
ಇವನು ಅಣಂದೂರನ್ನು ಅಗ್ರಹಾರವಾಗಿ ಪರಿವರ್ತಿಸಲು ರಾಜನ ಅಪ್ಪಣೆ ಪಡೆದಂ 
"ಶ್ರೀಮದ್ದೆ ೇಶಾಧಿಕಾರಿಕ'ನಾದ (local governor ? ) ಕಸಪಯ್ಯನಾಯಕ ಸಹಿತ 
ವಾಗಿ ಅದನ್ನು ದಾನ್ಯ ಮಾಡುತ್ತಾನೆ. 


೧೫ EC. VII, Sk. 277, 1165 A.D. 
೧೬ EC. VIL, Sk. 108, 1164 A.D., EC. ೫111, Sb. 277, C. 1165 A.D. 
೧೭ EC. VIL, Sk. 104, 1156 A.D. 
೧೮ EC. ೪೫111, Sb. 346, 1160 A.D. 


ಕರ್ನಾಟಕ ಭಾರತಿ 


ಎಂದರೆ, ಏಕಕಾಲಕ್ಕೆ ಬನವಾಸಿ-೧೨೦೦೦ ದಂತಹ ವಿಸ್ತಾರವಾದ ನಾಡಿಗೆ ಅನೇಕ 
ದೊಡ್ಡ ಅಧಿಕಾರಿಗಳಂ, ಶ್ರೀಮನ್ಮಹಾಪ್ರಧಾನರು ಇದ್ದಿರುವುದಂ ಆಶ್ಚರ್ಯವೇನೂ ಅಲ್ಲ. 
ಆ ನಾಡಿನ ಮುಖ್ಯ ರಾಜಧಾನಿ ಬಳ್ಳಿಗಾವೆಯಾಗಿದ್ದಿ ತೆಂಬುದರಲ್ಲಿ ಅನುಮಾನವಿಲ್ಲ. ಆ 
ಬೇರೆಬೇರೆ ಅಧಿಕಾರಿಗಳು ಆ ನಾಡಿನ ಬೇರೆಬೇರೆ ಭಾಗಗಳಲ್ಲಿ ಆಳುತ್ತಿದ್ದಿರಬಹಂದು; 
ಅಥವಾ ಬೇರೆಬೇರೆ ಖಾತೆಗಳನ್ನು ನೋಡಿಕೆೊಳ್ಳುತ್ತಿರಬಹಂದು. ಕೇಶಿಮಯ್ಯ 
ದಂಡನಾಯಕ ರಾಜಧಾನಿ ಬಳ್ಳಿಗಾವೆಯಲ್ಲಿದ್ದ ಎಂಬ ಮಾತು ಬಂದಿದೆಯೇ ಹೊರತು 
ಅದನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಎಂಬ ಸಂಗತಿ ಸ್ಪಷ್ಟವಾಗಿ ಉಕ್ತವಾಗಿಲ್ಲ. 
ಆದರೆ ಕಸಪಯ್ಯ ಬಳ್ಳಿ ಗಾವೆಯಿಂದ ರಾಜ್ಯಭಾರಮಾಡುತ್ತಿದ್ದ ಎಂಬ ಮಾತು ಸ್ಪಷ್ಟವಾಗಿ 
ಬಂದಿದೆ. ಕೇಶಿಮಯ್ಯನಾಗಲಿ ಸೋಯಿದೇವನಾಗಲಿ ದತ್ತಿಗಳನ್ನು ಬಿಡುವಾಗ 
ಕಸಪಯ್ದ್ಮನ ಒಪ್ಪಿಗೆ ಪಡೆಯುತ್ತಾರೆಂಬಂದು ಗಮನಿಸಬೇಕಾದ ಸಂಗತಿ. ಇವರೆಲ್ಲರೂ 

8 
ಮಹಾಪ್ರಧಾನರು, ಬನೆವಸೆನಾಡನ್ನು ಆಳುತ್ತಿದ್ದವರಂ ಮತ್ತು ಬಹುಶಃ ಸಮಾನರು. 
ನಮಗೆ ಇವರಲ್ಲಿ ಯಾರು ಮೇಲು, ಯಾರು ಅಧೀನರು ಎಂಬುದಂ ಸಧ್ಯಕ್ಕೆ ಅಪ್ರಮುಖ. 
(ಬಳ್ಳಿ ಗಾವೆಗೆ ಬಿಜ್ಜಳ ಬಂದಾಗ, ಎಲ್ಲರ ಪರವಾಗಿ ಕಸಪಯ್ಯ ಮಾತನಾಡಿದ ಎಂಬ 
ಸಂಗತಿ ಅವನಿಗಿದ್ದ ಪ್ರಾಮುಖ್ಯವನ್ನು ಸೂಚಿಸಬಹುದು). ಬಳ್ಳಿಗಾವೆ ಮತ್ತು ಅದರ 
ಸುತ್ತಮುತ್ತಣ ಪ್ರದೇಶಗಳು ಕಸಪಯ್ಯನ ನೇರ ಆಳಿಕೆಗೊಳಪಟ್ಟಿದ್ದುವೆಂಬುದು ನಮಗೆ 


ಪ್ರಸ್ತುತ ಸಂಗತಿ ಮತ್ತು ಬಹು ಮುಖ್ಯ ಸಂಗತಿ. 


ಕೇಶಿಮಯ್ಯ ಮತ್ತು ಕಸಪಯ್ಯರು ಆ ಪ್ರದೇಶದ ಪ್ರಬಲವ್ಯಕ್ತಿಗಳಾಗಿರಂ 
ವುದರಿಂದ ಅವರ ವಿಷಯವನ್ನೇ ಇನ್ನೂ ಹೆಚ್ಚು ಆಳವಾಗಿ ಪರಿಶೀಲಿಸುವುದು ಅಗತ್ಯ. 
ಕೇಶಿಮಯ್ಯನಿಗೆ ವಿವಾಹವಾಗಿತ್ತು, ಅವನಿಗೆ ಇಬ್ಬರು ಹೆಂಡಿರು ಇತ್ಯಾದಿ ವೈಯಕ್ತಿಕ 
ಸಂಗತಿಗಳು ತಿಳಿದಿವೆ. ಅವನ ವಂಶವು ಸಾಕಷ್ಟು ಪ್ರಸಿದ್ಧವಾಗಿದ್ದಿ ತಂ (ಅವನ ಹಿಂದಿನ 
ನಾಲ್ಕು ತಲೆಮಾರುಗಳ ವಂಶವೃಕ್ಷವನ್ನು ಶಾಸನವೊಂದು ಕೆಟ್ಟಿದೆ). ಕಸಪಯ್ಯನಿಗೆ 
ಸಂಬಂಧಿಸಿದಂತೆ ಇಷ್ಟು ವಿವರಗಳು ದೊರಕುವುದಿಲ್ಲ. ಕೊನೆಗೆ ಅವನಂ ವಿವಾಹಿತನೇ 
ಎಂಬ ಸಂಗತಿಯೂ ತಿಳಿಯದು. ಇದರಿಂದ ಅವನು ಅವಿವಾಹಿತನಾಗಿದ್ದ ಎಂಬ 
ತೀರ್ಮಾನಕ್ಕೆ ಬರುವುದು ಬಹಳ ಅವಸರದ ತೀರ್ಮಾನವೆನ್ನಿ ಸಿಕೊಳ್ಳಬಹಂದು. 
ಕೇಶಿಮಯ್ಯನ ಆಳಿಕೆ ಬಿಜ್ಜ ಳನ ಕಾಲವಾದ ಮೇಲೂ ಎಷ್ಟೋ ವರ್ಷ ಮುಂದುವರಿ 
ಯಿತು. ಇದು ಅವನ ಬಗ್ಗೆ ರಾಜರಿಗಿದ್ದ ವಿಶ್ವಾಸ, ಗೌರವಗಳ ಪ್ರತೀಕವಿರಬಹುದು. 
ಕಸಪಯ್ಯನ ಅಧಿಕಾರದ ಅವಧಿ ಸು. ೧೧೫೯ ರಿಂದ ಕ್ರಿ. ಶ. ೧೧೬೫ ರ ವರೆಗೆ. 
ಬಿಜ್ಜಳನ ಕೈಕೆಳಗೆ ಕೆಲಸ ಆರಂಭಿಸಿ ಅವನ ಕಾಲದಲ್ಲೇ ಅವನು ಅಧಿಕಾರದಿಂದ ಬಿಡಂಗಡೆ 
ಹೊಂದಿದಂತೆ ತೋರುತ್ತದೆ. (ಏಕೆಂದರೆ, ಬಿಜ್ಜಳನ ಕೊನೆಯ ತೇದಿ ಕ್ರಿ. ಶ. ೧೧೬೮ 
ಆದರೆ, ಕಸಪಯ್ಯನ ಕೊನೆಯ ತೇದಿ, ನನಗೆ ತಿಳಿದಂತೆ ಕ್ರಿ. ಶ. ೧೧೬೫). ಇದಕ್ಕೆ 
ಕಾರಣವೇನಿರಬಹುದು ಎಂಬುದನ್ನು ಊಹಿಸಲು ಬಿಜ್ಜಳನ ಮಗ ರಾಯೆಮುರಾರಿ 


ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೫೩ 


ಸೋವಿದೇವನ ಕಾಲದ ಕ್ರಿ. ಶ. ೧೧೭೨ ರ ಹರಸೂರ್‌ ಶಾಸನವು ಸಹಾಯಮಾಡಂ 
ವಂತಿದೆ. ಅವನು ಎಂದರೆ ಕಸಪಯ್ಯನು ಕಳಚುರಿ ರಾಜ್ಯದಲ್ಲಿ ಬಲಿಷ ನಾಗಿದ್ದ 
ದುರ್ಮಂತ್ರಿಯಾಗಿದ್ದನೆಂದೂ ಅವನಿಂದ ಆ ರಾಜ್ಯಕ್ಕೆ ಕೇಡು ಒದಗಿತ್ತೆಂದೂ ಆ 
ಶಾಸನವು ಸ್ಪಷ್ಟವಾಗಿ ಹೇಳಂತ್ರದೆ. ೧೯ 

ಕಳಚುರಿ ನೃಪಕುಳ ರಾಜ್ಯಂ 

ಬಳವದ್ದುರ್ಮಂತ್ರಿ ಕಸಪಯಾದಿಗಳಿಂ । 

ಗಳಕಾಳವಾಗಿರೆ ನಿಜದೋ 

ರ್ಬಳದಿಂದಳವಡಿಸಿ ಮಾಧವಂ ಪೆಸರ್ವಡೆದಂ ॥ 

ಅದೆಂತೆನೆ ॥ 

ಆಕ್ರಮಿಸಿ ರಾಜ್ಯಲಕ್ಷ್ಮಿಯ 

ನಕ್ರ ಮದಿಂದಾಳ ಕರ್ಣನಂ ಕೊಂದು ಧರಾ 

ಚಕ್ರ ಮನಳವಡಿಸಿತ್ತನ 

ನುಕ್ರಮದಿಂ ಸೋಮನೃಪನ ಭುಜಮಂಡಳದೊಳ್‌ ॥ 


ಕಸಪಯ್ಯ, ಬಿಜ್ಜಳ ಬದುಕಿರುವಾಗಲೇ ತನ್ನ ಅಧಿಕಾರವನ್ನು ಕಳೆದುಕೊಂಡಿರಬೇಕೆಂದು 
ಹಿಂದೆಯೇ ಸೂಚಿಸಲಾಗಿದೆ. ತಾನು ಅಧಿಕಾರಚ್ಯುತನಾದದ್ದ ಕೈ ಪ್ರತೀಕಾರವನ್ನು 
ಸಾಧಿಸಲು ಮತ್ತು ತನ್ನ ಅಧಿಕಾರವನ್ನು ಮತ್ತೆ ಪಡೆದುಕೊಳ್ಳಲು ಅವನು ಹೊಂಚು 
ಹಾಕುತ್ತಿದ್ದು, ಬಿಜ್ಜಳನ ಸಾವು (ಸಂ. ೧೧೬೮) ಅದಕ್ಕೆ ಪ್ರಚೋದನೆ ನೀಡಿರಬೇಕು. 
ಬಿಜ್ಜಳ ಮಡಿದ ಮೇಲೆ ಅವನ ಮೊದಲ ಮಗನಾದ ವಜ್ರದೇವನ ಮಗ ಕರ್ಣನನ್ನು 
ಎತ್ತಿಕಟ್ಟಿ ಅವನಿಂದ ರಾಜ್ಯಾಪಹಾರ ಮಾಡಿಸಂವ ಪ್ರಯತ್ನವನ್ನು ಕಸಪಯ್ಯ ಮಾಡಿದಂತೆ 
ಮೇಲಿನ ಹರಸೂರ್‌ ಶಾಸನವು ಸೂಚಿಸಂತ್ತದೆ.೨೦ ಆ ಪ್ರಯತ್ನವನ್ನು ಮಾಧವನು 
ಎಫಲಗೊಳಿಸಿ ರಾಜ್ಯವನ್ನು ಬಿಜ್ಜಳನ ಎರಡನೆಯ ಮಗ ರಾಯಮಂರಾರಿ ಸೋವಿದೇವ 
ನಿಗೆ ಕೊಡಿಸಿಕೊಟ್ಟಂತೆ ಅದೇ ಶಾಸನವು ಹೇಳುತ್ತದೆ. ಬಿಜ್ಜ ಳನ ಕಾಲದಲ್ಲಿಯೇ 
ಕಸಪಯ್ಯ ಮಾಡಿರಬಹುದಾದ ಅನಪೇಕ್ಷಣೀಯವಾದ ಕಾರ್ಯವೆಂದರೆ ಅಕ್ಕಮಹಾದೇವಿ 
ಯನ್ನು ಬಲವಂತದಿಂದ ವಿವಾಹವಾದದ್ದು ಎಂದು ಸದ್ಯಕ್ಕೆ ನನ್ನ ಊಹೆಯಾಗಿದೆ. 
ಹರಸೂರ್‌ ಶಾಸನದ ಬಳಿಕ ಮತ್ತೆ ಕಸಪಯ್ಯನ ಹೆಸರು ಎಲ್ಲೂ ಕೇಳಿಬರುವುದಿಲ್ಲ. 
ಮಾಧವ ದಂಡನಾಯಕನಿಂದ ಅವನು ಹತನಾಗಿರಲೂ ಸಾಧ್ಯ. 


ಸ 
೧೯ ೫, ಔ, Desai: Sri Basaveshvara and his Times, pp. 88-9. 


೨೦ ಈ ಪ್ರಯತ್ನದಲ್ಲಿ ಅವನು ಸ್ವಲ್ಪ ಸಫಲನೂ ಆಗಿರಬಹುದು. ಏಕೆಂದರೆ ಬಿಜ್ಜಳನು ಅಳಿದ 
ಮೇಲೆ ಕರ್ಣನು ಪಟ್ಟಕ್ಕೆ ಬಂದಂತೆ ರಾಘವಾಂಕನ ಸಿದ್ದರಾಮಚಾರಿತ್ರದಲ್ಲಿ ಹೇಳಿಕೆಯಿದೆ, 
(9. 1-2). ಈ ಕೃತಿಯ ಪ್ರಕಾರ ಕರ್ಣನು ಬಿಜ್ಜಳನ ತಮ್ಮ. ತನಗೆ "ಸ್ವಿ ರಪಟ್ಟ'ವನ್ನು 
ಕಟ್ಟಲಿಕ್ಕಾಗಿ ಮಂತ್ರಿಗಳ ಮೂಲಕ ಸಿದ್ದರಾಮನಿಗೆ ಹೇಳಿಕಳುಹಿಸುತ್ತಾನೆ. ಕರ್ಣ ಆಳಿದ್ದು 

; ಬಹು ಸ್ವಲ್ಪಕಾಲ ಮಾತ್ರ ಎಂದು ಹರಸೂರ" ಶಾಸನವೇ ಹೇಳುತ್ತದೆ. 


೫೪ ಕರ್ನಾಟಕ ಭಾರತಿ 


ಎಂದರೆ ಹರಿಹರನ ಮಹಾದೇವಿಯಕ್ಕನ ರಗಳೆಯಲ್ಲಿ ಬರುವ ಕ*ಶಿಕನು ಶಾಸನ 
ಗಳಲ್ಲಿ ಬರುವ ಕಸಪಯ್ಯನೇ ಇರಬಹು. 141 ನನ್ನ ಸಧ್ಯದ ನಂಬಿಕೆ ಎಂಬುದನ್ನೂ 
ಇನ್ನೊಮ್ಮೆ ಹೇಳಲು ಬಯಸುತ್ತೇನೆ. 


ಬಳ್ಳಿಗಾವೆಯ ಪ್ರದೇಶ, ಅನೇಕ ಶಿವಶರಣರ ನಾಡು. ಉದಾಹರಣೆಗೆ ಅಲ್ಲಮ, 
ಬಳ್ಳಿಗಾವೆಯವನು (ಬಹುಶಃ ಅಕ್ಕಮಹಾದೇವಿ, ಕೌಶಿಕ ಅರ್ಥಾತ್‌ ಕಸಪಯ್ಯನ 
ವಿಷಮ ದಾಂಪತ್ಯಕ್ಕೆ ಮುನ್ನ ವೇ ಅವನು ಬಳ್ಳಿಗಾವೆ ಬಿಟ್ಟು ಹೋಗಿದ್ದಿ ರಬಹುದು). 
ಈಗಿನ ಉಡುಗಣಿ-ತಡುಗಣಿಗಳೇ ಹಿಂದಿನ ಉಡಂತಡಿಯೆಂದು ಜನರಲ್ಲಿ ಪ್ರಬಲ 
ನಂಬಿಕೆಗಳಿವೆ. ಉಡುಗಣಿಯ ಊರ ಹೊರಗಿನ ಕೋಟೆ, ಪರದೇಶಿ ಮಲ್ಲಪ್ಪನ 
ಗುಡಿ ಇತ್ಯಾದಿಗಳಿಗೂ ಕೌಶಿಕ, ಅಕ್ಕಮಹಾದೇವಿಯರಿಗೂ ಸಂಬಂಧ ಕಲ್ಪಿಸ ತ್ತಾರೆ. 
ಗು ಮಹಾದೇವಿಯು ಕಾಲ ಸಂ. ೧೫. ೬೫; ಆ ಕಾಲದಲ್ಲಿ ಅಲ್ಲಿ “ಆಳ 'ತ್ರಿದ್ದವನು 

ಪೆಯ್ಯನೇ ಆದಂದರಿಂದ, ಅವನೇ ಕೌಶಿಕ ಎಂಬುದಕ್ಕೆ ಅದೇ ನನಗೆ ಪ್ರಬಲ ಆಟ 
nf ಳನ "ಬಲೆ ಯಂತೆ ಇದ್ದು, ಅವನ ರಾಜ್ಯಾಪ ಹರಡಿ ಕಾರ್ಯದಲ್ಲಿ ಪ್ರಮುಖಪಾತ್ರ 
ವನ್ನು ವಹಿಸಿ, ಫಕ್‌ ವಿಶ್ವಾಃ ಸಪಾತ್ರನಾಗಿ, ದಪ ದಿಂದ ಆಳಂತ್ತ, ಬಹುಶಃ ಅವಿವಾಹಿತ 
ನಾಗಿದ್ದ ಅವನು ಅಕ್ಕಮಹಾದೇವಿಯನ್ನು ಬಯಸಿದುದರಲ್ಲಿ ಆಶ್ಚರ್ಯವೇನೂ ಇಲ್ಲ. 
ಸರ್ವಾಧಿಕಾರಿಯಾಗಿದ್ದ ಅವನು ಅವಳ ತಾಯ್ತಂದೆಯರ ಮೇಲೆ ಒತ್ತಾಯವನ್ನು 
ಹಾಕಿದ್ದೂ ಅಸಹಜವಾಗಿ ತೋರುವುದಿಲ್ಲ. ಅವಳ ತಾಯ್ತಂದೆಯರು ಶಿವಭಕ್ತರಾಗಿ 
ದ್ದರು; ಅವಳು ಹುಟ್ಟಿದಾಗ ಅವಳ ತಂದೆ "ಶೈವಾಚಾರ್ಯ'ರಿಂದ ಗುರುಕಾರುಣ್ಯವನ್ನು 
ಮಾಡಿಸಿದಂತೆ ಹರಿಹರ ಸೂಚಿಸುತ್ತಾನೆ. ಅವರ ತಾಯ್ತಂದೆಯರ ಮನೆಗೂ 
ಮದುವೆಯಾದಮೇಲೆ ಅವಳ ಅರಮನೆಗೂ "ಮಹಾಮಾಹೇಶ್ವರ'ರು ಬರುತ್ತಿದ್ದರಂತೆ. 
ಒಂದುದಿನ ಅವಳ ಮನೆಗೆ ಬಂದ ಅವಳ ಗುರುಗಳ ವರ್ಣನೆ ಹೀಗಿದೆ೨೧ 
“ನೀಳ್ದ ಕೆಂಜಡೆಗಳ ತಾಳ್ವ ಕರ್ಣಕುಂಡಲದ ಕಕ್ಷದೊಳ್‌ ಮೆರೆವ ಶಿವಲಿಂಗದ ಸರ್ವಾಂಗ 
ಭಸಿತೋದ್ಧೂ ಳನದ ಉಟ್ಟ ಧವಳಾಂಬರದ ತೊಟ್ಟ ರುದ್ರಾಕ್ಷಿಯ ಮೆಟ್ಟಿದ ಹಾವುಗೆಯ 
ಮುಂದಣ ಮಾಹೇಶ್ವ ರರ ಎಂದ ಶಿಷ್ಯ pe ವಳಾಸಂ ಪುಣ್ಯ ಲಾವಣ್ಯ ಮಂ ಪಸರಿಸೆ 
ಮಹಾದೇವಿಯಾರಾಧ್ಯ ರ್‌" ಭೋಂಕನೆ "ಕೆ ಸ ಬಳ್ಳಿ ಗಾವೆಯಲ್ಲಿ "ಆರತಿ ಶೈವ 
ಮಠಗಳಿದ್ದುವೆಂಬುದನ್ನೂ ಅವುಗಳಲ್ಲಿ ಒಂದಾದ ಕೋಡಿಯಮಠದ ಖ್ಯಾತಿ 
ಎಲ್ಲೆಡೆಗೂ ಹಬ್ಬಿ ತ್ರೆಂಬುದೆನ್ನು ಗಮನಿಸಿದಾಗ, ಅವಳ ತವರುಮನೆಯಾದ 
ಉಡುಗಣಿಯೂ ಗಂಡನ ಊರಾದ ಪಕ್ಕದ ಬಳ್ಳಿ ಗಾವೆಯಾಗಲಿ ಶೈವ ವಾತಾವರಣ 
ದಲ್ಲಿದ್ದಂಥವು ಎಂಬುದು ಸ್ಪಷ್ಟವಾಗುತ್ತದೆ. ಇದೂ ಕೂಡ ಉಡುಗಣಿಯು ಈಗಿನ 
ಉಡುಗಣಿ-ತಡುಗಣಿಯೇ ಎಂಬುದನ್ನು ಸಮರ್ಥಿಸುತ್ತದೆ. 


೨೧ ಮಹಾದೇವಿಯಕ್ಕನ ರಗಳೆ (ಸಂ. ಚನ್ನಮಲ್ಲಿಕಾರ್ಜುನ), ಪು. ೫೪-೫. 


ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೫೫ 


ಕೌಶಿಕ (ಕಸಪಯ್ಯ)ನನ್ನು ತ್ಯಜಿಸಿದ ಅಕ್ಕಮಹಾದೇವಿ ಕಲ್ಯಾಣಕ್ಕೆ ಹೋದದ್ದ 
ರಲ್ಲಿ ಏನೋ ಅರ್ಥವೂ ಇರುವಂತೆ ಕಾಣುತ್ತದೆ. ಕಲ್ಯಾಣವು ಬಸವ, ಅಲ್ಲವು, 
ಚನ್ನಬಸವರಿದ್ದ ಪೆಟ್ಟಣ- ಆ ಶಿವಶರಣರ ಮುಂದೆ ತನ್ನ ಕಾರ್ಯವನ್ನು ಸಮರ್ಥಿಸಿ 
ಕೊಳ್ಳುವ ಉದ್ದೇಶ ಅವಳಿಗಿರಬಹುದು (ಅವರ ದರ್ಶನ ಮಾಡುವ ಉದ್ದೇಶವಂತೂ 
ಸರಿಯೇ). ತನಗೆ ಅನ್ಯಾಯಮಾಡಿದ ಕಸಪಯ್ಯನ, (ಅಥವಾ ತನ್ನಿಂದ ಅನ್ಯಾಯ 
ವನ್ನು ಅನುಭವಿಸಿದವನೆಂದು ಲೋಕ ಭಾವಿಸಿರಬಹಂದಾದ ಕಸಪಯ್ಯನ) ಅಧಿರಾಜ 
ನಾದ ಬಿಜ್ವ ಳನ ರಾಜಧಾನಿಯೂ ಹೌದು. ಬಿಜ್ಜಳನ ಬಳಿ ದೂರು ಹೇಳಂವುದಕ್ಕಾಗಿ 
ಹೋದಳು ಎಂಬ ಸೂಚನೆಯು ದೂರದ ಊಹೆಯಾಗುತ್ತದೆ. ಆದರೆ ವಾಸ್ತವ 
ಸಂಗತಿ ಏನಂ ಎಂಬುದು ರಾಜಧಾನಿಯವರಿಗೆ ತಿಳಿಯಲಿ ಎಂಬ ಸಹಜ ಉದ್ದೇಶ 
ಅವಳಿಗಿರಲಿಲ್ಲ ಎಂದು ಹೇಳಂವುದು ಹೇಗೆ ? ಅವಳಿಗಾದ ಅನ್ಮಾಯವು ಅವಳಿಂದಲ್ಲ 
ದಿದ್ದರೂ ಇತರ ಜನಗಳ ಮೂಲಕವಾಗಿಯಾದರೂ ಬಿಜ್ಜಳನಿಗೆ ಗೊತ್ತಾಗಿ ಕಸಪಯ್ಯ 
ನನ್ನು ಅಧಿಕಾರದಿಂದ ತೆಗೆದುಹಾಕಲು ಪ್ರಚೋದನೆ ನೀಡಿರಬಹುದು. ವಂಂದೆ 
ಕಸಪಯ್ಯ ಮತ್ತೆ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸಿ ವಿಫಲನಾದ ಎಂಬಂದನ್ನು 
ಆಗಲೇ ನೋಡಿದ್ದೇವೆ. 


ಕಸಪಯ್ಯ ಎಂಬಂದಂ ಹರಿಹರನ ಕಾಲಕ್ಕೆ "ಕೌಸಿಕ' ಹೇಗಾಯಿತು ಎಂಬ ಪ್ರಶ್ನೆಗೆ 
ಉತ್ತರಿಸುವುದಂ ಕಷ್ಟವಾದರೂ ಅಸಾಧ್ಯವೇನಣ ಅಲ್ಲ. ಕಸಪಮಂಂತ್ರಿ >. ಕಸವಮಂತ್ರಿ 
ಎಂದಾಗಿರುವುದನ್ನು ಬಸವಪುರಾಣದಲ್ಲಿ ಬಂದಿರುವ ಉಲ್ಲೇಖ ಹೇಳುತ್ತದೆ. 


ಕಸಪಯ್ಯನಾಯಕ ೨ ಕಸವಯ್ಯನಾಯಕ >. (ವರ್ಣಪಲ್ಲಟದಿಂದ) *ಕವಸಯ್ಯ 
ನಾಯಕ೨೨ ) *ಕೌಸ(ನಾಯ)ಕ 2 ಕೌಶಿಕ, 


ಅಕ್ಕಮಹಾದೇವಿ ಕಾಲಕ್ಕೂ ಹರಿಹರನ ಕಾಲಕ್ಕೂ ಸುಮಾರು ೫೦-೬೦ ವರ್ಷ 
ಗಳ ಅಂತರವಿದೆ. ಜೊತೆಗೆ ಕಸಪಯ್ಯನಾಯಕನ ಹೆಸರು ಜನತೆಯ ಬಾಯಲ್ಲಿ 
ಮಾರ್ಪಟ್ಟು, ಸಂಸ್ಕೃತೀಕರಣಗೊಂಡು “ಕೌಶಿಕ' ಎಂದಾಗಿರಬಹುದು ( 'ಕೌಶಿಕ' 
ಎಂದರೆ ಗೂಬೆ ಎಂಬ ಅರ್ಥವೂ ಸಂಸ್ಕೃತದಲ್ಲಿರುವುದು ತನ್ಮೂಲಕ ವ್ಯಂಗ್ಯ ತಿರಸ್ಕಾರ 
ಗಳನ್ನು ಧ್ವನಿಸುವುದು ಸಾಧ್ಯವಾಗುತ್ತದೆ). "ಕೇಶಿಮಯ್ಯನಾಯಕ" ಎಂಬ ಹೆಸರಂ 
"ಕೌಶಿಕ' ಎಂದಾಗಿರಭಹಂದೆಂಬುದನ್ನು ಮೇಲಿನಷ್ಟು ಇದ್ದುದರಲ್ಲಿ ಸಮರ್ಪಕವಾಗಿ 
ಸಾಧಿಸಿ ತೋರಿಸಲಾಗುವುದಿಲ್ಲವಾದ್ದರಿಂದ ಕೇಶಿಮಯ್ಯ ಮತ್ತು ಕೌಶಿಕರ ಸಮೀಕರಣೆ 
ಯನ್ನೂ ಆ ಕಾರಣದಿಂದಲೂ ಬಿಟ್ಟುಬಿಡಬಹುದು. ಕಸಪಯ್ಯನಾಯಕನೇ ಕೌಶಿಕ 
ಎಂಬುದನ್ನು ನಾವು ಸಮರ್ಥಿಸಲು ಸಾಧ್ಯವಿಲ್ಲದಿದ್ದರೆ, ಕೌಶಿಕ ಎಂಬಂವನನ್ನು ಇತಿಹಾಸ 
ದಲ್ಲಿ ಗುರುತಿಸುವ ಪ್ರಯತ್ನವನ್ನು ಸಧ್ಯಕ್ಕೆ ಕೈಬಿಡಬೇಕಾಗುತ್ತದೆ. 
* ನಕ್ಷತ್ರ ಚಿಹ್ನೆಯು ಕಲ್ಪಿ ತರೂಪವೆಂಬುದನ್ನು ಸೂಚಿಸುತ್ತದೆ. 


ತ 


ಡಿ ಕರ್ನಾಟಕ ಭಾರತಿ 


ಕೆಲವು ವರ್ಷಗಳ ಹಿಂದೆ ಕಸಪೆಯ್ಯನಾಯಂಕನೇ ಬಸವಣ್ಣ ಎಂಬ ಊಹೆಯು 
ಹೊರಟಿತ್ತು. ಈಗ ಆದು ನಿಂತುಹೋಗಿದೆ. ಮತ್ತೆ ಇಲ್ಲಿ ಕಸೆಪಯ್ಯನಾಯಕನ 
ಹೆಸರನ್ನು ಎತ್ತಿ ಹಿಡಿದಿರುವುದು ಕೆಲವರಿಗೆ ಅನಗತ್ಯವಾಗಿ ವಿಲಕ್ಷಣವಾಗಿ ತೋರ 
ಬಹುದು. ಕಸಪಯ್ಯನು ಬಸವಣ್ಣ ಆಗಿರದಿದ್ದರೆ, ಅವನು ಕೌಶಿಕ ಅಲ್ಲ ಎಂಬಂದಕ್ಕೆ 
ಅದು ಸಮರ್ಥನೆ ಆಗುವುದಿಲ್ಲ. ಎಂದರೆ ಕಸಪಯ್ಯನೇ ಕೌಶಿಕ ಆಗಿರಬಹುದು ಎಂಬ 
ನನ್ನ ವಾದದ ಸತ್ಯಾಸತೃತೆಯು ಅದರೆ ಗುಣ-ದೌರ್ಬಲ್ಯಗಳಿಂದಲೇ ತೀರ್ಮಾನವಾಗ 
ಬೇಕು ಎಂಬುದನ್ನು ಇಲ್ಲಿ ಸೂಚಿಸುವುದು ಅಗತ್ಯವಾಗಿದೆ. 


ಅನುಬಂಧ ೧ 


ಶಾಸನವೊಂದರಲ್ಲಿ ಹುಲುಮಠದ ಉಲ್ಲೇಖ : 


ಅಕ್ಕಮಹಾದೇವಿ ತನ್ನ ಗಂಡ ಕೌಶಿಕನನ್ನು ತ್ಯಜಿಸಿ ಶ್ರೀಶೈಲಕ್ಕೆ ಹೊರಟುಬಂದಾಗ, 
ಅವಳನ್ನು ಅನುಸರಿಸಿಕೊಂಡು ಬಂದ ಅವನು ಶ್ರೀಶೈಲದ ಕಲುಮಠ ಮತ್ತು ಹುಲುಮಠ 
ಗಳ ಗುರುಗಳಿಗೆ ಲಂಚವನ್ನಿತ್ತು ಅಕ್ಕಮಹಾದೇವಿಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿ 
ದಂತೆ ಹರಿಹರ ವರ್ಣಿಸಿದ್ದಾನೆ. (ಚೆನ್ನಬಸವಾಂಕ ತನ್ನ ಮಹಾದೇವಿಯಕ್ಕನ ಪುರಾಣ 
ದಲ್ಲಿ - ನೋಡಿ ೩೨.೧ - ಪಂಚಮಠ ಪಂಚಗೃಹದಾರಾಧ್ಯರನ್ನು ಕಂಡಂತೆ ಹೇಳಿ 
ದ್ದಾನೆ). ಪುಲುಮಠ ಅಥವಾ ಹಂಲುಮಠದ ಹೆಸರು ಶಾಸನವೊಂದರಲ್ಲಿ ಬರುತ್ತದೆ. 
ಹಿರೇಕೆರೂರು ತಾಲೂಕು ಪರ್ವತ ಸಿದ್ಧಗೇರಿಯ (ಊರಿನ ಹೆಸರು ಗಮನಾರ್ಹ) 
ಕ್ರಿ. ಶ. ೧೨೬೫ ರ ಶಾಸನದಲ್ಲಿ ಹೀಗಿದೆ. - 


“...ಸ್ವಸ್ತಿಭುವನಭವನಮಂಡ...ಮಣಿದೀಪಿಕಾಯಮಾನಾನೇಕ ಮಾಣಿಕ್ಕ ಶಿಲಾತಳಪ್ರಭಾವ- 
ಪಟಲಜಟಿಲ ಶ್ರೀಶೈಲಶಿಖರಸಿಂಹಾಸನಾಸೀನ ಚತುರ್ದಶಭುವನಾಧೀಶ್ವರ ಶೀ ಶೀ ಪರ್ವತ 


ಗಳು ...ದಲಿ ದೇವದರ್ಶನವಾಗಿ ಶ್ರೀಮಲ್ಲಿಕಾರ್ಜುನದೇವರಸನ್ನಿಧಿಯಲ್ಲಿ ಶಕ ವರ್ಷ ೧೧೮೭ನೆಯ 
ಕ್ರೋಧನಸಂವತ್ಸರದ ವೈಶಾಖದ ಪೌರ್ನಮಿ ಭೃಗುವಾರ ವಿಶಾಖಾ ನಕ್ಷತ್ರ ಶಿವಯೋಗಯುಕ್ತವಪ್ಪ 
ಪುಣ ತಿಥಿಯಲ್ಲಿ ಶ್ರೀಪರ್ವತದ... ದ ಪುಲುಮಠದ ಆಚಾರ್ಯರಪ್ಪ ಪರಿಪೂರ್ನ ಶಿವಾಚಾರ್ಯರ 


(ಮುಂದೆ ಸಿದ್ಧಗೇರಿಯನ್ನು ಆ ದೇವರಿಗೆ ದಾನವಾಗಿ ಕೊಟ್ಟ ವಿಷಯ ಬರುತ್ತದೆ). 

[Karnatak Inscriptions Ed. ೫. ಔ. Gopal, Vol. VI No. 48] ಸಿದ ಗೇರಿ 
ಇ 

ಎಂಬುದು ಊರಿನ ಮೊದಲ ಹೆಸರಾಗಿದ್ದು ದು ಮುಂದೆ ಪರ್ವತಸಿದ್ಧ ಗೇರಿ ಏಕಾಯಿತು 


ಎಂಬುದಕ್ಕೆ ಕಾರಣವೂ ಸ್ಪಷ್ಟವಾಗಿದೆ. “ಪರ್ವತ'ದ ಮಲ್ಲಿಕಾರ್ಜುನನಿಗೆ ಕೊಟ್ಟ ಊರಂ 
ಆದ್ದ ರಿಂದ ಅದು ಪರ್ವತದ ಸಿದ್ಧ ಗೇರಿ ಆಯಿತು. 


8) ಕೌಶಿಕನನ್ನು ಇತಿಹಾಸದಲ್ಲಿ ಗುರುತಿಸುವ ಒಂದು ಪ್ರಯತ್ನ ೫೭ 


ಅಕ್ಕಮಹಾದೇವಿ ಶ್ರೀಶೈಲದಲ್ಲಿ ಹುಲುಮಠದ ಗುರುಗಳನ್ನು ಕಂಡ ಸಂಗತಿಯ 
ಐತಿಹಾಸಿಕತೆಯನ್ನೂ, ಕೊನೆಯಪಕ್ಷ ಹರಿಹರನ ಕಾಲಕ್ಕೆ ಶ್ರೀಶೈಲದಲ್ಲಿ ಹುಲ್ಲುವಂಠವಿದ್ದ 
ಸಂಗತಿಯ ಐತಿಹಾಸಿಕತೆಯನ್ನು ಈ ಶಾಸನವು ಸಮರ್ಥಿಸುತ್ತದೆ. ಹರಿಹರನ 
ನಿರೂಪಣೆಯಲ್ಲಿ ವಾಸ್ತವಾಂಶದ ಹಲವು ಎಳೆಗಳಿವೆಯೆಂಬುದನ್ನು ಈ ಶಾಸನ ದೃಢ 
ಪಡಿಸುತ್ತದೆ. ಆ ಕಾಲದಲ್ಲಿ ಬಹು ಪ್ರಭಾವಶಾಲಿಯಾಗಿದ್ದ ಕೌಶಿಕ ದೊರೆ (ಅರ್ಥಾತ್‌ 
ಕಸಪಯ್ಯನಾಯಕ) ಅಕ್ಕಮಹಾದೇವಿಯನ್ನು ಶ್ರೀಶೈಲದವರೆಗೆ ಅನಂಸರಿಸಿಕೊಂಡು 
ಹೋಗಿ ಅಲ್ಲಿನ ಧರ್ಮ ಗುರುಗಳ ಪ್ರಭಾವವನ್ನು ಪಯೋಗಿಸಿಕೊಂಡು ಮತ್ತೆ ಅವಳನ್ನು 
ತನ್ನತ್ತ ತಿರುಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರಬಹುದು. ಆ ಪ್ರಯತ್ನ ವಿಫಲ 
ವಾದದ್ದರಿಂದ ಅಲ್ಲಿಗೆ ಅವನು ಅಕ್ಕಮಹಾದೇವಿಯನ್ನಾ ಪಡೆಯಂವ ಆಶೆಯನ್ನು 
ಕೈಬಿಡುತ್ತಾನೆ. 


ಅನುಬಂಧ ೨ 


"ಕಲ್ಲ ಹೊಕ್ಕರೆ ಕಲ್ಲ... - ವಚನದ ಸರಿಯಾದ ಪಾಠ : 


ಅಕ್ಕಮಹಾದೇವಿಯ ವಚನವೊಂದರ ಪಾಠ ಹೀಗಿದೆ : 

ಕಲ್ಲ ಹೊಕ್ಕರೆ ಕಲ್ಲ ಬರಿಸಿದೆ 

ಗಿರಿಯ ಹೊಕ್ಕರೆ ಗಿರಿಯ ಬರಿಸಿದೆ 

ಭಾಪು ಸಂಸಾರವೇ, ಬೆನ್ನಿಂದ ಬೆನ್ನ ಹತ್ತಿ ಬಂದೆ 

ಚೆನ್ನ ಮಲ್ಲಿಕಾರ್ಜುನಯ್ಯ, ಇನ್ನೇವೆನಿನ್ನೇವೆ? 
ಇಲ್ಲಿಯ “ಬರಿಸಿದೆ' ಎಂಬಂದನ್ನೂ ಡಾ. ಎಲ್‌. ಬಸವರಾಜು ಅವರು "ಬಿರಿಸಿದೆ' ಎಂದಂ 
ಊಹೆಯ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ (ಅಕ್ಕನ ವಚನಗಳು, ಸಂಖ್ಯೆ ೧೪). 
ಶ್ರೀ ಎಸ್‌. ಎಂ. ವೃಷಭೇಂದ್ರಸ್ವಾಮಿಯವರು ಅದು (ಬೆಜಸಿದೆ] ಎಂದಿರಬೇಕೆಂದು 
ಊಹಿಸಿದ್ದಾ ರೆ._ ಅವರಿಗೆ ಆಧಾರ "ಬರಿಸಿದೆ' ಎಂಬುದಕ್ಕಿರಂವ ಬಳಸಿದೆ ಎಂಬ 
ಪಾಠಾಂತರ (ಪ್ರಬುದ್ಧ ಕರ್ನಾಟಕ, ೫೦.೩ ಪು. ೯೩, ೧೦೩). ಮತ್ತು ಹರಿಹರನ 
ಮಹಾದೇವಿಯಕ್ಕನ ರಗಳೆಯಲ್ಲಿರುವ 

ಗಿರಿಯನೇರಿದೊಡಿರದೆ ಗಿರಿಯನೇರಿತು ಮಾಯೆ 

ಪರಿದಡವಿಯಂ ಪೊಕ್ಕೊಡನೆ ಪೊಕ್ಕುದು ಮಾಯೆ 

ಬೆನ್ನಂ ಕೈಯಂ ಬಿಡದು ಭಾಪು ಸಂಸಾರವೇ 

ಎನ್ನ ನಂಬಿಸಿತು ಮರು) ಪೂತು ಸಂಸಾರವೇ 
ಎಂಬ ಸಾಲುಗಳೂ ಕೂಡ ತಮ್ಮ ಊಹೆಗೆ ಸಮರ್ಥನೆ ಕೊಡುತ್ತವೆ ಎಂದು ಭಾವಿಸಿ 
ದ್ದಾರೆ. “ಬೆಣ(ರ)ಸು' ಎಂದರೆ ಬೆನ್ನುಹತ್ತು, ಹಿಂಬಾಲಿಸು, ರವಿಂಸ, ಮೋಹಿಸು 
ಎಂದಂ ಅರ್ಥ ಎಂದಿದ್ದಾರೆ (ಪು. ೯೩). ಅವರು ಶಕಟರೇಫದ ಪಾಠವನ್ನು 


೫೮ ಕರ್ನಾಟಕ ಭಾರತಿ 


ಒಪ್ಪತ್ತಾರೋ ಸಾಮಾನ್ಕರೇಫದ ಪಾಠವನ್ನು ಒಪ್ಪುತ್ತಾರೋ ಅವರ ಲೇಖನದಿಂದ 
ಸ್ಪಷ್ಟವಾಗುವುದಿಲ್ಲ. “ಟಿಟಕಿ'ಗಾಗಲಿ, “ಬೆರೆ'ಗಾಗಲಿ ಅವರು ಹೇಳಿದ ಯಾವ ಅರ್ಥವೂ 
ಇಲ್ಲ. “ಬೆರೆ' ಎಂದರೆ ಸೇರು, ಒಂದಾಗಂ; ಬೆಜ್‌ ಎಂದರೆ ಗಟ್ಟಿಯಾಗಂ, ಒರಟಾಗು, 


೧೨ 


ಅಹಂಕಾರವನ್ನು ತೋರಂ ಎಂದರ್ಥ. 


“ಬರಿಸು' ಎಂದರೆ ವರಿಸು, ಸ್ವೀಕರಿಸು, ತನ್ನಂತೆ ಮಾಡಿಕೆ, ಆಶ್ರಯಿಸಂ 
ಎಂಬರ್ಥಗಳನ್ನಿಟ್ಟುಕೊಂಡರೆ ಆಗ “ಬರಿಸಿದೆ' ಎಂಬ ಫ. ಗು. ಹಳಕಟ್ಟಿಯವರ ಪಾಠ 
ವನ್ನೇ ಒಪ್ಪಿ ಕೊಳ್ಳುವುದರಲ್ಲಿ ಯಾವ ತೊಂದರೆಯೂ ಇಲ್ಲ. “ಕಲ್ಲನ್ನು ಹೊಕ್ಕರೆ, 
ಎಲೆ ಸಂಸಾರವೇ, ನೀನಂ ಕಲ್ಲನ್ನೇ (ಇರಲು) ಆರಿಸಿದೆ; ಗಿರಿಯನ್ನು ಹೊಕ್ಕರೆ ನೀನಂ 
ಗಿರಿಯನ್ನೇ (ಇರಲು) ಆರಿಸಿದೆ...” ಎಂಬ ಅರ್ಥ ತೀರ ಸಹಜವಾಗಿ ಹೊರಡುತ್ತದೆ. 
ಮತ್ತು ಹರಿಹರನ ರಗಳೆಯ ಭಾಗಕ್ಕೂ ಅದೇ ಅರ್ಥವಿರಂವುದನ್ನು ಗಮನಿಸಬಹುದು. 
(ಹರಿಹರ ಆ ಭಾಗವನ್ನು ಬರೆಯುವಾಗ ಮೇಲಿನ ಅಕ್ಕಮಹಾದೇವಿಯ ವಚನವನ್ನು 
ಮನಸ್ಸಿನಲ್ಲಿಟ್ಟುಕೊಂಡಿದ್ದ ನೆಂಬುದು ನಿರ್ವಿವಾದ). “ಗಿರಿಯನ್ನು ಹತ್ತಿದರೆ ಮಾಯೆ 
ಗಿರಿಯನ್ನೇ ಹತ್ತಿತು, ಅಡವಿಯನ್ನು ಹೊಕ್ಕರೆ ಮಾಯೆ ಅಡವಿಯನ್ನೂ ಹೊಕ್ಕಿತು...” 
ಇದಕ್ಕೂ ಮೇಲಿನ ಅರ್ಥಕ್ಕೂ ಇರುವ ಸಾಮ್ಯ ಎದ್ದುಕಾಣುತ್ತದೆ. ಆದ್ದರಿಂದ 
ಮೇಲಿನ ವಚನದ ಪಾಠವನ್ನು ಯಾವುದೇ ಊಹೆಯ ಸಹಾಯದಿಂದಲೂ ತಿದ್ದುವ 
ಅಗತ್ಯವೇ ಇಲ್ಲವೆಂದು ತೋರುತ್ತದೆ. 


ಈ ಹಿಂದೆ ನನ್ನ ಲೇಖನವೊಂದರಲ್ಲಿ ("ಭಗವ ಮಂತ್ತು ಮಾಸಕಬ್ಬೆ' 
ಸಂಶೋಧನ ತರಂಗ 11, ಪು. ೨೯೫) "ಕಲ್ಲ ಬರಿಸಿದೆ' ಎಂಬುದೇ ಸರಿಯಾದ ಪಾಠ 
ವೆಂದು ಪ್ರತಿಪಾದನೆಮಾಡಿ, ಇಲ್ಲಿಯ “ಕಲ್ಲ' ಎಂಬುದು ಚತಂರ್ಥಿಗೆ ಬದಲು ಬಂದಿ 
ರುವ ದ್ವಿತೀಯೆಯೆಂದು ವಾದಿಸಿದ್ದೆ. ಅದಕ್ಕಿಂತ ಮೇಲಿನ ವಾದ ಹೆಚ್ಚ ತರ್ಕಸಮ್ಮತ 
ವಾಗಿದೆಯೆಂದು ಭಾವಿಸುತ್ತೇನೆ. 


i ಯುದ 


ಬಿಜ್ಜಾನರ ಮತ್ತು ಸಿದ್ದಾಪುರ 


ಬಿ. ಶಿವಮೂರ್ತಿಶಾಸ್ತ್ರಿ 


ಕರ್ನಾಟಕವು ಇತಿಹಾಸದ ಭಂಡಾರದಂತಿದೆ, ಸುಮಾರು ಎರಡುಸಾವಿರ ವರ್ಷ 
ಗಳ ಚರಿತ್ರೆಯು ಈ ನಾಡಿಗೆ ನಿಚ್ಚಳವಾಗಿದೆ. ಗಂಗ, ಕದಂಬ, ಚಾಲುಕ್ಕ, 
ರಾಷ್ಟ್ರಕೂಟ, ಹೊಯಿಸಳ, ಸೇವುಣ, ಮತ್ತು ವಿಜಯನಗರ ಸಾಮ್ರಾಜ್ಯಗಳೂ, ಕೆಳದಿ, 
ಬೀಳಗಿ, ಸ್ವಾದಿ, ಮೈಸೂರು, ಕಿತ್ತೂರು, ಸುರಪುರ, ಬೆಳವಡಿ, ಉಮ್ಮತ್ತೂರು, 
ಚಿತ್ರದುರ್ಗ, ಹಾಗಲ್ವಾಡಿ, ಕಾರ್ಕಳ ಮೊದಲಾದ ಕಡೆಗಳ ಸಣ್ಣ ಪುಟ್ಟ ರಾಜ್ಯಗಳೂ, 
ಉಜ್ವಲವಾದ ಚರಿತ್ರೆಯಿಂದ ಕೂಡಿವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು 
ಸಾವಿರಕ್ಕೂ ಹೆಚ್ಚು ಕನ್ನಡ ಶಿಲಾ ಮತ್ತು ತಾಮ್ರ ಶಾಸನಗಳು ಉಂಟೆಂದು ತಜ್ಞರಂ 
ಹೇಳಿದ್ದಾರೆ. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಕರಂ ಮತ್ತು ಸೇವುಣರು ಅಧಿಕಾರ 
ನಡೆಸಿದ ಪ್ರದೇಶಗಳು ಇಂದಿನ ಮಹಾರಾಷ್ಟ್ರದಲ್ಲಿ ಸೇರಿಹೋಗಿವೆ. ಔರಂಗಾಬಾದ್‌, 
ನಾಂದೇಡ, ಉಸ್ಮಾನಾಬಾದ್‌, ಪರಭಣಿ, ಸೊಲ್ಲಾಪುರ, ಕೊಲ್ಲಾಪುರ, ಸಾಂಗಲಿ 
ಮೊದಲಾದ ಜಿಲ್ಲೆಗಳ ಪ್ರದೇಶಗಳಲ್ಲಿ ಸಂಶೋಧನೆ ನಡೆಸಿದರೆ ಸಾವಿರಾರು ಕನ್ನಡ ಶಿಲಾ 
ಹಾಗೂ ತಾಮ್ರ ಶಾಸನಗಳು ಹೊಸದಾಗಿ ಸಿಕ್ಕುವ ಸಂಭವವಿದೆ. ಎಲ್ಲೊ €ರ ಕೈಲಾಸ 
ದೇವಾಲಯದಲ್ಲಿ, ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಾಲಯದಲ್ಲಿ, ಪಂಡರಾಪುರದ 
ಪಕ್ಕದ ಪುಳಜಿ ಗ್ರಾಮದಲ್ಲಿ ಕನ್ನಡ ಶಿಲಾಶಾಸನಗಳು ಲಭಿಸಿವೆ, ದಕ್ಷಿಣದ 
ಕಾಸರಗೋಡಂ, ಹೊಸೂರು, ನೀಲಗಿರಿ, ತಾಳವಾಡಿ, ಗೋಪಿಚೆಟ್ಟಿಪಾಳ್ಯ, ಕೃಷ್ಣ ಗಿರಿ 
ಮೊದಲಾದ ಕಡೆಗಳಲ್ಲೂ ಪೂರ್ವಭಾಗದ ಆಲೂರು, ಆದವಾನಿ, ಮಡಕಶಿರ, 
ರಾಯದುರ್ಗ ಮೊದಲಾದ ಪ್ರದೇಶಗಳಲ್ಲೂ ಉತ್ತರದ ಅಕ್ಕಲಿಕೋಟೆ, ಜತ್ತ, 
ಮಂಗಳವಾಡ, ಮೊದಲಾದ ಪ್ರದೇಶಗಳಲ್ಲಿಯೂ ಹಲವಾರಂ ಕನ್ನಡ ಶಿಲಾಶಾಸನ 
ಗಳನ್ನು ನಾನು ನನ್ನ ಸಂಚಾರಕಾಲದಲ್ಲಿ ನೋಡಿದ್ದೇನೆ. ಹೀಗೆ ಕರ್ನಾಟಕದ ಸುತ್ತಲೂ 
ಆವರಿಸಿರುವ. ಈಗ ನೆರೆಹೊರೆಯ ರಾಜ್ಯಗಳಲ್ಲಿ ಸೇರಿಹೋಗಿರುವ- ಪ್ರದೇಶಗಳಲ್ಲಿ 
ಇರಂವ ಶಾಸನಗಳನ್ನು ಸಂಗ್ರಹಿಸುವುದು, ಪ್ರಕಟಿಸುವುದಂ ಇಂದು ಅಗತ್ಯವಾಗಿದೆ. 


ಸುಮಾರು ಐವತ್ತು ವರ್ಷಗಳಿಂದ ನಾನು ಕರ್ನಾಟಕದ ಹಾಗೂ ನೆರೆಹೊರೆಯ 
ರಾಜ್ಯಗಳಲ್ಲಿ ಹಲವಾರು ಕಾರಣಗಳಿಂದ ಸಂಚರಿಸಿದ್ದೆ "ನೆ. ತಲಕಾಡು, ಬನವಾಸಿ, 
ಹಳೆಯಬೀಡು, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಳಖೇಡ, ಕಲ್ಯಾಣ, ದೇವಗಿರಿ 


೬೦ ಕರ್ನಾಟಕ ಭಾರತಿ 


(ದೌಲತಾಬಾದ್‌) ಮಂಗಳವಾಡ, ಕೆಳದಿ, ಸ್ವಾದಿ ಮೊದಲಾದ ಪ್ರಾಚೀನ ರಾಜಧಾನಿ 
ಗಳಲ್ಲಿ ನಾವು ಇನ್ನೂ ಹೆಚ್ಚು ಸಂಶೋಧನೆಗಳನ್ನು ನಡೆಸಬೇಕಾಗಿದೆ. ಇಂಥ ಒಂದಂ 
ಸಂದರ್ಭದಲ್ಲಿ ಕೆಲವುದಿನಗಳ ಹಿಂದೆ ನನ್ನ ಅನುಭವಕ್ಕೆ ಬಂದಿತು. ಅದನ್ನು ಹೇಳೆಂ 
ವುದೇ ಈ ಬರೆಹದ ಮಂಖ್ಯ ಉದ್ದೇಶ. 


ತುಮಕೂರು ಜಿಲ್ಲೆಯ ಮಧಂಗಿರಿಯ ಅಕ್ಕಪಕ್ಕದಲ್ಲಿ ಬಿಜ್ಜಾವರ ಮತ್ತು 
ಸಿದ್ದಾಪುರ ಎಂಬ ಎರಡಂ ಊರುಗಳಿವೆ. ಇವು ಕರ್ನಾಟಕದ ಪ್ರಾಚೀನ ರಾಜಧಾನಿ 
ಗಳೆಂದು ಪರಿಗಣಿಸಲ್ಪಟ್ಟಿವೆ. ಕ್ರಿ. ಶ. ೧೫ ಮತ್ತು ೧೬ ನೆಯ ಶತಮಾನಗಳಲ್ಲಿ 
ಬಿಜ್ಜಾವರದಲ್ಲಿ ಒಂದು ಲಿಂಗವಂತ ರಾಜಮನೆತನವು ಆಗಿಹೋಗಿದೆ. ವಿಜಯನಗರ 
ಸಾಮ್ರಾಜ್ಯದ ಅಧೀನದಲ್ಲಿ ಈ ಪಾಳೆಯಪಟ್ಟು ಆಳಿ ಬಾಳಿದೆ. ತೋಂಟದ ಸಿದ್ದಲಿಂಗ 
ಭೂಪಾಲನು ಈ ರಾಜ್ಯದ ಸಂಸ್ಥಾಪಕನಂ. ದೈವಭಕ್ತನೂ ಪರಾಕ್ರಮಶಾಲಿಯೆಣ ಆದ 
ಈ ರಾಜನನ್ನು ಕುರಿತು ತೋಂಬಿದರಾಯನ ಸಾಂಗತ್ಯ ಎಂಬ ಒಂದು ಗ್ರಂಥವು 
ರಚನೆಯಾಗಿದೆ. ಈ ಗ್ರಂಥವನ್ನು ಮಲ್ಲಿಕಾರ್ಜುನ ಕವಿ ಎಂಬಾತನು ಬರೆದಿದ್ದಾನೆ. 
ಅದು. ಇನ್ನೂ ಪ್ರಕಟಿತವಾಗಿಲ್ಲ. ಈ ರಾಜಮನೆತನದಲ್ಲಿ ಚಿಕ್ಕ ಭೂಪಾಲ, ಇಮ್ಮಡಿ 
ಚಿಕ್ಕಭೂಪಾಲ, ಮುಮ್ಮಡಿ ಚಿಕ್ಕಭೂಪಾಲ ಮೊದಲಾದ ಕೆಲವುಮಂದಿ ರಾಜರಂ 
ಆಗಿಹೋಗಿದ್ದಾರೆ. ಈ ರಾಜರ ಆಶ್ರಯದಲ್ಲಿ ಸಂಸ್ಕೃತ ಬಸವಪುರಾಣ, ಸಂಸ್ಕೃತ 
ಪಂಡಿತಾರಾಧ್ಯಪುರಾಣಗಳಿಗೆ ಕನ್ನಡ ಟೀಕೆಗಳನ್ನು ಬರೆದ ಪಂಡಿತ ಮಲ್ಲಿಕಾರ್ಜುನ 
ಕವಿಯು ಆಗಿಹೋಗಿದ್ದಾನೆ. ಈ ರಾಜ್ಯದ ಒಬ್ಬ ದೊರೆ ಮುಮ್ಮಡಿ ಚಿಕ್ಕಭೂಪಾಲನಂ 
ಸಂಸ್ಕೃತದಲ್ಲಿ “ಅಭಿನವ ಭರತಸಾರ ಸಂಗ್ರಹ” (ಅದನ್ನು ಮೈಸೂರು ವರಲಕ್ಷ್ಮೀ 
ಅಕಾಡೆಮಿಯವರು ಪ್ರಕಟಿಸಿದ್ದಾರೆ) ಎಂಬ ಒಂದು ಗ್ರಂಥವನ್ನು ಬರೆದಿದ್ದಾನೆ. 
ತೋಂಟದರಾಯನ ಮಗನಾದ ಇಮ್ಮಡಿ ತೋಂಟದರಾಯನು ವಜ್ರಜಾಹು ಚರಿತೆ 
ಅಥವಾ ತೋಂಟದಯ್ಯನ ಕಾನ್ಯ ಎಂಬ ಗ್ರಂಥವನ್ನು ಬರೆದಿದ್ದಾನೆ (೧೫೩೦, 
ಕ.ಕ. ಚ ಭಾಗ 81 ಪು. ೨೨೬). ಈ ಅರಸರಿಗೆ “ ಬಿಜ್ಜಾವರ ಪುರವರಾಧೀಶ್ವರ ಘೌ 
ಎಂಬ ಬಿರುದಿದೆ. ಕನ್ನಡ ಸಾಹಿತ್ಯದಲ್ಲಿ ವಿಖ್ಯಾತ ಕವಿಯಾಗಿರುವ, ಸಿದ್ಧೇಶ್ವರಪುರಾಣ, 
ಪಾಲ್ಕುರಿಕೆ ಸೋಮನಾಥಪುರಾಣ, ಕರ್ನಾಟಕ ಶಬ್ದ ಮಂಜರಿ,  ನಿರಂಜನಶತಕ, 
ಮನೋವಿಜಯ ಟೀಕೆ, ಶತಕತ್ರಯ ಟೀಕೆ ಮೊದಲಾದವುಗಳನ್ನು ಬರೆದಿರುವ 
ನಿರಕ್ಷತೋಂಟಿದಾರ್ಯನು (೧೫೬೦) . ಈ ರಾಜ್ಯದ ಅರಸರ ಗುರುವೆಂದು 
ತಿಳಿದುಬಂದಿದೆ. (ಕ. ಕ. ಚ 11 ಪು. ೨೮೨). 


ಈಗ ಬಿಜ್ಜಾವರ ಮತ್ತು ಪುರವರ ಗ್ರಾಮಗಳು ವಂಧಂಗಿರಿಗೆ ೨-೩ ಮೈಲಿಗಳ 
ದೂರದಲ್ಲಿವೆ. ಬಿಜ್ಜಾವರ ಇಂದು ಸಾಮಾನ್ಯ ಗ್ರಾಮವಾಗಿದೆ. ಆದರೆ ಅಲ್ಲಿ ವೀರಭದ್ರ, 
ಭೈರವ, ಬಸವೇಶ್ವರ, ಆಂಜನೇಯ ಮೊದಲಾದ ದೇವಾಲಯಗಳೂ ಪುರವರದಲ್ಲಿ 


ce %5ಟಂ೦೦ಟೀಐ ಣಜ ರಣಂ ೫೧೩೧೪ 


೧೫೫೧೪ “oy ೧2 


ಜಣ 


N 
RN NN 
N 


ಸುತ್ತಿ 
N 


ಸ ನನ್ನನ ನಿನ್ನು 
SN WN ನ 
NN SN N 


ಯ ಗದುಗೆ 


ಎ 


ಶಿವಶರಣೆ ಅಮ್ಮ: 


ಬಿಜ್ಜಾವರ ಮತ್ತು ಸಿದ್ದಾಪುರ ೬೧ 


ಹಲವು ಪ್ರಾಚೀನ ಸ್ಮಾರಕಗಳೂ ಇವೆ. ಹಿಂದಿನ ಕಾಲದಲ್ಲಿ ಬಿಜ್ಜಾ ವರ, ಪುರವರ 
ಗ್ರಾಮಗಳಂ ರಾಜಧಾನಿಯಲ್ಲಿ ಪರಿಗಣಿಸಲ್ಪಟ್ಟಿದ್ದುವು ಎಂದಂ ತೋರುತ್ತದೆ. 


ಅನ್ಮುನ್ಹೆಯ ಗುಡಿ : ಬಿಜ್ಜಾವರಕ್ಕೆ ಸುಮಾರು ೩ ಮೈಲಿ ದೂರದಲ್ಲಿ 
ಬಿಜ್ಜ ಮಹಾದೇನಿ ಅಥವಾ ಅಮ್ಮವ್ಸೈಯ ದೇವಾಲಯವಿದೆ. ಅಮ್ಮವ್ವೆಯ 
ಚರಿತ್ರೆಯಂ ಕನ್ನಡ, ತೆಲುಗು, ತಮಿಳಂ, ಸಂಸ್ಕೃತ, ಹಿಂದಿ ಮೊದಲಾದ ಭಾಷೆಗಳಲ್ಲಿರುವ 
ಎಲ್ಲಾ ಬಸವ ಪುರಾಣಗಳಲ್ಲಿಯೂ, ಮುಗ್ದ ಭಕ್ತರ ಸಾಲಿನಲ್ಲಿ ನಿರೂಪಿತವಾಗಿದೆ. 
ಹಂಪೆಯ ಹರೀಶ್ವರನು “ ಬಿಜ್ಜಮಹಾದೇವಿ ರಗಳೆ” ಎಂಬ ಒಂದು ಕಾವ್ಯವನ್ನು 
ಬರೆದಿದ್ದಾನೆ. ಪ್ರಾಯೇಣ ಈ ಬಿಜ್ಜ ಮಹಾದೇವಿಯು ಬಸವ ಯುಗಕ್ಕಿಂತ ಪೂರ್ವದವ 
ಳೆಂದು ತೋರುತ್ತದೆ. "ಬಿಜ್ಜಮಹಾದೇವಿಯು ಮುಗ್ಧಭಕ್ತಳು, ಪರಮೇಶ್ವರನನ್ನು 
ಮಗಂವನ್ನಾಗಿ ಆಡಿಸಿದವಳು' ಎಂದು ಪುರಾಣದಲ್ಲಿ ಹೇಳಿದೆ. ಶಂಕರನು ಬಿಜ್ಜ 
ಮಹಾದೇವಿಗೆ ಅವಳ ಪ್ರಾರ್ಥನೆಯಂತೆ ಬಿಜ್ಜಾವರದ ಪಕ್ಕದ ಕಾಡಿನಲ್ಲಿ ಮಗಂವಾಗಿ 
ದೊರೆತನು ಎಂದು ಪುರಾಣದಲ್ಲಿ ಹೇಳಿದೆ. ಅಮ್ಮವ್ವೆಗೆ ಶಿವನು ಪ್ರತ್ಯಕ್ಷನಾದ ಸ್ಥಳದಲ್ಲಿ 
ಒಂದು ಶಿವದೇವಾಲಯ ನಿರ್ಮಾಣವಾಗಿದೆ. ಆ ದೇವಾಲಯದ ಮುಂಭಾಗದಲ್ಲಿ 
ಒಂದು ಪುಟ್ಟ ಮಂಟಪವಿದೆ. ಆ ಮಂಟಪದಲ್ಲಿ ಒಬ್ಬ ಹೆಂಗುಸು ಒಂದು ಮಗುವನ್ನು 
ಎತ್ತಿಕೊಂಡು ಮುದ್ದಾಡುವ ಶಿಲ್ಪವಿದೆ. ಅದನ್ನೇ ಅಮ್ಮವ್ವೆಯ ವಿಗ್ರಹವೆಂದು ಜನರು 
ಕರೆಯುತ್ತಾರೆ. ಪ್ರಾಯೇಣ ಈ ದೇವಾಲಯ ಮತ್ತು ಮಂಟಪ ೧೨ನೆಯ ಶತಮಾನ 
ಕ್ಕಿಂತ ಹಿಂದಿನವು ಎಂಬುದನ್ನು ಯಾರಾದರೂ ಹೇಳಬಹುದು. ಅಮ್ಮವ್ವೆಯಂ 
ಬಿಜ್ಜಾವರದವಳಾದುದರಿಂದ ಬಿಜ್ಜವಂಹಾದೇವಿ ಎಂದಂ ಕರೆದಂತೆ ತೋರುತ್ತದೆ. 
ಶಿವಶರಣೆ ಪುನೀತವತಿಯನ್ನು ಪೆರಿಯ ಪುರಾಣಕಾರರಂ “ಕಾರಿಕಾಲಮ್ಮೆ ೪, ಎಂದು 
ಕರೆದಿದ್ದಾರೆ. ಅವಳ ಹೆಸರು "ಅಮ್ಮೈ' ಎಂಬುದು. ಆದರೆ ಅವಳಂ ಕಾರಿಕಾಲ್‌ ಎಂಬ 
ಊರಿನವಳಾದುದರಿಂದ “ಕಾರಿಕಾಲಮ್ಮೈ' ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ 
ಎಂಬುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳ ಬಹುದು. 


ಬೋಳಬಸನವೇಶ್ವರನ ಗದ್ದು ಗೆ: ಸಿದ್ದಾಪುರವು ಮಧುಗಿರಿಯ ಮತ್ತೊಂದಂ 
ದಿಕ್ಕಿನಲ್ಲಿ ೨ ಮೈಲಿ ದೂರದಲ್ಲಿದೆ. ಅಲ್ಲಿ ಒಂದು ಚಿಕ್ಕ ಕೋಟೆಯಿದೆ. ಅದನ್ನೂ 
ಬಿಜ್ಜಾವರದ ಅರಸನೆಹಬ್ಬನು ಕಟ್ಟಿಸಿದನೆಂದು ಹೇಳುತ್ತಾರೆ. ಈ ಗ್ರಾಮದಲ್ಲಿ ವೀರಭದ್ರ, 
ಬಸವೇಶ್ವರ ಮತ್ತು ಮಾರುತಿ ದೇವಾಲಯಗಳಿವೆ. ಇಲ್ಲಿ ನಂಜಮ್ಮನ ಮಂಠ, 
ಪ್ರೆಟ್ಟಯ್ಯಸ್ವಾಮಿ ಮಠ, ಬೋಳಾರಾಧ್ಯರ ಮಠ ಮೊದಲಾದವುಗಳು ಇವೆ. 
ನಿರಂಜನವಂಶರತ್ನಾಕರದಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರನ ಶಿಷ್ಯನಾದ ಬೋಳಬಸವೇ 
ಶ್ರರನ ಸಮಾಧಿಯಂ ಮಧುಗಿರಿಯಲ್ಲಿದೆ ಎಂದಂ ಹೇಳಲಾಗಿದೆ (ನಿ. ರ. ರ. ಪು. ೫೫). 
ಮತ್ತು ಮಹಲಿಂಗೇಶ್ವರ ವಿಜಯದಲ್ಲಿ ಬೋಳಬಸವೇಶ್ವರರ ಸಮಾಧಿಯು ಮಧುಗಿರಿ 


೬೨ ಕರ್ನಾಟಕ ಭಾರತಿ 


ಯಲ್ಲಿದೆಯೆಂದು ಹೇಳಲಾಗಿದೆ (ಮಹಲಿಂಗೇಶ್ವರ ವಿಜಯ ಪೀಠಿಕೆ ಪು. ೫೯). ಆದರೆ 
ಈಗಿನ ಮಧುಗಿರಿಯಲ್ಲಿ ಬೋಳಬಸವೇಶ್ವರನ ಸಮಾಧಿ ಎಲ್ಲಿಯೂ ಇಲ್ಲ. ಸಿದ್ದಾ ಪುರವು 
ಹಿಂದಿನ ಕಾಲದಲ್ಲಿ ಮಧುಗಿರಿಯ ವಿಸ್ತರಣ ಗ್ರಾಮವಾಗಿತ್ತೂ ಎಂದು ಅಂದುಕೊಂಡರೆ 
ನಿರಂಜನವಂಶರತ್ನಾಕರದ ಪ್ರಮಾಣ ಶುದ್ಧವಾಗಂತ್ತದೆ. ಸಿದ್ದಾ ಪುರದಲ್ಲಿರಂವ 
ಬೋಳಾರಾಧ್ಯರ ಸಮಾಧಿಯೇ ಬೋಳಬಸವೇಶ್ವರನ ಸಮಾಧಿಯಾಗಿರಬೇಕೆಂದು 
ತೋರುತ್ತದೆ. ಈ ಸಮಾಧಿಕಟ್ಟಡವು ಎಡೆಯೂರು ಸಿದ್ದಲಿಂಗೇಶ್ವರ, ಗಂಬ್ಬಿ 
ಚೆನ್ನಬಸವೇಶ್ವರ, ನಡಂವತಿ ಮಾದೇಶ್ವರ, ಸೊನ್ನಲಿಗೆ ಸಿದ್ದ ರಾಮೇಶ್ವರ ವೊದಲಾದ 
ಶೂನ್ಯಪೀಠಾಧಿಪತಿಗಳ ಸಮಾಧಿಯಂತೆ ದಿವ್ಯಭವ್ಯವಾಗಿದೆ. ಲಿಂಗವಂತ ಅರ್ಚಕರು 
ದಿನವಹಿ ಭಕ್ತಿಯಿಂದ ಪೂಜೆಮಾಡಂತ್ತಾರೆ ಎಂಬುದು ಸಮಾಧಾನದ ಸಂಗತಿಯಾಗಿದೆ. 
ಆದರೆ ಸಿದ್ದಾಪುರಕ್ಕೆ ಅನತಿದೂರದಲ್ಲಿರುವ ಪುರಾಣಪ್ರಸಿದ್ಧವಾದ ಬಿಜ್ಜಮಹಾದೇವಿ 
ದೇವಾಲಯದಲ್ಲಿ ಯಾವ ಪೂಜೆ ಪ್ರೆರಸ್ಕಾರಗಳೂ ನಡೆಯುವಂತೆ ತೋರಲಿಲ್ಲ. ಕೇವಲ 
ಪಾವಿತ್ರದ ದೃಷ್ಟಿಯಿಂದಲೇ ಅಲ್ಲದೆ ಐತಿಹಾಸಿಕ ಮಹತ್ವದಿಂದ ಕೂಡ ಬಿಜ್ಜಾವರದ 
ಅಮ್ಮವ್ವೈ ದೇವಾಲಯ, ಸಿದ್ದಾಪುರದ ಬೋಳಬಸವೇಶ್ವರರ ಗದ್ದಿಗೆ ಇವು 
ಸಂರಕ್ಷಣಾರ್ಥವಾಗಿವೆ ಎಂಬುದನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ. 


ಶ್ರೀ ಬಸವೇಶ್ವರನ ಹಾಗೂ ಶಿವಶರಣರ ಹೆಸರನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ 
ಮತ್ತು ಬೋಳಬಸವೇಶ್ವರರ ಗುರು ಪರಂಪರೆಯವರೆಂದು ಹೇಳಿಕೊಳ್ಳುವ ಯಾವ 
ವಂಹನೀಯರೂ ಇಲ್ಲಿಗೆ ಬಂದುಹೋಗುತ್ತಿಲ್ಲವೆಂದು ಆ ಗ್ರಾಮಸ್ಥರ ಮುಖಾಂತರ 
ಕೇಳಿ ನನಗೆ ತುಂಬ ದುಃಖವಾಯಿತು. ಕಾಲಾಯತಸ್ಮೈನವಃ ಹರಹರಾ ಶ್ರೀ 
ಚನ್ನಸೋಮೇಶ್ವರಾ. 


ಮಧುಗಿರಿಯನ್ನೂ ಕೋಟೆಕೊತ್ತಳಗಳನ್ನೂ ಬಿಜ್ಜಾವರದ ರಾಜರೇ ಕಟ್ಟಿಸಿದ 
ರೆಂದೂ ಕೆಲವುಕಾಲ ಮಧುಗಿರಿಯು ಬಿಜ್ಜಾವರದ ನಾಡಿಗೆ ರಾಜಧಾನಿಯಾಗಿತ್ತೆಂದೂ 
ತಿಳಿದುಬಂದಿದೆ. ಸಿದ್ದಾಪುರವು ರಾಜರ ಪರಮಗುರುಗಳಾದ ಎಡೆಯೂರು 
ಸಿದ್ಧಲಿಂಗೇಶ್ವರನ ಹೆಸರಿನಲ್ಲಿ “ ಸಿದ್ಧಲಿಂಗಪುರ” ಎಂಬ ಹೆಸರಿನಿಂದ ಕಟ್ಟಿಸಿದ 
ಊರೆಂದು ಹೇಳುತ್ತಾರೆ. ಮಧುಗಿರಿಯಲ್ಲಿರುವ ಶ್ರೀ ವೆಂಕಟರಮಣ ಮತ್ತು 
ಮಲ್ಲೆ ಶ್ವರ ಬೇವಾಲಯಗಳು ಬಿಜ್ಜಾವರದ ಅರಸರ ಕಾಲದಲ್ಲಿ ಕಟ್ಟಿರುವುವೆಂದು 
ತಿಳಿಯಲಾಗಿದೆ. ಬಿಜ್ಜಾವರದ ರಾಜನಿಗೆ “ಮಹಾನಾಡಪ್ರಭು” ಎಂಬ ಬಿರುದಿದೆ. 
ಈಗ ಸಿದ್ದಾ ಪುರ, ಬಿಜ್ಜಾ ವರ ಮತ್ತು ಪುರವರಗಳಲ್ಲಿ ಅನ್ವೇಷಣೆ ಮಾಡಿದರೆ ಅನೇಕ 
ಶಿಲಾಶಾಸನಗಳು ಇರಬಹುದು ಎಂದು ತೋರುತ್ತದೆ. ವಂಯಖ್ಯವಾಗಿ ಈ ಪ್ರಾಚೀನ 
ರಾಜಧಾನಿಗಳಲ್ಲಿ ಸಂಶೋಧನೆ ನಡೆಯುವುದು ಅಗತ್ಯವಾಗಿದೆ. 


ಬಿಜ್ಜಾವರ ಮತ್ತು ಸಿದ್ದಾಪುರ ೬೩ 


ಜೋಳಬಸವೇಶ್ವರರು ವೀರಶೈವಧರ್ಮ ಮತ್ತು ಸಾಹಿತ್ಯದಲ್ಲಿ ಅತ್ಯಂತ 
ಪ್ರಖ್ಯಾತರು. ಮಹಾಕವಿ ಗುಬ್ಬಿ ಮಲ್ಲಣಾರ್ಯ, ಅವನ ಮಗ ಕವಿ ಶಾಂತೇಶ, 
ಶೂನ್ಯ ಸಂಪಾದನೆಯ ಕವಿ ಹ ಒಳಾಪುರದ ಸಿದ್ದ ಲಿಂಗ, ಗೂಳೂರು ಸಿದ್ದ ವೀರ 
ಈೊದಲಾದವರೆಗೆ ಇವರು ಗುರುಗಳು, ವಿರಕ್ತ ತೋಂಟದಾರ್ಯರಿಗೆ ಇವರು ಗುರಂಗಳ 
ಗುರುಗಳು. ಮೂರಂಸಾವಿರ ವಿರಕ್ತರಂ, ಏಳಂನೂರು ಚರಮೂರ್ತಿಗಳಂ ಇವರನ್ನು 
ಕಟ್ಟಿಕೊಂಡು ದೇಶಾಟನೆ ಮಾಡಿದರು. ಉತ್ತಮರನ್ನು ಕಾಪಾಡುತ್ತಾ ದುಷ್ಟರನ್ನು 
ಶಿಕ್ಷೆಮಾಡುತ್ತ ಇವರಂ ತಮ್ಮ ಗುರುಪೀಠದ ದರ್ಪವನ್ನು ಚೆನ್ನಾಗಿ ನಡೆಸಿದರಂ. 
ನಿರಂಜನವಂಶರತ್ನಾಕರದ ಪ ಸ ಕಾರೆ ಇವರು ಶೂನ್ಯಪೀಠಕ್ಕೆ ೧೯ ನೆಯ ಜಗದ್ಗುರಂಗಳಂ. 
ಇವರು ತಮ್ಮ ಪ್ರವಾಸ ಕಾಲದಲ್ಲಿ ಅನೇಕ ಪರವಾದಿಗಳನ್ನು ವಾದಮಾಡಿ ಜಯಿಂಸಿ 
ದರು. ಶಿವಮತವನ್ನು ಪ್ರಚಾರಮಾಡಿದರು. ಇವರಂ ೭೨ ಬಿರುದುಗಳಿಂದ ವೈಭವ 
ವಾಗಿ ಮೆರೆದರು. ಮಧುಗಿರಿಯಲ್ಲಿ ಕೆಲವುಕಾಲವಿದ್ದು ಅನೇಕ ಮಹಿವೆಂಗಳನ್ನು ನಡೆಸಿ 
ದರು. ಇವರು ೯೬ ವರ್ಷ ಜೀವಿಸಿದ್ದರು (ನಿರಂಜನವಂಶರತ್ನಾಕರ ಪುಟ ೫೫). 
ಇವರು ಎಡೆಯೂರಿನಲ್ಲಿ ಸ್ವಲ್ಪ ಕಾಲವಿದ್ದು ತಮ್ಮ ಗುರುಗಳ ಗದ್ದಿಗೆ ಪೂಜೆ ತೃಪ್ತಿ ಬಕರ 
ವಾಗಿ ಮಾಡುವಂತೆ ವ್ಯವಸ್ಥೆ ಮಾಡಿದರು. 


ಸಿದ್ಧ ನಂಜೇಶನ ಗಂರಂರಾಜಚಾರಿತ್ರದಲ್ಲಿ ಠ್‌ ಬೋಳಬಸವೇಶ್ವರನ ಸಂಬಂಧ 
ವಾಗಿ ಈ ಮುಂದೆ ಹೇಳಂವಂತೆ ನಿರೂಪಿತವಾಗಿದೆ : 


ಪರಮ ಶಾಂತಿಯೆ ಮೂರ್ತಿವೆತ್ತು ಭೂತಳದಲ್ಲಿ 

ಚರಿಸುವ ಮಹಾಮಹಿಮನೆಂದು ಸರ್ವರು ಪೊಗಳು 

ತಿರೆ ಕೀರ್ತಿವೆತ್ತನಘ ಬೋಳಬಸವೇಶನೆಂದೆಂಬ ಪಾವನ ಸಂಯಮೀ ! 
ಧತಿಗೆಸೆವ ಬಿಜ್ಜಾವರದೊಳಧಿಕ ಮಹಿಮೆಯಂ 

ಮೆರೆದು ಲಿಂಗಾಭಿಷೇಕೋದಕವ ಮಸ್ತಕದಿ 

ಧರಿಸಿ ಶರಣಾಗತರ ವಾಂಛಿತಂಗಳನಿತ್ತು ಸಕಲತೊಳು ರೂಢಿವೆತ್ತು ॥ 


ಇರುತೊಂದು ದಿವಸದೊಳು ಒಣಗಿದತ್ತಿಯ ಮರನ 

ಕರುಣದಿಂ ನೋಡಿಯಾಕ್ಷಣವೆ ಚಿಗುರಿಸಿ ಫಲವ 

ಧರೆ ಪೊಗಳೆ ತೋರ್ದು ಶರಣ್ಣೊಂಡ ನಿರುಪಮಮಹಿಮನಪ್ರತಿಮಘನವಿರಕ್ತಂ । 
ನೆರೆ ಪ್ರಸಿದ್ಧತೆವಡೆದು ಇರುತ ಶ್ರೀಕೈಲಾಸ 

ಪುರದ ಬೌಗಿಲೊಳು ತಮ್ಮಯ ಪಾದಸೇವನಾ 

ತುರನು ಬಿಜ್ಜಾವರದ ಗೌಡ ತೋಂಟನ ತಡೆದು ಮಿರ್ದಪರು ನಾವು ಪೋಗಿ ॥ 


ಬಿಡಿಸಿ ಕರೆದೊಯ್ಯವೇಕ್ಕೆಂದು ಸರ್ವರೊಳು ಉಸಿರ್ದು 
ಪೊಡವಿ ಬೆರಗಾಗಲಾ ಶಿವಸಮಾಧಿಯೊಳ್ಳದಿ 
ಮೃಡನ ಸನಿ ) ಧಿಗೆ ಕರೆದೊಯ್ದು ಮೋಕ್ಷವನಿತ್ತ ಪ್ರ ತ್ಯ ಕ್ಷ ಶಿವಮೂರ್ತಿ ಯು | 


(ಗುರುರಾಜಚಾರಿತ್ರ, ಸಂಧಿ ೧೬, ಪದ್ಯ ೨-೪) 


೬೪ ಕರ್ನಾಟಕ ಭಾರತಿ 


ಈ ಪದ್ಯಗಳಲ್ಲಿ ಶ್ರೀ ಬೋಳಬಸವೇಶ್ವರರಂ ಬಿಜ್ಜಾವರದಲ್ಲಿ ರಾಜಗೌರವ 
ದಿಂದ ಮೆರೆದರೆಂದೂ, ಅನೇಕ ಪವಾಡಗಳನ್ನು ಮಾಡಿದರೆಂದೂ, ಕಡೆಯಲ್ಲಿ ಬಿಜ್ಜಾವರ 
ದಲ್ಲೇ ಐಕ್ಕವಾದರೆಂದೂ ಹೇಳಲಾಗಿದೆ. ಕರ್ನಾಟಕದಲ್ಲಿ ಚೆನ್ನಬಸವೇಶ್ವರ (ಉಳವಿ), 
ಸಿದ್ಧರಾಮೇಶ್ವರ (ಸೊನ್ನಲಿಗೆ), ನಿರ್ಮಾಯ ಗಣೇಶ್ವರ (ನಡುಮಲಿ), ಗೋಸಲ 
ಸಿದ್ಧೇಶ್ವರ (ಸಿದ್ದಗಂಗೆ), ಗೋಸಲಚನ್ನಬಸವೇಶ್ವರ (ಗುಬ್ಬಿ), ಸಿದ್ದಲಿಂಗೇಶ್ವರ 
(ಎಡೆಯೂರು), ಶಂಕರಾಚಾರ್ಯ (ಸಿದ್ಧರ ಬೆಟ್ಟ) ಮೊದಲಾದಕಡೆಗಳಲ್ಲಿ ಶೂನ್ಯ 
ಸಿಂಹಾಸನಾಧೀಶ್ವರರ ಶಿವಯೋಗ ಸಮಾಧಿಗಳು ವೈಭವದಿಂದ ಪೂಜೆಗೊಳ್ಳುತ್ತಿವೆ. 
ಇಲ್ಲೆಲ್ಲಾ ಪ್ರತಿವರ್ಷ ಜಾತ್ರೆಯಾಗುತ್ತದೆ. ಆದರೆ ಅದೇ ಪರಂಪರೆಯ ಶ್ರೀ ಜಗದ್ಗುರಂ 
ಬೋಳಬಸವೇಶ್ವರರ ಸಮಾಧಿಯು ಇರುವ ಸಿದ್ದಾಪುರವು ಒಂದು ಅನಾಮಧೇಯ 
ಗ್ರಾಮವೆನಿಸಿದೆ. ಬೋಳಬಸವೇಶ್ವರರ ಗದ್ದುಗೆಯ ಇಂತಹ ಕಡೆ ಎಂಬುದು ಆ 
ಪರಂಪರೆಯ ಗುರುಗಳಿಗೇ ಗೊತ್ತಿಲ್ಲ. ಆ ಮಹಾಕ್ಷೇತ್ರಕ್ಕೆ ಹೋಗಿ ತಮ್ಮ ಭಕ್ತಿ ಪೂಜೆ 
ಯನ್ನ ಯಾರೂ ನಡೆಸುತ್ತಿಲ್ಲ. ಆ ಗದ್ದುಗೆಯನ್ನು ಈಗ ಸಿದ್ದಾಪುರದ ಜನಗಳು 
ಬೋಳಾರಾಧ್ಯರ ಮಠ, ಬಾಳಯ್ಯ ಸ್ವಾಮಿಗಳ ಮಠ ಎಂದು ಮಾತ್ರ ಕರೆಯು 
ತ್ತಾರೆ. ಈ ಸ್ಥಿತಿಯ ವೀರಶೈವಸಮಾಜದ ಭಾವದಾರಿದ್ರಕ್ಕೆ ಒಂದು ಒಳ್ಳೆಯ 
ನಿದರ್ಶನವಾಗಿದೆ. 


ತ ue a a i 


ಅಂಶಗಣದ ಇತಿಹಾಸ 


| ಎಂ. ಎಂ. ಕಲಬುರ್ಗಿ 


“ ಛಂದಸ್ಸಿನ ಮೂಲತತ್ವಗಳನ್ನು ಗುರುತಿಸುವ, ವಿವರಿಸುವ ಕಾಲ ಇನ್ನೂ ಬಂದಿಲ್ಲ. 
ಆವಶ್ಯಕ ಪರಿಕರಗಳು ಸಾಲದಿರುವುದು, ಸರಿಯಾದ ಪ್ರಾಥಮಿಕ ಅಭ್ಯಾಸ ನಡೆಯದಿರುವದು, 
ಮಿಗಿಲಾಗಿ ಅಭಿರುಚಿ ಕಡಿಮೆಯಾಗಿರುವುದು ಇದಕ್ಕೆ ಕಾರಣವಾಗಿರಬಹುದು.” 


ನಮ್ಮ ಲ್ಲಿ ನಡೆದ ಛಂದಸ್ಸಿನ ಅಭ್ಯಾಸದ ಬಗ್ಗೆ ೧೯೬೦ ರಲ್ಲಿ ಹೇಳಿದ ಮಾತಿದು. 
ಅಂಶಛಂದಸ್ಸಿನ ಅಭ್ಯಾಸದ ವಿಷಯವಾಗಿಯಂತೂ ಈ ಮಾತು ತೀರ ಸತ್ಯವಾದುದು. 


ಆಧುನಿಕರಲ್ಲಿ  ಅಂಶಛಂದಸ್ಸಿನ ಬಗೆಗೆ ವೊದಲು ವಿವೇಚಿಸಿದವರು, 
ಶ್ರೀ ಬಿ. ಎಂ. ಶ್ರೀ. ಕನ್ನಡ ಛಂದಸ್ಸಿನ ತಿಳಿವಳಿಕೆ ಅಸ್ಪ ಪ್ಪವಾಗಿದ್ದ £ ಅಭ್ಯಾಸ 
ಅಸಮರ್ಪಕವಾಗಿದ್ದ ಕಾಲವದು. ಆಗ ಹೇಳಿದ ಬಿ. ಎಂ. ಶ್ರೀ ಮಾತು, ಮಾರ್ಗವಾಗಿ 
ಪರಿಣವಿಂಸಿತು. ಆ ಮೇಲೆ ಡಾ. ಡಿ. ಎಸ್‌. ಕರ್ಕಿ, ತೀ. ನಂ. ಶ್ರೀ, ಶಿವರಾಮ 
ಐತಾಳ, ಟಿ. ವ್ಹಿ. ವೆಂಕಟಾಚಲಶಾಸ್ತ್ರಿ ಮೊದಲಾದವರು ಒಂದೆರಡು ಹೊಸ ಸೂಚನೆ 
ಗಳನ್ನು ಮಂಡಿಸಿದರೂ ಬಿ. ಎಂ. ಶ್ರೀ ಮಾರ್ಗವೇ ಇವರಿಗೆ ಮೂಲ ಧನವಾಗಿ 
ನಿಂತಿದೆ. ಈಗ ಸರ್ವ ದ್ರಾವಿಡಭಾಷೆಗಳನ್ನು ಕಣ್ಣು ಮುಂದಿಟ್ಟುಕೊಂಡು ಅಂಶಛಂದಸ್ಸಿ 
ನಲ್ಲಿ ಸಂಶೋಧನೆ ನಡೆಸುವುದು ಆತ್ಮವಶ್ಯವಿದೆ*. ಈ ಹಿನ್ನೆಲೆಯಲ್ಲಿ ಒಂದೆರಡು 
ಹೊಸ ಸಂಗತಿಗಳನ್ನು ಇಲ್ಲಿ ಮಂಡಿಸಬಹಂದಾಗಿದೆ. 


ಪದ್ಯವನ್ನು ಹಾಡಂತ್ತ ಹೋದ ಹಾಗೆ ತಾಳಗಳು ಬೀಳಂತ್ತಹೋಗುತ್ತವೆ. 
ಇಂಥ ಎರಡು ತಾಳಗಳ ಮಧ್ಯಭಾಗವೇ ಲಯ. ಈ ಲಯದಲ್ಲಿ ಮತ್ತೆ ಒಳಲಯ 
ಗಳು ಗೋಚರಿಸುತ್ತವೆ, ಉದಾ: 


| ಅ.ಕೆ.ತಂ।ಗೆರ. ಬ.೧ | ಅವ.ರಿ. ಹೆಣ | ವಿನ. ಬ.ಣ 
ರ ಕೌ ಣ [50] 


೧ ಕೆ. ಶಿವರಾಮ ಐತಾಳ, ಅಂಶಲಯ ವಿಚಾರ (ಹೊಸ ಬೆಳಕು, ಪು. ೧೩೧), 

೫ (ಅ) ಪ್ರಥಮಾಂಶದಲ್ಲಿ ಒಂದು ಗುರು ಇಲ್ಲವೆ ಎರಡು ಲಘು ಬರಬೇಕು. ಪ್ರಥಮೇತರಾಂಶ 
ಗಳಲ್ಲಿ ಒಂದು ಗುರು ಇಲ್ಲವೆ ಒಂದು ಲಘು ಬರಬೇಕು- ಈ ಎರಡು ನಿಯಮಗಳ ಪರಿಷ್ಕರಣ 
ಕಾರ್ಯ ನಡೆಯಬೇಕಾಗಿದೆ. (ಆ) ಮಾತ್ರಾಪರಿಭಾಷೆಯ ಪ್ರಸ್ತಾರದಿಂದ ಅಂಶಛಂದಸ್ಸನ್ನು 
ಬೋಧಿಸುವುದು ಎಷ್ಟ ರಮಟ್ಟಿ ಗೆ ಸಾಧುವೆಂಬುದನ್ನು ವಿವೇಚಿಸಬೇಕಾಗಿದೆ. 


೬೬ ಕರ್ನಾಟಕ ಭಾರತಿ 


ಇಲ್ಲಿ ಕೊರೆದ ಗೆರೆಗಳು ತಾಳ. ಎರಡು ಗೆರೆಗಳ ಮಧ್ಯಭಾಗ ಲಯ. ಈ ಲಯ 
ಗಳಲ್ಲಿ ಬಿಂದುಗಳಿಂದ ತೋರಿಸಿದ ಒಂದೊಂದೂ ಘಟಕ ಒಳೆಲಯಗಳು. ಛಂದಸ್ಸಿನ 
ಪರಿಭಾಷೆಯಲ್ಲಿ ಹೇಳಂವುದಾದರೆ ಈ ಹೊರಲಯಗಳೇ ಗಣ; ಒಳಲಯಗಳೇ ಅಂಶ. 


ಮೂಲತಃ ಒಂದು ಅಂಶವೆನ್ನುವದು ಒಂದು ಗುರುವಿಗೆ ೨ ಸಮಾನವಾದುದಂ. 
ಇಂಥ ಎರಡಂ ಅಂಶಗಳಿಂದ ಕೂಡಿದುದು ಬ್ರಹ್ಮಗಣ, ಮೂರು ಅಂಶಗಳಿಂದ ಕೂಡಿ 
ದುದು ವಿಷ್ಣು ಗಣ. ಇವುಗಳನ್ನು ಹೀಗೆ ಬರೆಯಬಹುದಂ. 


ನಾಲ್ಕುಅಂಶ(-.-.-.- ) ಗಳ ರುದ್ರಗಣವನ್ನು ನಾಗವರ್ಮ ಮೊದಲು 
ಮಾಡಿ ನವೀನ ವಿದ್ವಾಂಸರು ಹೇಳಂವರಾದರೂ ರುದ್ರಗಣವೆಂಬಂದಂ ಸಾಧ್ಯವಿಲ್ಲವೆಂದು 
ನನ್ನ ಅನಿಸಿಕೆ. ಅದು ಚರಣಮಧ್ಯದಲ್ಲಿ ಬಂದರೆ ಎರಡು ಬ್ರಹ್ಮವಾಗುವುದೂ*, 
ಚರಣಾಂತ್ಯದಲ್ಲಿ ಬಂದರೆ ವಿ೬ -- ಆಗುವುದೂ ಈ ಅನಿಸಿಕೆಗೆ ಕಾರಣ. ಕರ್ಣಾಟ 
ವಿಷಯಜಾತಿವೃತ್ತಗಳಲ್ಲಿ ರುದ್ರಗಣ ಒಮ್ಮೆಯೂ ಮಧ್ಯ ಬಂದಿಲ್ಲವೆಂಬುದನ್ನೂ 
ಕ್ವಚಿತ್ತಾಗಿ ಕೊನೆಗೇ ಬಂದಿದೆಯೆಂಬುದನ್ನೂ ಇಲ್ಲಿ ನೆನೆಯಬಹಂದು. ಒಟ್ಟಿನಲ್ಲಿ 
ಅಂಶಗಣಗಳು ಎರಡು ಮಾತ್ರ. ಅವು: ಬ್ರಹ್ಮಗಣ, ವಿಷ್ಣುಗಣ. ಈ ಗಣಗಳು 
ತಮ್ಮ ಜೀವನೇತಿಹಾಸದಲ್ಲಿ ಅನುಭವಿಸಿದ ಎರಡು ಅವಸ್ಥೆಗಳು ಹೀಗಿವೆ : 


ಪ್ರಥಮ ಅವಸ್ಥೆ 


ಮೂಲತಃ ಅಂಶವೆನ್ನುವುದು "ಗುರುವ್ಯಾಪ್ತಿ' ಯದೆಂಬ ಭಾವನೆಯಿಂದ, ಕೇವಲ 
ಗುರುವರ್ಣಗಳಿಂದ ಗಣ ಕಟ್ಟುವುದು ಅಸಾಧ್ಯ; ಎಲ್ಲ ಲಘುವರ್ಣಗಳನ್ನು ಎಳೆದಂ 
ಗುರುವನ್ನಾ ಗಿಸುವುದೂ ಅಸಾಧ್ಯ. ಈ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳ ಬೇಕೆಂಬಂ 
ದನ್ನು ಅರಿಯಬೇಕಾದರೆ ಗಣದ ಆದಿ, ಮಧ್ಯ, ಅಂತ್ಯ ಅಂಶಗಳ ಸ್ವರೂಪವನ್ನು 
ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 


೧. ಆದಿ ಅಂಶ : ಹಾಡುವಾಗ ತಾಳ, ಗಣದ ಪ್ರಾರಂಭದಲ್ಲಿಯೇ 
ಬೀಳುತ್ತದೆ. ತಾಳದ ಈ ಭಾರವನ್ನು ಹೊರಬೇಕಾದುದರಿಂದ ಗಣದ ಪ್ರಥಮಾಂಶ 
ಗುರುವಾಗಿರಲೇಬೇಕು; ಇಲ್ಲವೆ ಆ "ಗುರುವ್ಮಾಪ್ತ'ಗೆ ಸರಿಹೋಗುವ ಹಾಗೆ ಎರಡು 


ಯ್‌” 
೧ 


೨ ಇಲ್ಲಿ "ಗುರು' ಶಬ್ಬಕ್ಕೆ ಬದಲು "ದೀರ್ಫ" ಶಬ್ದವನ್ನು ಬಳಸುವದು ಹೆಚ್ಚು ಶಾಸ್ತ್ರೀಯ. 
೩ ಚರಣಮಧ್ಯದಲ್ಲ '2 ವಿ + ೧ಗು' ಬಂದಿದ್ದರೆ ವಾಸ್ತವವಾಗಿ ಅಲ್ಲಿ ಚರಣ ಮುಗಿದಿರುತ್ತದೆ. 


34 


ಅಂಶಗಣದ ಇತಿಹಾಸ ೬೭ 


ಲಘುವಿರಬೇಕು*. ಈ ಕಡ್ಡಾಯ ಕಾರಣವಾಗಿ ಪ್ರಥಮಾಂಶದಲ್ಲಿ ಧ್ವನಿತರಂಗಕ್ಕೆ 
ಅವಕಾಶವಿರುವುದಿಲ್ಲ. 


೨. ಅಂತ್ಯ ಅಂಶ : ಬ್ರಹ್ಮದ ಎರಡನೆಯ ಅಂಶ, ವಿಷ್ಣುವಿನ ಮೂರ 
ನೆಯ ಅಂಶಗಳಂ ಗಣದ ಅಂತ್ಯ ಅಂಶಗಳೆನಿಸುತ್ತವೆ. ಇವು ಗುರುವರ್ಣವಿದ್ದರಂತಣ 
ಸರಿಯೇ, ಲಘುವರ್ಣವಿದ್ದರೆ ಗಣದಿಂದ ಗಣಕ್ಕೆ ದಾಟಬೇಕಾಗಂವ ಕಾರಣ ನಮಗರಿಯ 
ದಂತೆ ತಂತಾನೇ ಗುರುವರ್ಣವಾಗಿಬಿಡುತ್ತದೆ. ಅಂದರೆ ಅಂತ್ಯ ಅಂಶದಲ್ಲಿ ಧ್ವನಿ 
ತರಂಗಕ್ಕೆ ಅವಕಾಶವುಂಟು. 


೩. ಮಧ್ಯ ಅಂಶ : ಇದು ವಿಷ್ಣುಗಣದ ಎರಡನೆಯ ಅಂಶ. ಗರಂ 
ವಿದ್ದರಂತೂ ಸರಿಯೇ, ಲಘುವಿದ್ದ ರೆ ಮಾತ್ರ ಅದನ್ನು ಗುರಂವಿನಷ್ಟು ಹಿಗ್ಗಿಸಿ ಅಂಶ 
ಬೆಲೆಗೆ ಒಗ್ಗಿ ಸಬೇಕಾಗುತ್ತದೆ. ಉದಾ: 

ಹೆಸ.ರಿ8 .ಗಿ! ರಬ. ಕ5.ವಿ1ಮೊಸ್ತರಿ$.ಗಿ1ನೀ.ರಿ.ಲ್ಲ 


ಇಲ್ಲಿ ರಿs, ಕ, ರಿ$8 ಗಳು ಹಿಗ್ಗಿದುದನ್ನು ಗಮನಿಸಬೇಕು. ಅಂದರೆ ಮಧ್ಯ ಅಂಶ 
ದಲ್ಲಿಯೂ ಧ್ವನಿತರಂಗಕ್ಕೆ ಅವಕಾಶವಿದೆ; ಅದು ಸ್ಪಷ್ಟವಾಗಿಯರ ಗಮನಕ್ಕೆ ಬರಂ 
ತ್ತದೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮ, ವಿಷ್ಣುಗಣಗಳ ಸಾಧ್ಯತೆಗಳು ಹೀಗಾಗುತ್ತವೆ : 


ಬ್ರಹ್ಮಗಣ ವಿಷ್ಣುಗಣ 
ಈ ತಟ ಲ ಜಾ 
ಬ Wr ಬ: ಬತ (ತರಂಗಗಣ) 


LVU:uSs — ( ತರಂಗಗಣ ) 
ಲಲ” ಅತ (ತರಂಗಗಣ) ಆ ೦.೦5: 6 ( ತರಂಗಗಣ) 


ಹಾಡ 5 ( ತರಂಗಗಣ ) ತಲ್ಲ 


ಈ ಹನ್ನೆರಡು ಮೂಲ ಅಂಶಗಣಗಳಂ. ಇವುಗಳಲ್ಲಿ ಎಂಟು (ಬ್ರಹ್ಮ ೨, ವಿಷ್ಣು ೬) 
ತರಂಗ ಗಣಗಳಿವೆ. ಈ ಹನ್ನೆರಡು ಗಣಗಳ ಪರ್ಮಿಟೇಶನ್‌ದಿಂದ ರೂಪಗೊಂಡು, 
ತೌ 

೪ ಪ್ರಥಮೇತರಾಂಶದಂತೆ ಪ್ರಥಮಾಂಶವೂ ಒಂದು ಗುರುವಾಗಿರಬಹುದು; ಇಲ್ಲವೆ ಒಂದು 
ಲಘುವಾಗಿರಬಹುದು ಎಂಬ ನಿಯಮ ತೀರ ಪ್ರಾಚೀನ ಕಾಲದಲ್ಲಿದ್ದಿತೇನೋ. ತಮಿಳು 
ಛಂದೋಗ್ರಂಥಗಳಲ್ಲಿ ಇದಕ್ಕೆ ಮನ್ನಣೆಯಿದೆ. ಕನ್ನಡ ಜನಪದ ಸಾಹಿತ್ಯದಲ್ಲಿಯೂ ಇದಕ್ಕೆ 
ನಿದರ್ಶನಗಳು ಸಿಗುತ್ತವೆ. 
ಉದಾ: |ಕಡ.ಲ್ಲೀ.ಕಾ।ಳ್ತೊೋ.ತಿಂ.ದು।! ಮಡ.ದ್ಯ(.ನೀ। ರ್ರ್ವ.ಕು.ಡ್ತು 


೬೮ ಕರ್ನಾಟ* ಭಾರತಿ 


ದ್ರಾವಿಡ ಜನಾಂಗದಲ್ಲಿ ವ್ಯವಹರಿಸುತ್ತಿರುವ ಅನೇಕ ಉದ್ದ ಳತೆಯ ಚರಣಗಳನ್ನು 
ಎಣಿಸಿ ಹೇಳಂವ ಕಾರ್ಯ ಈ ವರೆಗೂ ನಡೆದಿಲ್ಲ. ಗಣಿತದೃಷ್ಟಿಯಿಂದ ಹೇಳುವು 
ದಾದರೆ ಅಂಶವೃತ್ತದ ಅತಿ ಸಣ್ಣ ಚರಣ ೧ ಗಣದ್ದು, ಅಂದರೆ ೨ ಅಂಶಗಳದ್ದು. 
ಒಮ್ಮೆ ಬಂದ ಗಣ ಇನ್ನೊ ಮ್ಮೆ ಬರದಂತೆ ಯೋಜಿಸಿದರೆ ಅತಿ ದೊಡ್ಡ ಚರಣ ೧೨ 

ಗಣದ್ದು, ಅಂದರೆ ೩೨ ಅಂಶ ( ಬ್ರಹ್ಮದ ೮ ಅಂಶ, ವಿಷ ವ್ಯ ವಿನ ೨೪ ಅಂಶ ) ಗಳದ್ದು. 

ಈ ೨ ೨೦೫ ೩೨ ಅಂಶಗಳ ಮಧ್ಯದ 'ಸಮಿಸಿತೇಶನ್‌ ದಿಂದ. ಒಟ್ಟು ೧,೩೦, ೨೦, ೬೦, 
೩೪೪ ಬಗೆಯ ಚರಣಗಳಾಗುತ್ತವೆ. 


ಒಂದು ವೇಳೆ ಇಲ್ಲಿಯ ಪ್ರತಿಯೊಂದು ಚರಣದ ಕೊನೆಗೆ ಒಂದು ಅಂಶವನ್ನು 
ಹೆಚ್ಚಿಗೆ ಸೆ ಸೇರಿಸಿದರೆ ಈ ಚರಣಸಂಖ್ಯೆ ದ್ವಿ ಗುಣಿತಗೊಂಡು ೨೬೦, ೪೧, ೨೨, ೬೮೮ 
ಆಗಂತ್ತದೆ. ಒಮ್ಮೆ ಬಂದ ಗಣ ಇನ್ನೊಮ್ಮೆ ಬರಲು ಅವಕಾಶ ಕೊಟ್ಟರೆ ಈ ಸಂಖ್ಯೆ 
೨, ೨೯, ೬೬, ೩೬, ೧೪, ೮೬, ೪೨೮ ನ್ನು ತಲುಪುತ್ತದೆ. ಇಲ್ಲಿಯೂ ಪ್ರತಿಯೊಂದು 
ಚರಣದ ಕೊನೆಗೆ ಒಂದು ಅಂಶವನ್ನು ಹೆಚ್ಚಿ ಗೆ ಸೇರಿಸಿದರೆ ಈ ಚರಣಸಂಖ್ಯೆಯೂ 
ದ್ವಿಗುಣಿತಗೊಂಡು ೪, ೫೪, ೩೨, ವಿರ್ಕಿ ತ ಲಥ ಆಗಂತ್ತದೆ. ೫ 


ಹೀಗೆ ಮೂಲದ ೪ ಬ್ರಹ್ಮಗಣ, ೮ ವಿಷ್ಣುಗಣಗಳನ್ನು ಪುನರುಕ್ತವಾಗದಂತೆ, 
ಪುನರುಕ್ತವಾಗಂವಂತೆ ಬಳಸಿಕೊಂಡಂ, ಬೇಕಿದ್ದರೆ ಚರಣಾಂತ್ಯದಲ್ಲಿ ಒಂದು ಅಂಶವನ್ನು 
ಹೊಂದಿಸಿಕೊಂಡು ಅನೇಕ ಉದ್ದಳತೆಯ ಚರಣಗಳು ರಣಪಗೆಇಳ್ಳುತ್ತಿದ್ದ ಕಾಲ 
ವೊಂದಿತ್ತ*. ಆಗ ಅಂಶವೃತ್ತಗಳಂ ತರಂಗದಿಂದ ತೊನೆಯುತ್ತಿದ್ದವು. ಇದು 
ಅಂಶಗಣಗಳ ಬಳಕೆಯ ಪ್ರಥವಂ ಅವಸ್ಥೆ. 


ದ್ವಿತೀಯ ಅವಸ್ಥೆ 

ಈ ರೀತಿ ಮೂಲ ಅಂಶಗಣಗಳು ವ್ಯವಹರಿಸುತ್ತಿರುವಾಗ ಸಂಸ್ಕೃತದ ಅಕ್ಷರಗಣ 
ಮತ್ತು ಪ್ರಾಕೃತದ ಮಾತ್ರಾಗಣಗಳು ನಮ್ಮ ನಾಡನ್ನು ಪ್ರವೇಶಿಸಿದವು. ಇವುಗಳಲ್ಲಿ 
ಅಕ್ಷರಗಣದ ಪ್ರಭಾವಕ್ಕೆ ಪಕ್ಕಾಗದ ಅಂಶಗಣಗಳು, ಅನಿವಾರ್ಯವಾಗಿ ಮಾತ್ರಾಗಣದ 
ಪ್ರಭಾವಕ್ಕೆ ಗುರಿಯಾದವು. ಇದಕ್ಕೆ ಕಾರಣ, ಅಂಶಛಂದಸ್ಸಿನಂತೆ ಮಾತ್ರಾಛಂದಸ್ಲೂ 
ಬಹುಮಟ್ಟಿಗೆ ಲಯಾನುವರ್ತಿಯಾಗಿರಂವುದು. 

ಈಗ ತರಂಗಗುಣವಿಲ್ಲದ ಪ್ರಥಮಾಂಶ ಹಾಗೆಯೇ ಉಳಿದು ತರಂಗಗುಣವುಳ್ಳ 
ಪ್ರಥಮೇತರ ಅಂಶಗಳಲ್ಲಿ ಮಾತ್ರಾಛಂದಸ್ಸಿನ ಪ್ರಭಾವ ಪ್ರವೇಶ ಮಾಡಿತು. ಅಂದರ 
ಪ್ರಥಮೇತರಾಂಶಗಳಲ್ಲಿ ಒಂದಂ ಗುರುವಿನ. (= ಗುರು ಅಂಶದ) ಬದಲಂ ಎರಡು ಲಘಂ 
ಬರುವುದು, ಒಂದಂ ಲಘುವಿನ ( - ಲಘು ಅಂಶದ ) ಬದಲು ಎರಡು ಲಘು ಬರು 


೫ ಶ್ರಮವಹಿಸಿ ಈ ಸ ಮಾಡಿಕೊಟ್ಟ ವರು ಕರ್ನಾಟಕ ಎಶ್ವವಿದ್ಯಾಲಯದ ಗಣಿತ ವಿಭಾಗದ 
ಪ್ರಾಧ್ಯಾ ಪಕರಾದ ಸ್ನೇಹಿತ ಡಾ. ವ್ಹಿ. “ಎನ್‌. ಕುಲಕರ್ಣಿಯವರು. 

೬ ನಮಗೆ" ಗೊತ್ತಿ ರುವಂತೆ ಇವುಗಳಲ್ಲಿ ಈಗ ಶುದ್ಧ ಅಂಶನಿಷ ಠವಾಗಿರುವುದೆಂದರೆ ಸಾಂಗತ್ಯವ ತ 
ಆದರೆ ಕೆಲವರು ಇಲ್ಲಿಯೂ ಅಂಶನಿಯಮ ಮೀರಿದ್ದಾ of “a 


ಅಂಶಗಣದ ಇತಿಹೌಸ ೬೯ 


ವುದು ರೂಢಗೊಂಡಿತು. ೭ ಇದರಿಂದ ಮೂಲ ಅಂಶಗಣಗಳು ಮಾತ್ರಾನಿಷ್ಠ ಅುಶ 
ಗಣಗಳಾಗಿ ಬ್ರಹ್ಮ, ವಿಷ್ಣು ಗಳ ಗಣಸಾಧ್ಯತೆಗಳಂ ಕೆಳಗಿನಂತೆ ಬೆಳೆದುನಿಂತವು. 


ಬ್ರಹ್ಮಗಣ 
ಮೂಲ ಅಂಶಗಣ ಮಾತ್ರಾನಿಷ್ಠ ಅಂಶಗಣ 
2 ದ RSS, 
2 Ke ತ್‌ ಟಟ | ಟಟ 
ಅಥವಾ 
— |us Te UU 
11.1 ಆಕೆ SS 


ಹೀಗೆ ೪ ಮೂಲ ಬ್ರಹ್ಮಗಣಗಳ ಜೊತೆಗೆ ೨ ಮಾತ್ರಾನಿಷ್ಠ ಬ್ರಹ್ಮಗಣಗಳಂ ಹೊಸದಾಗಿ 
ಹುಟ್ಟಿ, ಬ್ರಹ್ಮಗಣದ ಸಂಖ್ಯೆ ೪ ರಿಂದ ೬ ಕ್ಕೇರಿತು. ಇಲ್ಲಿ ಮೂಲದ ಎರಡೂ 
ತರಂಗ ಗಣಗಳು ನಿಸ್ತರಂಗವಾದವು. ಇದೇ ರೀತಿ ಮೂಲದ ವಿಷ್ಣುಗಣಗಳು ಕೆಳಗಿ 
ನಂತೆ ಬೆಳೆದುನಿಂತವು. 


ವಿಷ್ಣುಗಣ 
ಮೂಲಅಂಶಗಣ ಮಾತ್ರಾನಿಷ್ಕ ಅಂಶಗಣ 
— |— cs ಎ | ಎಟ 
RS ಹಾಕಾ ಭಾ 
WU ಟಕೆ ————— PS 4 ಟಟ 
7M OS, ತಾ ದಾ ರಾ ಕಾಣಿ ಬಾ ಕ ಹಾ 
೨ || *ಟ$್‌ 
— | 6-08 ತೋ... ತೈ ಎ | 6 ಟಟ * 
— TNS SRE 
೪ | ಏ$ ಎ ರಾತಿ 0 | ಟಟ — 
ಡಸ ಟಟ | ಟಿ "ಟೇ 
UU |*uS 06 ಕಾ ER: UU | US “ಟಟ 
ಡಿಕ್ರಿ 0 | UUW 


೭ ಈ ಸಂಗತಿಯನ್ನು ಕೈಪಿಡಿಕಾರರು, ಡಾ. ಡಿ. ಎಸ್‌. ಕರ್ಕಿ ಅವರು ಗುರುತಿಸಿದ್ದಾರೆ. ನೋಡಿರಿ. 
ಕನ್ನಡ ಕೈಖಡಿ (೧೯೫೫) ಪು. ೯೯, ಕನ್ನಡ ಛಂದೋವಿಕಾಸ (೧೯೫೬) ಪು. ೬೬-೬೭ 

* ಈ ನಾಲ್ಕು, ಮಾತ್ರಾ ನಿಷ್ಕ ಅಂಶಗಣಗಳಾಗಿದ್ದರೂ ಇಲ್ಲಿ ಲಘುಅಂಶಗಳು ಉಳಿದುಕೊಂಡ ಕಾರಣ 
ತರಂಗಕ್ಕೆ ಅವಕಾಶವುಂಟು. 


೭೦ ಕರ್ನಾಟಕ ಭಾರತಿ 


ಹೀಗೆ ೮ ಮೂಲ ವಿಷ್ಣುಗಣಗಳ ಜೊತೆ ೧೦ ಮಾತ್ರಾನಿಷ್ಕ ವಿಷ್ಣು ಗಣಗಳು ಹೊಸದಾಗಿ 
ಹುಟ್ಟಿ, ವಿಷ್ಣುಗಣದ ಸಂಖ್ಯೆ ೮ ರಿಂದ ೧೮ ಕ್ಕೇರಿತು. ಇಲ್ಲಿ ಮೂಲದ ೬ ತರಂಗ 
ಗಣಗಳು ನಿಸ್ತರಂಗವಾದವು. 

ಒಟ್ಟಿನಲ್ಲಿ ಮೂಲದ ಬ್ರಹ್ಮ, ವಿಷ್ಣುವೆಂಬ ಎಲ್ಲ ೧೨ ಗಣಗಳಿಗೆ ಬದಲಾಗಿ 
ಮೂಲ ಮತ್ತು ಮಾತ್ರಾನಿಷ್ಠ ಬ್ರಹ್ಮವಿಷ್ಣುವೆಂಬ ೨೪ ಗಣಗಳು ವ್ಯವಹರಿಸತೊಡಗಿ 


ದವು. ಈಗ ಎಲ್ಲ ೮ ತರಂಗಗಣಗಳು ನಿಸ್ತರಂಗವಾದಂವು. 


ಗಣಿತ ದೃಷ್ಟಿಯಿಂದ ಹೇಳುವುದಾದರೆ ಮೂಲ ಮತ್ತು ಮಾತ್ರಾನಿಷ್ಠ ಅಂಶ 
ವೃತ್ತದ ಅತಿ ಸಣ್ಣ ಚರಣ ೧ ಗಣದ್ದು, ಅಂದರೆ ೨ ಅಂಶದ್ದ. ಒಮ್ಮೆ ಬಂದ ಗಣ 
ಇನ್ನೊಮ್ಮೆ ಬರದಂತೆ ಯೋಜಿಸಿದರೆ ಅತಿ ದೊಡ್ಡ ಚರಣ ೨೪ ಗಣದ್ದು, ಅಂದರೆ ೬೬ 
ಅಂಶದ್ದು ( ಬ್ರಹ್ಮದ ೧೨ ಅಂಶ, ವಿಷ್ಣುವಿನ ೫೪ ಅಂಶ). ಈ ೨ ಆಂಶ ೬೬ ಆಂಶ 
ಗಳ ಪರ್ಮಿಟೇಶನ್‌ದಿಂದ ಅಗಣಿತ ಬಗೆಯ ಚರಣಗಳಾಗುತ್ತವೆ. ಒಂದು ವೇಳೆ 
ಇಲ್ಲಿಯ ಪ್ರತಿಯೊಂದು ಚರಣದ ಕೊನೆಗೆ ೧ ಅಂಶವನ್ನು ಹೆಚ್ಚಿಗೆ ಸೇರಿಸಿದರೆ ಈ 
ಸಂಖ್ಯೆ ದ್ವಿಗುಣಿತಗೊಳ್ಳುತ್ತದೆ. ಒಮ್ಮೆ ಬಂದ ಗಣ ಇನ್ನೊಮ್ಮೆ ಬರಲು ಅವಕಾಶ 
ಮಾಡಿಕೊಟ್ಟರೆ ಈ ಸಂಖ್ಯೆ ಅಗಣಿತದಿಂದ ಅನಂತಕ್ಕೇರುತ್ತದೆ. ಇಲ್ಲಿಯೂ ಪ್ರತಿ 
ಯೊಂದು ಚರಣದ ಕೊನೆಗೆ ಒಂದು ಅಂಶವನ್ನು ಹೆಚ್ಚಿಗೆ ಸೇರಿಸಿದರೆ ಈ ಆನಂತ 
ಸಂಖ್ಯೆ ದ್ವಿಗುಣಿತಗೆಇಳ್ಳುತ್ತದೆ. 


ಹೀಗೆ ೬ ಬ್ರಹ್ಮಗಣ ೧೮ ಎಷ್ಟು ಗಣಗಳನ್ನು ಪುನರುಕ್ತವಾಗದಂತೆ, ಪುನರುಕ್ತ 
ವಾಗುವಂತೆ ಯೋಜಿಸಿಕೊಂಡು, ಬೇಕಿದ್ದರೆ ಚರಣಾಂತ್ಯದಲ್ಲಿ ಒಂದು ಗಂರುವನ್ನು 
ಹೊಂದಿಸಿಕೊಂಡಂ ಅನೇಕ ಉದ್ದಳತೆಯ ಚರಣಗಳಂ ರೂಪಗೊಳ್ಳಲು ಪ್ರಾರಂಭ 
ವಾಯಿಂತಂ. 

ಈ ಗಣಗಳ ಬಳಕೆ ವರ್ಧಿಸಿದಂತೆ ಅಂಶಗಣಗಳ ಶರೀರದಲ್ಲಿ ಈ ಕೆಳಗಿನ ಕೆಲವು 
ವ್ಯತ್ಯಾಸಗಳು ತಲೆದೋರಿದವು : 


೧. ವೃತ್ತಗಳಲ್ಲಿಯ ಮೂಲ ಅಂಶಗಣಗಳು ಪಾಠಾಂತರ ಮಾಡಿಕೊಂಡು 
ಮಾತ್ರಾನಿಷ್ಠ ಅಂಶಗಣಗಳಾಗತೊಡಗಿದವು. ಉದಾ : 


ಟಿ — © bai 
ಅಂಶಛಂದಸ್ಸು : 1ಅ,ನ್ನ$.ವ। ನೀ. ಡೂ. ದಂ। ನ.ನ್ನಿ$.ಯ । ನುಡಿ. ವೂ. ದಂ೮ 


ತ Lu ಆಟ ಟ್ರ ಲ ಲ 
ಮಾತ್ರಾಛಂದಸ್ಸು : 1 ಅನ್ನವ.ನಂ | ನೀ.ಡುವು.ದು। ನ.ನ್ನಿಯ.ನು | ನುಡಿ.ಯುವು.ದು 


೮ ಸರ್ವಜ್ಞನು ಶುದ್ಧ ಅಂಶಛಂದಸ್ಸಿನಲ್ಲಿ ಬರೆದಿದ್ದರೆ ಇದ್ದಿರಬಹುದಾದ ಚರಣವಿದು. 


ಅಂಶಗಣದ ಇತಿಹಾಸ ೭೧ 


ಇಲ್ಲಿ ಮಧ್ಯದ ಒಂದು ಲಘು ಅಂಶಕ್ಕೆ ಬದಲು ೨ ಲಘು, ಒಂದು ಗುರು ಅಂಶಕ್ಕೆ 
ಬದಲಂ ೨ ಲಘು ಬಂದಿರುವುದನ್ನು ಗಮನಿಸಬೇಕು. 


೨. ವೃತ್ತಗಳು ಸೃಷ್ಟಿಯಾಗುವಾಗ ಅಂಶಗಣಗಳ ವಮಂಧ್ಯೆ ಕಣ್ಣು ತಪ್ಪಿಸಿ 
ಮಾತ್ರಾನಿಷ್ಠ ಅಂಶಗಣಗಳಣ ಅಲ್ಲಲ್ಲಿ ಸೇರತೊಡಗಿದವು. ಉದಾ: 

|ಸ.ತ್ಕ. ರ1ನಂಡಿ. ತೀ. ರ್ಥ ನಿ. ತ್ಯ.ರ। ನಡೆ. ತೀ.ರ್ಥ 

| ಉ.ತ್ತವಂ.ರ | ಸಂಗ। ವದು.ತೀ.ರ್ಥ | ಹರಿ.ವ.ನೀ 

| ರೆ.ತ್ತಣ. ದಂ । ತೀ.ರ್ಥ | ಸರ್ವ.ಜ್ಞ 


ಇಲ್ಲಿ ಎಲ್ಲವೂ ಮೂಲಅಂಶಗಣಗಳಾಗಿದ್ದರೆ "ಉ, ತ್ತಮ. ರ' ಮತ್ತು "ರೆ. ತ್ತಣ. ದಂ' 
ಮಾತ್ರಾನಿಷ್ಠ ಅಂಶಗಣಗಳಾಗಿವೆ. 


೩. ಮೂಲ ಅಂಶಛಂದಸ್ಸಿನ ಪದ್ಯವನ್ನು ಮಾತ್ರಾನಿಷ್ಠ ಅಂಶಛಂದಸ್ಸಿನ 
ದೃಷ್ಟಿಯಿಂದ ಹಾಡುವೆದು ಪ್ರಾರಂಭವಾಯಿತು. ಅಂದರೆ ಪ್ರಥಮೇತರ ಸ್ಥಾ ನದ 
ಲಘುರೂಪದ ಎರಡು ಸ್ವ ತಂತ್ರ ಅಂಶಗಳನ್ನು ಒಂದು ಅಂಶವನ್ನಾಗಿ ಭಾವಿಸುವುದಂ 
ರೂಢವಾಯಿಂತಂ. ಉದಾ: 


ವಿ ಬ್ರ ವಿ ಬ್ರ ವಿ ವಿ ಗಂ 
| ಮುರ.ರಿ$.ಪು!ಬೊ.ಮ್ಮಂ।ಮುರ.ರಿ$.ಪು/ಬೊ.ಮ್ಮಂ।ಮಂರ.ರಿ$.ಪು1ಶೂ.೮೩,ಧ।ರಂ 


ನಾಗವರ್ಮನ ಪ್ರಕಾರ ಮೇಲಿನಂತೆ ಇದರ ಪ್ರಸ್ತಾರ. ಆದರೆ ಇಂದಂ 


ಬ್ರ 11 ಟ್ರ. ಟ್ರೀ ಟ್ರ. ಇ ಗು 


| ಮುರ.ರಿಪು/ಬೊ.ಮ್ಮಂ।ಮುರ.ರಿಪು/ಬೊ.ಮ್ಮಂ।ಮಂರ.ರಿಪು!ಶೂ.ಲಧ।ರಂ 


ಹೀಗೆ ಸರ್ವ ಬ್ರಹ್ಮಲಯದಲ್ಲಿ ಹಾಡುತ್ತಾರೆ. ಮೂಲತಃ ಸ್ವತಂತ್ರವಾಗಿದ್ದ ರಿ, ಪು 
ಎಂಬ ಎರಡಂ ತರಂಗ ಅಂಶಗಳು ಹೊಂದಿಕೊಂಡಂ ಒಂದು ನಿಸ್ತರಂಗ ಅಂಶ ರೂಪ 
ತಾಳಿದೆ. ಹಾಗೆಯೇ ಲತ, ಧ ಎಂಬ ಎರಡಂ ಸ್ವತಂತ್ರ ತರಂಗ ಅಂಶಗಳಂ ಹೆಣಂದಿ 
ಕೊಂಡು ಒಂದು ನಿಸ್ತರಂಗ ಅಂಶ ರೂಪತಾಳಿದೆ. 


೪. ಮಾತ್ರಾನಿಷ್ಠ ಅಂಶಛಂದಸ್ಸಿನ ಪದ್ಯವನ್ನು ವಲ ಅಂಶಛಂದಸ್ಸಿನ ದೃಷ್ಟಿ 
ಯಿಂದ ನೋಡಂವುದಣ ಪ್ರಾರಂಭವಾಯಿತು. ಉದಾ: 
ಎ ಚೌ ವಿ ವಿ ಬ್ರ 
| ಹಗ. ಲೆ.ನ್ನದೆ । ಇರು. ಳೆ. ನ್ನದೆ | ಗೆಗ. ನಾಂ. ಗಣ | ದಲ್ಲಿ 
ಈ ಪದ್ಯದ ನಿಜವಾದ ಪ್ರಸ್ತಾರವಿದಂ. ಆದರೆ ಪ್ರಥಮೇತರಸ್ಥಾನದಲ್ಲಿ ಗುರಂವಿದ್ದರಣ 
ಒಂದಂ ಅಂಶ, ಲಘುವಿದ್ದರಣ ಒಂದಂ ಅಂಶವೆಂದು ನಂಬಿದ ಕನ್ನಡ ಕೈಪಿಡಿನಿಷ್ಕರಂ, 


ರು ರಂ ರಂ ಬ್ರ 
ಹಗ. ಲೆ.ನ್ನ. ದೆ। ಇರು.ಳೆ.ನ್ನ.ದೆ । ಗಗ. ನಾಂ.ಗ.ಣ।ದ.ಲ್ಲಿ 


೭೨ ಕರ್ನಾಟಕ ಭಾರತಿ 


ಎಂದು ಈ ಪದ್ಯದ ಛಂದಸ್ಸನ್ನು ತಪ್ಪಾಗಿ ಭಾವಿಸುತ್ತಾರೆ. ಕಿವಿಯ ಛಂದಸ್ಸು ಕಣ್ಣಿನ 
ಛಂದಸ್ಸಾದುದರ ಫಲವಿದು. 


ಮಾತ್ರಾಛಂದಸ್ಸಿನ ಆಗಮನದಿಂದ ಹೀಗೆ ಅಂಶಛಂದಸ್ಸು ತನ್ನ ಮಲ 
ಲಯಂವಿನ್ಯಾಸವನ್ನು ಬದಲಿಸಿಕೊಂಡಿತ. ಇದರಿಂದ ತರಂಗಗಣಗಳಿಲ್ಲ ನಿಸ್ತರಂಗ 
ಗೊಂಡು. ಲಯದ ಮೇಲಿನ ಒತ್ತೂ ತಾಳದಮೇಲೆ ಬಂದಿತು. ಅಂಶಛಂದಸ್ಸೂ 
“ನಾದಯುಕ್ತಾ, ತಾಲಮುಕ್ತಾ' ಎಂಬ ಮಾತು :ನಾದಮುಕ್ತಾ, ತಾಲಯುಕ್ತಾ' ಎಂದು 
ತಿರುವುವಂರಂವಾಯಿತಂ. 


ಗಂಡ ಹೆಂಡರಿಗೆ 
ಮುಗದಾವ ಆ ಕ್ವಾಟ ಟಃ 


ಎಚ್‌. ಬಾಲರಾಜು 
( ಜಾನಪದ ದುರಂತಗೀತೆ ) ಎಸ್‌. ಎಸ್‌. ಹಿರೇಮಠ 


ಸೀರಂಜಿ ಪಟ್ಟಣಕ ಎತ್ತೋಗಿ ನಿಂತಾವ 
ಸೀರಂಜಿ ಪಟ್ಟಣದ ಸೂಳೆರೇನು ಮಾಡತಾರ । 
ಹಾಲೀಲೆ ಮೊಸರೀಲೆ ಕೆಸರ ಕಲಸತಾರ 
ಬೆಲ್ಲಾದ ಅಚ್ಚಿ ಲೆ ತರಗಳ ಕಟ್ಟುತಾರ । 
ಕಬ್ಬಿನ ಗಣಕೀಲೆ ತೊಲೆಗಂಬ ನಿಲ್ಲಿಸಂತಾರ 
ಮೆಂತ್ಯಾದ ಕಡ್ಡಿ €ಲೆ ಜಂತಿ ಹರವುತಾರ । 
ಹಾಲೀಲೆ ಮೊಸರೀಲೆ ಮೇಲಮಂದ್ದಿ ಹಾಕುತಾರ 
ಕುಂಬಾಳ ಹಣವಿಲೆ ಕುಂಬಿ ಎಳೆಯಂತಾರ । 
ಮಲ್ಲಿಗೆ ಹೂವಿಲೆ ಮಲ್ಲ ಮಾಡುತಾರ 
ಕಣಗಲ ಹೂವಿಲೆ ಕಾಣೆ ತಿರುವುತಾರ । 
ಬಸವನ ಸೆಗಣೀಲೆ ನೆಲವ ಸವರುತಾರ 
ಹೆಗಲಲ್ಲ ಕಟ್ಟೀದ ಕ್ವಾಟಿ ಮಿಂಜೇಲಿ ಬಿದ್ಬೋಗೇತೆ । 
ಹಂದರದಡಿಯಾಗ ಬಂದನ ದೋಸಿ ಬೀರಣ್ಣ 
ಇದ್ದದ್ದಿದ್ದಂಗ ಹೇಳ ದೋಸಿ ಬೀರಣ್ಣ | 
ಮೇಲಾದೊತ್ತಿಗಿ ತಗದಾನ ದೋಸಿ ಬೀರಣ್ಣ 
ಮಗನ ಬಸರಡ್ಡಿ ಯಂ ಬೇಡಿತೊ ಆ ಕ್ವಾಟಿ | 
ಬೆಳ್ಳೀಯ ಬಟಲಾಗ ಒಳ್ಳೆಣ್ಣಿ ತೊಗೊಂಡು 
ನೆಲ್ಲಿ ಮಲ್ಲಮ್ಮನ ತೆಲೆಗಚ್ಚಿ ದೆ । 

,ಕಂಚಿನ ಬಟಲಾಗ ಮಿಂಚೆಣ್ಣಿ ತೊಗೆೊಂಡು 
ಕೆಂಚಿ ಮಲ್ಲಮ್ಮನ ತಲೆಗಚ್ಚೀರವ್ವ | 
ಹತ್ತ ಕೊಪ್ಪರಿಕೆ ಮೇಲೆ ಉಕ್ಕು$ತ ಕುದಿಯಂತ 
ಉತ್ತುತ್ತಿನಾಕಿ ಸಂರಿ ಮರಳಿ | 
ಉತ್ತೂತ್ತಿನಾಕಿ ಸಂರಂಮರಳಿದ ನೀರು 
ಗಚ್ಚೀನ ಬಚ್ಚಲಕೆ ಹಿಡಿದಾರ । 


೬೪ 


ಕರ್ನಾಟಕ ಭಾರತಿ 


ಆರಂ ಕೊಪ್ಪರಿಕೆ ನೀರು ಹಾರೂತ ತೂರಂತ 
ನಾರಿ ಮಲ್ಲಮ್ಮನ ತೆಲಿಗೆರಿವಾಗ | 

ಎಚ್ಚೆ ರಾಗಿರುವ ಪಟ್ಟದಂಚಿನ ಸೀರಿ 

ನಲ್ಲಿ ಮಲ್ಲವ್ವಗ ಉಡಕೊಡಿರವ್ವ । 

ಹಗ್ಗದ ಮೇಲಿರುವ ಮಗ್ಗಿ ಬಣ್ಣ ದ ಕುಬಸ 
ನಿದ್ರಿ ಮಲ್ಲವ್ವಗ ತೊಡಕೊಡಿರವ್ವ | 

ಆರ ಕಾಲಿನೇಣಿ ಆ ಕ್ವಾಟಿ ನಿಲೆನಾಕಿ 
ಹೊಯ್ದಾರ ಮಲ್ಲಮ್ಮನ ಕ್ವಾಟಿಮ್ಯಾಕ | 
ದಂಡಿಗೋದ ಬಸರಡ್ಡಿಗೆ ರಾಶ್ರೀನೆಳೆದಾಗ 
ಕೆಟ್ಟ ಕೆಟ್ಟ ಸಪುನ ಗವುದಾವ ಮನದಾಗ | 
ನೀಲ್‌ಗುದರಿ ಹತ್ಕಾನ ನಿಡಛತ್ರಿಕಿಡದಾನ 
ಬಂದ್‌ ತಾಯಿ ಮನೆಗೆ ನಿಲೆ ನಿಂತ । 
ನಿಂಗವ್‌ ನೀರ ಕೊಡ ನೀಲವ್‌ ನೀರ ಕೊಡ 
ನಿಮ್ಮಣ್ಣ ಬಸರಡ್ಡಿ ನಿಂತೈದಾನ | 

ನಿಂಗವ್ವ ನೀರ ಕೊಡಲಿಕ್ಕೆ ನೀಲವ್‌ ನೀರ ಕೊಡಲಿಕ್ಕೆ 
ನೀವ್‌ ತಂದಂತ ಮಲ್ಲಿ ಎಲ್ಲೋಗ್ಯಾಳವ್ವ । 
ತೌರೇನ ಮನಿಯಾಗ ತಮ್ಮಾನ ಮದಂವೆಂತೆ 
ನಿನ್ಕೋಗ್ಯಾಳಪ್ಪ ತವರೀಗೆ । 

ನೀಲಗುದರಿ ಹತ್ಕಾನ ನೀಲಛತ್ರಿ ಹಿಡಿದಾನ 
ಹೋಗಿ ಅತ್ತೀ ಮಿಗೆ ನಿಲೆನಿಂತ । 

ಗಂಗವ್ವ ನೀರ ಕೊಡ ಗೌರವ್ವ ನೀರ ಕೊಡ 
ನಿಮ್ಮಾವ ಬಸರಡ್ಡಿ ಬಂದು ನಿಂತೈದಾರ | 
ಗಂಗವ್ವ ನೀರ್‌ ಕೊಡಲಿಕ್ಕೆ ಗೌರವ್ವ ನೀರ್‌ ಕೊಡಲಿಕ್ಕೆ 
ನೀವ್‌ ಕೊಟ್ಟಂತ ಮಲ್ಲಿ ಎಲ್ಲೋಗ್ಯಾಳವ್ವ । 
ಸಣ್ಣಾ ಕಿ ಇರ್ಲಿಕ್ಕೆ ಬಾಲ ದಾರಿ ಎರೆದೆ 
ಕಂದಮ್ಮನ ಮಾರಿ ನಾ ಅರಿಯಪ್ಪ ! 
ಚಿಕ್ಕಾಕಿ ಇರ್ಲಿಕ್ಕೆ ಪುತ್ರಾಗ ದಾರಿ ಎರೆದೆ 
ಬಾಲಮ್ಮನ ಮಾರಿ ನಾನರಿಯೆನಪ್ಪ । 
ನೀಲಗುದರಿ ಹತ್ಕಾನ ನೀಲಛತ್ರಿಕಿಡದಾನ 
ಬಂದು ಮಂಚಕ ಮಲಗ್ಕಾನ | 

ನಿಂಗವ್ವ ನೀನ ಎಬ್ಬಿಸ ನೀಲವ್ವ ನೀನ ಎಬ್ಬಿಸ 
ನಿಮ್ಮಣ್ಣ ಬಸರಡ್ಡಿ ಬಂದು ಮನಿಗೈದಾರ | 


ಗಂಡ. ಹೆಂಡರಿಗೆ ಮುಗದಾವ ಆ ಕ್ವಾಟಿ ೭೫ 


ಒಂದು ಸಲ ಎಬಿಸಾರ ಎರಡಂ ಸಲ ಎಬಿಸಾರ 
ಮೂರನೇ ಸಾರಿಗೆ ಅಣ್ಣ ಸತ್ತಹೋಗಿದ್ದಾನ । 
ಒಂದು ಬಂಡಿಲೆ ಅಂಗಿ ಒಂದು ಬಂಡಿಲೆ ಪಂಜಿ 
ಬಂದವ್‌ ಬಸರಡ್ಡಿ ಬಂಡಿಗಳು । 

ಹತ್ತ ಕಾಲಿನೇಣಿ ಆ ಕ್ವಾಟಿಗ್‌ ನಿಲೆಹಾಕಿ 
ಹೊಯ್ದಾರ ಬಸರಡ್ಡಿ ನಾಕ್ವಾಟ ಮ್ಯಾಕೆ । 
ಒಂದ ಪುಟ್ಟಿ ಕೆಸರೀಗೆ ಒಂದ ಪುಟ್ಟಿ ಕಲ್ಲೀಗೆ 
ಗಂಡಹೆಂಡರಿಗೆ ಮುಗದಾವ ಆ ಕ್ವಾಟಿ | 
ಒಂದ ಪುಟ್ಟಿ ಹೆಂಡಿಗೆ ಒಂದ ಪುಟ್ಟಿ ಅದ್ಲೀಗೆ 
ಗಂಡಹೆಂಡರಿಗೆ ಮುಗದಾವ್‌ ಆ ಕ್ವಾಟಿ ॥ 


ಕವಿ ಶಾಂತಿಕೀರ್ತಿಮುನಿ 


ಬಿ. ಬಿ. ಮಠೀಶವಾಡಿ 


ಕರ್ನಾಟಕ ಕವಿಚರಿತೆಯ ದ್ವಿತೀಯ ಸಂಪುಟದಲ್ಲಿ ಆರ್‌. ನರಸಿಂಹಾಚಾರ್ಯರು 
ಶಾಂತಿಕೀರ್ತಿಮುನಿಯ ಬಗ್ಗೆ ಬರೆಯುತ್ತ ಹೀಗೆ ಹೇಳಿದ್ದಾರೆ : 


«ಶಾಂತಿಕೀರ್ತಿಮುನಿ (೧೫೧೯) : ಈತನು ಶಾಂತಿನಾಥ ಚರಿತೆಯನ್ನು 
ಬರೆದಿದ್ದಾನೆ. ಇವನು ಜೈನ ಕವಿ. ತುಳಂದೇಶದೊಳಗಣ ವೇಣಂಪುರದ ವೃಷಭ 
ಜಿನಾಲಯಂದಲ್ಲಿ ಈ ಗ್ರಂಥವನ್ನು ಶಕ ೧೪೪೦ ಪ್ರಮಾಧಿಯಲ್ಲಿ - ಎಂದರೆ ೧೫೧೯ ರಲ್ಲಿ 
ರಚಿಸಿದಂತೆ ಹೇಳುತ್ತಾನೆ ಎಂದು ಮೆ। ರೈಸ್‌ ಬರೆದಿದ್ದಾರೆ. ಇವನ ಗ್ರಂಥ ಶಾಂತಿನಾಥ 
ಚರಿತೆ. ಇದು ಸಾಂಗತ್ಯದಲ್ಲಿ ಬರೆದಿರುವಂತೆ ತೋರುತ್ತದೆ. ಸಂಧಿ ೨೩, ಇದರಲ್ಲಿ 
೧೬ನೆಯ ತೀರ್ಥಂಕರನಾದ ಶಾಂತಿನಾಥನ ಕಥೆ ಹೇಳಿದೆ. 


ಮತ್ತೆ ಕರ್ನಾಟಕ ಕವಿಚರಿತೆಯ ತೃತೀಯ ಸಂಪುಟದಲ್ಲಿ ಆರ್‌. ನರಸಿಂಹಾ 
ಚಾರ್ಯರು ಶಾಂತಿಕೀರ್ತಿ ಎಂಬ ಇನ್ನೊಬ್ಬ ಕವಿಯ ಪರಿಚಯಮಾಡಿಕೊಟ್ಟಿದ್ದಾ ps 


"ಶಾಂತಿಕೀರ್ತಿ (೧೭೫೫) : ಇವನು ದೇವಸೇನನ ಆರಾಧನಾಸಾರಕ್ಕೆ ಟೀಕೆ 
ಯನ್ನು ಬರೆದಿದ್ದಾ ನೆ. ಈತನು ಜೈನಕವಿ. ತನ್ನ ಟೀಕೆಯನ್ನು ಶಕ ೧೬೭೭ ರಲ್ಲಿ - 
ಎಂದರೆ ೧೭೫೫ ರಲ್ಲಿ ಬರೆದಂತೆ ಹೇಳುತ್ತಾನೆ.'೨ 


ಶಾಂತಿಕೀರ್ತಿಮಂನಿ ಮತ್ತು ಶಾಂತಿಕೀರ್ತಿ ಬೇರೆಬೇರೆ ಕವಿಗಳೆಂದೂ, ಅವರು 
ಬೇರೆಬೇರೆ ಕಾಲದಲ್ಲಿ ಸುಮಾರು ೨೩೬ ವರ್ಷಗಳ ಅಂತರದಲ್ಲಿ ಬಾಳಿದವರೆಂದೂ, 
ಕವಿಚರಿತ್ರೆಕಾರರು ಸ್ಪಷ್ಟವಾದ ಅಭಿಪ್ರಾಯ ಹೊಂದಿದ್ದಾರೆ. ಕರ್ನಾಟಕ ಕವಿಚರಿತೆಯ 
ಸಂಪುಟಗಳು ಕಾಲಕಾಲಕ್ಕೆ ಪುನರ್ಮುದ್ರಣಗೊಳ್ಳುತ್ತ ಬಂದಿದ್ದರೂ ಕವಿಚರಿತೆಕಾರರ 
ಅಭಿಪ್ರಾಯಗಳನ್ನು, ಅವರು ಗತಿಸಿದಮೇಲೆ, ಹಾಗೇ ಇರಿಸಿಕೊಂಡು ಬಂದಿದ್ದಾರೆ. 
ದಿನಕಳೆದಂತೆ ಹೊಸ ಸಂಶೋಧನೆಗಳು ಪ್ರಕಟವಾಗಿ, ಕವಿಚರಿತ್ರೆಕಾರರ ಅನೇಕ 


೧ ಆರ್‌, ನರಸಿಂಹಾಚಾರ್ಯ : ಕರ್ನಾಟಕ ಕವಿಚರಿತೆ, ಸಂ. ೨ (ತಿದ್ದಿದ ದ್ವಿ. ಮು. ೧೯೭೩) 
ಪು. ೧೪೬ 


೨ ಅದೇ - ಸಂ. ೩ (ದ್ವಿ. ಮು. ೧೯೭೪) ಪು. ೧೧೦ 


ಕವಿ ಶಾಂತಿಕೀರ್ತಿಮುನಿ ೭೭ 


ಅಭಿಪ್ರಾಯಗಳನ್ನು ತಿದ್ದಿಕೊಳ್ಳುವ ಸಮಯ ಈಗ ಸನ್ನಿಹಿತವಾಗಿದೆ. ಅವುಗಳಲ್ಲಿ 
ಪ್ರಸ್ತುತ ಕವಿಯ ವಿಷಯವೂ ಒಂದು. ಶಾಂತಿಕೀರ್ತಿಮುನಿ ವಿರಚಿತ ಶಾಂತೀಶ್ವರ 
ಚರಿತಂ (ಶಾಂತಿನಾಥ ಚರಿತೆ) ಎಂಬ ಕಾವ್ಯವು ೧೯೩೮ ರಲ್ಲಿ ಎಂ. ನೇಮಿರಾಜಶಾಸ್ತ್ರಿ 
ಗಳಿಂದ ಸಂಪಾದಿಸಲ್ಪಟ್ಟು ಅಚ್ಚಾಗಿದೆ. ಅದರ ಮುನ್ನುಡಿಯಲ್ಲಿ ಕೆ. ಭುಜಬಲಿಶಾಸಿ 

ಚ a ಅ 
ಗಳು ಹೀಗೆ ಬರೆದಿದ್ದಾರೆ : 


"ಈ ಗ್ರಂಥದ ಅಂತಿಮ ಸಂಧಿಯಲ್ಲಿರುವ ೧೦೧, ೧೦೨, ೧೦೩ನೆಯ ಪದ್ಯಗಳಲ್ಲಿ 
ಗ್ರಂಥಕರ್ತರು, ಈ ಗ್ರಂಥವು ತೌಳವದೇಶದೊಳಗಣ ವೇಣುಪುರ (ಮಣಡಂಬಿದುರೆ) ದ 
ವೃಷಭಜಿನಾಲಯದಲ್ಲಿ ಶಕ ಸಂ. ೧೬೫೩ (ಕ್ರಿ. ಶ. ೧೭೩೨) ನೆಯ ವಿರೋಧಿಕೃತ್‌ 
ಸಂವತ್ಸರದ ಆಶ್ವೀಜ ಶುದ್ಧ ದಶಮಿ ಬುಧವಾರದಲ್ಲಿ ಸಮಾಪ್ತವಾಯಿತೆಂದೂ, ತಾವು 
ಮೂಲಸಂಘದೊಳಗಣ ದೇಶೀಯಂ ಗಣಾಂತರ್ಗತ ಕೊಂಡಕುಂದಾನ್ವಯಕ್ಕೆ ಸೇರಿದವ 
ರೆಂದೂ ಸ್ವಪರಿಚಯವನ್ನು ಸಂಕ್ಷೇಪದಿಂದ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ.'* 


ಕವಿಚರಿತೆಕಾರರು ಹೇಳಿದಂತೆ ಶಾಂತಿಕೀರ್ತಿಮುನಿಯ ಕಾಲ ಕ್ರಿ.ಶ. ೧೫೧೯ 
ಸರಿಯಲ್ಲವೆಂದೂ, ಕೆ. ಭುಜಬಲಿಶಾಸ್ತ್ರಿಯವರು ಹೇಳಿದ ಕ್ರಿ. ಶ. ೧೭೩೨ ಕವಿ 
ಶಾಂತಿಕೀರ್ತಿಮುನಿಯ ಕಾಲ ಸರಿಯಾಗಿದೆಯೆಂದೂ ಗೊತ್ತಾಗುವುದು. ಶಾಂತಿನಾಥ 
ಚರಿತೆಯ ಮೂಲಪ್ರತಿಯನ್ನು ಹಾಗೂ ಅದರಲ್ಲಿರುವ ಕವಿ ಹೇಳಿದ ಕಾಲಸೂಚಕ 
ಪದ್ಯವನ್ನೂ ಕವಿಚರಿತಕಾರರು ಕಂಡಂತೆ ತೋರುವುದಿಲ್ಲ. ರೈಸ್‌ ಅವರ ಅಭಿಪ್ರಾಯ 
ವನ್ನೆ ಎತ್ತಿಕೊಂಡು ಹೇಳಿದ್ದಾರೆ. "ಇದು ಸಾಂಗತ್ಯದಲ್ಲಿ ಬರೆದಿರುವಂತೆ ತೋರುತ್ತದೆ'.. 
ಎಂಬ ಕವಿಚರಿತೆಕಾರರ ವಾಕ್ಕದಿಂದಲೂ ಆ ಮಾತು ಸ್ಪಷ್ಟವಾಗುತ್ತದೆ; ಅವರು 
ಕೃತಿಯನ್ನು ನೋಡಿಲ್ಲ. ಅದರಂತೆ, ಅವರು ಸೂಚಿಸಿದ ಕೃತಿಯ ಸಂಧಿಗಳಂ ೨೩ 
ಎಂಬುದೂ ಸರಿಯಾಗಿಲ್ಲ. ಈಗ ಪ್ರಕಟವಾದ ಶಾಂತೀಶ್ವರ ಚರಿತದಲ್ಲಿ ಕೇವಲ 
೧೧ ಸಂಧಿಗಳುಂಟು. ಗ್ರಂಥ ಅಷ್ಟರಲ್ಲಿಯೇ ಪೂರ್ಣವಾಗಿದೆ. 


ಕ್ರಿ. ಶ. ೧೭೩೨ ರಲ್ಲಿ ಬರೆದ ಶಾಂತೀಶ್ವರಚರಿತ ಹಾಗೂ ೧೭೫೫ ರಲ್ಲಿ ಬರೆದ 
ದೇವಸೇನನ ಆರಾಧನಾಸಾರದ ಟೀಕೆ ಶಾಂತಿಕೀರ್ತಿ ಎಂಬ ಒಬ್ಬನೇ ಕವಿಯಿಂದ 
ರಚಿಸಲ್ಪಟ್ಟ ಕೃತಿಗಳೆಂದು ತಿಳಿಯಲು ಹೆಸರು ಮತ್ತು ಕಾಲ ಅನುಕೂಲವಾಗಿವೆ. 


ಶಾಂತಿಕೀತಿ₹ಮುನಿ ತನ್ನ ಶಾಂತೀಶ್ವರಚರಿತೆಯ ಕೆನೆಯ ಸಂಧಿಯಲ್ಲಿ”. ಕವಿ 
ಪ್ರಶಸ್ತಿಯಲ್ಲಿ ಹೀಗೆ ಹೇಳಿಕೊಂಡಿದ್ದಾನೆ : 


೩ ಸಂ: ಎಂ. ನೇಮಿರಾಜಶಾಸ್ತ್ರಿ : ಶ್ರೀ ಶಾಂತೀಶ್ವ ರಚರಿತಂ (೧೯೩೮) ಮೆುನ್ನುಡಿ-ಪು 1 
೪ ಸಂ: ಎಂ. ನೇಮಿರಾಜಶಾಸ್ತ್ರಿ : ಶ್ರೀ ಶಾಂತೀಶ್ವರಚರಿತಂ (೧೯೩೮) 
೫ ಅದೇ. ಫು. ೯೪ 


೭೮ ಕರ್ನಾಟಕ ಭಾರತಿ 


ಭರತಾರ್ಯಖಂಡದ ತೌಳವ ದೇಶದ 

ನಿರುಪಮ ವೇಣುಪುರದ 

ಪುರುಪರಮೇಶ ಶ್ರೀಪಾದಸನ್ನಿಧಿಯೊಳು 

ಪರಿಪೂರ್ಣವಾಗಿ ಈ ಕೃತಿಯಂ (೧೦ : ೧೦೧) 

ಧರಣಿಪೆ ಶಕಕಾಲ ಸಂದೊಂದುಸಾವಿರ 

ದರುನೂರೈವತ್ತ ಮೂರನೆಯ 

ವಿರೋಧಿಕೃತ್ಸಂವತ್ಸರಾಶ್ವೀಜ ಶುದ್ಧ ಭಾ 

ಸುರ ದಶಮಿಯ ಬುಧವಾರ (೧೧: ೧೦೨) 

ಶ್ರೀಮೂಲಸಂಘ ದೇಶಿಯಗಣ ಕೊಂಡಕುಂ 

ದಾಮುನಿವಂಶಾಬ್ದ ಭಾನು 

ಕಾಮವಿಜಯ ಶಾಂತಿಕೀರ್ತಿಮುನಿಪ ಪೇಳೆ 

ಸ್ವಾಮಿಶಾಂತೀಶಚರಿತವಂ (೧೧: ೧೦೩) 
ಶಕಕಾಲ ೧೬೫೩ (ಸಾವಿರದರುನೂರೈವತ್ತ ಮೂರನೆಯ) - ಎಂದರೆ ಕ್ರಿ. ಶ. ೧೭೩೧ 
(5೧೬೫೩೭೮) ರಲ್ಲಿ ವಿರೋಧಿ ಸಂವತ್ಸರ ಆಶ್ವಿಜ ಶುದ್ಧ ದಶಮಿ ಬುಧವಾರ ದಿನ 
ತುಳುನಾಡಿನ ವೇಣುಪುರದ (ಮೂಡಬಿದುರೆಯ) ಪುರುಪರಮೇಶ್ವರ (ಯಷಭನಾಥ) ನ 
ಶ್ರೀಪಾದಸನ್ನಿಧಿಯಲ್ಲಿ (ಬಸದಿಯಲ್ಲಿ) ಶ್ರೀಮೂಲಸಂಘ ದೇಶಿಯಗಣದ ಕೊಂಡಕುಂದ 
ಮುನಿವಂಶದ ಶಾಂತಿಕೀರ್ತಿಮುನಿಪನು ಶಾಂತೀಶಚರಿತವನ್ನು ಬರೆದುಮುಗಿಸಿದನಂ, 
ಎಂಬ ವಿಷಯ ಯಾವ ಸಂಶಯಕ್ಕೂ ಆಸ್ಪದವಿಲ್ಲದಂತೆ ಸ್ಪಷ್ಟವಾಗಿದೆ. 


ಶಾಂತಿಕೀರ್ತಿಮುನಿ "ಪೋಡಶಭಾವನಾಚರಿತೆ'* ಎಂಬ ಸಾಂಗತ್ಯ ಗ್ರಂಥವೊಂದನ್ನು 

ಬರೆದಿರುವ ವಿಷಯ ವಿದ್ವಾಂಸರ ಗಮನಕ್ಕೆ ಬಂದಂತೆ ತೋರಂವುದಿಲ್ಲ. ಕರ್ನಾಟಕ 
ಕವಿಚರಿತೆಯ ಮಣರೂ ಸಂಪುಟಗಳಲ್ಲಿ ಎಲ್ಲಿಯೂ ಶಾಂತಿಕೀರ್ತಿಮುನಿವಿರಚಿತ 
ಷೋಡಶಭಾವನಾಚರಿತೆಯ ಉಲ್ಲೆ €ಖ ದೊರೆಯುವುದಿಲ್ಲ. ಆರ್‌. ನರಸಿಂಹಾ 
ಚಾರ್ಯರ ಕಣ್ಣಿ ಗೆ ಬೀಳದ ಈ ಕೃತಿಯ ಬಗ್ಗೆ ಇಂದಿನವರೆಗೂ ಯಾವ ವಿದ್ವಾಂಸರೂ 
ಏನನ್ನೂ ಬರೆದಿಲ್ಲ. ಪ್ರಸ್ತುತ ಷೋಡಶಭಾವನಾಚರಿತೆಯ ಮೂಲಪ್ರತಿ ನಮ್ಮಲ್ಲಿ 
ಉಂಟು. ಅದು ಐದು ಸಂಧಿಗಳುಳ್ಳ ಸುಮಾರು ಐನಣರಂ ಪದ್ಯಗಳ ಪುಟ್ಟ ಸಾಂಗತ್ಯ 
ಗ್ರಂಥ. ಅದರ ಕೊನೆಯ ಸಂಧಿಯಲ್ಲಿ ಬರುವ ಕವಿಪ್ರಶಸ್ತಿ ಪದ್ಯಗಳು ಹೀಗಿವೆ ; 

ಇದು ಶ್ರೇಣಿಕಮಹಾಮಂಡಲೇಶ್ವರನಿಗೆ 

ಮದನಾರಿಜಿನಮುಖೋದ್ಭೂತ 

ಪದಿನಾರು ಭಾವನೆಗಳ ಗೌತಮರು ಪೇ 

ಳಿದ ಶಾಸ್ತ್ರವ ಕಿರಿದರೊಳು (೫ : ೧೧೮) 


೬ ಬಿ. ಬಿ. ಮಹೀಶವಾಡಿ ಸಂಗ್ರಹಿಸಿದ ಅಪ್ರಕಟಿತ ಹಸ್ತಪ್ರತಿ: ಶಾಂತಿಕೀರ್ತಿಮುನಿವಿರಚಿತ 
ಷೋಡಶಭಾವನಾಚರಿತೆ 


ಕವಿ ಶಾಂತಿಕೀರ್ತಿಮುನಿ ೭೯ 


ದಾರುಣೀಶ್ವ ರ ಶಕಕಾಲ ಸಾಸಿರದರು 
ನೂರರುವತ್ತಮೂರನೆಯ 

ಚಾರು ದುರ್ಮತಿ ವತ್ಸರದ ಮಾಘಪೌರ್ಣಮಿ 
ತಾರಾಧಿಪನ ವಾರದೊಳು (೫: ೧೧೯) 
ಭರತಾರ್ಯಖಂಡ ಕುಂತಳದೇಶದ 

ಮೆರೆವ ಗೋಕಾವಿನಗರದ 

ಪರಮ ಸುಪಾರ್ಶ್ವ ಜಿನೇಶ್ವರ ಶ್ರೀಪಾದ 
ಸರಸಿಜಂಗಳ ಸನ್ನಿಧಿಯೊಳು (೫ : ೧೨೦) 


ಹಿಂದಕನಾದಿಕಾಲದಿಂ ಜಿನರುಪದೇಶ 

ದಿಂದ ಬಂದುದನೀಗಳೆಲ್ಲ 

ಮಂದಮತಿಗಳಿಗೆ ತಿಳಿವಂತು ಕನ್ನಡ 

ದಿಂದ ಭಾವನೆಗಳೀರೆಂಟ (೫ : ೧೨೧) 
ಶ್ರೀಮೂಲಸಂಘ ದೇಶಿಯಗಣ ಕೊಂಡಕುಂ 
ದಾಮುನಿವಂಶಾಬ್ದಿ ಚಂದ್ರ 

ಕಾಮಾರಿ ಶ್ರೀ ಶಾಂತಿಕೀರ್ತಿಮುನಿಪ ಪೇಳ್ದ 
ನೇಮದೀರೆಂಟು ಭಾವನೆಯು (೫ : ೧೨೨) 


ಶಕಕಾಲ ೧೬೬೩ (ಸಾಸಿರದರುನೂರರುವತ್ತ ಮಣರನೆಯ)- ಅಂದರೆ ಕ್ರಿ. ಶ. ೧೭೪೧ 
(5೧೬೬೩--೭೮) ರಲ್ಲಿ ದಂರ್ಮತಿ ಸಂವತ್ಸರ ಮಾಘಪೌರ್ಣವಿ ಸೋಮವಾರ 
(ತಾರಾಧಿಪನವಾರ) ಕುಂತಲದೇಶದ ಗೋಕಾವಿನಗರ (ಬೆಳಗಾವಿ ಜಿಲ್ಲೆಯ ಗೋಕಾಕ) 
ದಲ್ಲಿ ಪಾರ್ಶ್ವನಾಥ ಬಸದಿಯಲ್ಲಿ ಶ್ರೀಮೂಲಸಂಘದ ದೇಶಿಯಗಣದ ಕೊಂಡಕುಂದ 
ಮಂನಿಯ ವಂಶಜನಾದ ಶ್ರೀ ಶಾಂತಿಕೀರ್ತಿವಂನಿ ಹಿಂದಕ್ಕೆ ಅನಾದಿಕಾಲದಿಂದ 
ಉಪದೇಶಮಾಡುತ್ತಬಂದ ಈ ಈರೆಂಟಂ (ಷೋಡಶ)ಭಾವನೆಗಳನ್ನು ಮಂದವಮತಿಗಳೂ 
ಸಹ ತಿಳಿದುಕೊಳ್ಳುವಂತೆ ಕನ್ನಡದಲ್ಲಿ ಹೇಳಿ ಈ ಕೃತಿಯನ್ನು ಮುಗಿಸಿದನೆಂದು ಮೇಲಿನ 
ಪದ್ಯಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. 


೧. ಶಾಂತಿಕೀರ್ತಿಮುನಿ : ಶಾಂತೀಶ್ವರಚರಿತಂ (೧೭೩೧) 

೨. ಶಾಂತಿಕೀರ್ಶಿಮುನಿ : ಷೋಡಶಭಾವನಾಚರಿತೆ (೧೭೪೧) 

೩. ಶಾಂತಿಕೀರ್ತಿ : ದೇವಸೇನನ ಆರಾಧನಾಸಾರ - ಟೀಕೆ (೧೭೫೫) 
ತೌ 


ಈ ಮೇಲೆ ಹೇಳಿದ ಮೂರೂ ಕೃತಿಗಳನ್ನು ಒಬ್ಬ ನೇ ಕವಿ ಬರೆದಿರಂವನಂ, ಎಂಬ 
ವಿಷಯ ಕನ್ನಡಿಗರ ಗಮನಕ್ಕೆ ಇದೀಗ ಪ್ರಥಮಸಲ ಬರುವಂತಾಗಿದೆ. ಹೆಸರು, 
ಮಂನಿವಂಶದ ವಿವರಣೆ, ಭಾಷಾಶೈಲಿ ಇತ್ಯಾದಿ ವಿವರಗಳಿಂದಲೂ ಮತ್ತು ಕೃತಿರಚನಾ 
ಕಾಲಗಳು ಅನಂಕೂಲಪರವಾಗಿರುವುದರಿಂದಲೂ ಶಾಂತೀಶ್ವರಚರಿತೆ ಮತ್ತು ಷೋಡಶ 
ಭಾವನಾಚರಿತೆಗಳನ್ನೂ ಶಾಂತಿಕೀರ್ತಿಮಂನಿ ಎಂಬ ಒಬ್ಬ ನೇ ಕವಿ ಬರೆದಿರುವನೆಂದಂ 


೮೦ ಕರ್ನಾಟಕ ಭಾರತಿ 


ನಿರ್ಧರಿಸಲು ಯಾವ ಸಂಶಯಗಳೂ ಉಳಿಯಂವದಿಲ್ಲ. ಆದರೆ, ಮೂರನೇ ಕವಿ 
ಮತ್ತು ಕೃತಿಗಳ ವಿವರ ತಿಳಿದಿಲ್ಲ. ಕವಿಚರಿತ್ರೆಕಾರರಂ ಹೇಳಿದ ಸಂಗತಿಗಳಷ್ಟೇ ಈಗ 
ನಮಗೆ ಆಧಾರಗಳಾಗಿವೆ. ಅಷ್ಟರಿಂದಲೇ ಶಾಂತಿಕೀರ್ತಿಮಂನಿ ಮತ್ತು ಶಾಂತಿಕೀರ್ತಿ 
ಭಿನ್ನರಾಗಿರಲಿಕ್ಕಿ ಲ್ಲವೆಂದೂ, ದೇವಸೇನನ ಆರಾಧನಾಸಾರದ ಟೀಕೆಯನ್ನು ರಚಿಸಿದ 
ಕಾಲವೂ (೧೭೫೫) ಒಬ್ಬನೇ ಕವಿಯೆಂದು ಹೇಳಲು ಅನುಕೂಲವಾಗಿರಂವುದರಿಂದಲೂ 
ಹಾಗೆ ಭಾವಿಸಿದರೆ ತಪ್ಪೇನಿಲ್ಲ. 


ಶಾಂತಿಕೀರ್ತಿಮುನಿ ಜೈನಸನ್ಯಾಸಿಯಾಗಿದ್ದದರಿಂದ ಸಂಚಾರಿಜೀವಿಯಾಗಿದ್ದು, 
ಶಾಂತೀಶ್ವರಚರಿತೆಯನ್ನು ಮೂಡಬಿದುರೆಯಲ್ಲಿಯೂ, ಷೋಡಶಭಾವನಾಚರಿತೆಯನ್ನು 
ಗೋಕಾವಿ (ಗೋಕಾಕ) ಯಲ್ಲಿಯೂ ಬರೆದಿರುವುದು ತೀರ ಸಹಜವಾಗಿದೆ. ಈಗ ಅವನ 
ಕೃತಿಗಳನ್ನು ಅವಲೋಕಿಸಿದರೆ ಕನ್ನಡಿಗರ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆನಿಲ್ಲಬಲ್ಲ ಕವಿ 
ಎಂಬಂದಂ ಸ್ಪಷ್ಟವಾಗುತ್ತದೆ. 


ಕೆಳದಿ ಅರಸರ ಕಾಲನಿರ್ಣಯ 


ಗುಂಡಾ ಜೋಯಿಸ್‌ 


ಭಾರತದ ಕೆಲವೇ ಪ್ರಮುಖ ಸಂ ಸ್ಥಾನಗಳ ಸ ಸಾಲಿನಲ್ಲಿ ಕೆಳದಿಯೂ ಒಂದೆನ್ನ ಲಡ್ಡಿ 
ಯಿಲ್ಲ. ಕ್ರಿ. ಶ. ೧೫ ನೆಯ ಶತಮಾನದ ಕೊನೆಯಿಂದ ೧೮ ನೆಯ ಶತಮಾನದವರೆಗೆ 
ಬಾಳಿ ಬೆಳಗಿದ ಈ ಸಂಸ್ಥಾನವು ಇತರೆ ಯಾವ ರಾಜ್ಯಕ್ಕೂ ಕಿರಿದಲ್ಲ. ಸಾಂಪತ್ತಿಕ, 
ಸಾಂಸ್ಕೃತಿಕ ಹಾಗೂ ವೈಭವ ಪರಂಪರೆಯಲ್ಲಿ ವಿಜಯನಗರದ ನಂತರ ಕೆಳದಿಗೇ ಅಗ್ರ 
ಸ್ಥಾನವು ಸಲ್ಲಂತ್ತದೆ. ಹತತ ಪರಂಪರೆಯ ಪರಾಕಾಷ್ಟತೆಯನ್ನು ಗಳಿಸಿದ್ದ ಕೆಳದಿಯಂ 
ಇತಿಹಾಸದ ಕಾಲಗರ್ಭದಲ್ಲಿ ಅವಿತುಕೊಂಡಿರಂವುದು ನಿಜಕ್ಕೂ ಶೋಚನೀಯವಾಗಿದೆ. 
ತುಸು ಸಮಾಧಾನದ ಅಂಶವೆಂದರೆ, ಈಚೆಗೆ ವಿದ್ವಾಂಸರು ಹಲವು ವಿಧಗಳಲ್ಲಿ ಇದರ 
ಅಧ್ಯಯನವನ್ನು ಕೈಗೊಳ್ಳಲು ಉತ್ಸುಕರಾಗಿರುವುದಂ ಶುಭ ಸಂಕೇತವಾಗಿದೆ. ಹೀಗಿ 
ದರೂ ಈ ಇತಿಹಾಸವು ಸಮಗ್ರ ಆಧಾರಾಂಶಗಳಿಂದ ನಿಲುಕದಿರುವುದು ಒಂದು ಕೊರ 
ತೆಯೇ ಸರಿ ! ಇದಕ್ಕೆ ಕಾರಣ ಈ ಮನೆತನದ ಅಥವಾ ರಾಜ್ಯದ ಇತಿಹಾಸವನ್ನು 
ಅಭ್ಯಸಿಸಿ ಸಮರ್ಪಕವಾಗಿ ನಿರೂಪಿಸುವ ಯತ್ನ ನಡೆದಿರುವುದಿಲ್ಲ. ವಿವಿಧ ವಿದ್ವಾಂಸ 
ರಿಂದ ಸಂಶೋಧನಾತ್ಮಕವಾಗಿ ರೂಪಿಸಿದ ತರ್ಕಗಳಲ್ಲಿ ಈ ನಾಯಕರ ಕಾಲನಿರ್ಣಯಂವೂ 
ಅವುಗಳಲ್ಲೊಂದಾಗಿದೆ. 


ಕೆಳದಿ ಇತಿಹಾಸದ ಸಂಶೋಧನೆಯಲ್ಲಿ ಈಚೆಗೆ ವಿವಿಧ ಪ್ರಾಚ್ಯಸಂಗ್ರಹಗಳು 
ಹಾಗೂ ಮಾಶಿತಿಗಳು ಉಪಲಬ್ಧ ವಿದ್ದರೂ, ಈ ನಾಯಕರ ಕಾಲವು ಓಮ್ಮತಕ್ಕಿ ಬಾರ 
ದಿರುವುದು ಹಿತಕರವಲ್ಲ. ಇದು ಸಮಸ್ಕಾತ್ಮಕವಾಗಿರುವುದಕ್ಕಿಂತ ಒಂದು ಗೊತ್ತಾದ 
ಖಚಿತ ರೂಪವನ್ನು ತಳೆಯುವುದರಿಂದ ಮುಂದೆ ಇತಿಹಾಸ ರಚನೆಗೆ ಮಾರ್ಗ ಸುಗಮ 
ವಾಗಂತ್ತದೆ. 


ಕೆಳದಿ ಇತಿಹಾಸ ರಚನೆಗೆ ಕೆಳದಿ ನೃಪವಿಜಯ, ಶಿವತತ್ವ ರತ್ನಾಕರ ಮತ್ತು 
ವೀರಶೈವ ಧರ್ಮಶಿರೋಮಂಣಿಯು ಆಯಾ ಕಾಲದ ರಚನೆಯಾಗಿದ್ದರೆ, Nayakas 
of Ikkeri, ಕೆಳದಿ ನಾಯಕರು, ಇಕ್ಕೇರಿ ಅರಸರು, Keladi polity ಮತ್ತು 


* ಕರ್ಣಾಟಕ ಗೆಜೆಟೀರ್‌ನ ಸಂಪಾದಕರಾದ ಶ್ರೀ ಅಭಿಶಂಕರ್‌ರವರು ಈ ದಿಸೆಯಲ್ಲಿ ನನ್ನ 
ಗಮನವನ್ನು ಹರಿಸಿ, ವಿಚಾರ ಪ್ರಚೋದನೆಯುಂಟು ಮಾಡಿದ್ದರಿಂದ ವಿದ್ವಾಂಸರ ಗಮನ 
ಸೆಳೆಯಲು ಈ ಲೇಖನವನ್ನು ಸಿದ್ಧ ಪಡಿಸಲು ಕಾರಣವಾಯಿತು. 


೮೨ ಕರ್ನಾಟಕ ಭಾರತಿ 


Gezetteer ಮುಂತಾದುವು ಈಚಿನ ಕೃತಿಗಳೆನಿಸಿವೆ. ಇವುಗಳ ಅಧ್ಯಯನದಿಂದ ಈ 
ನಾಯಕರ ಕಾಲನಿರ್ಣಯದಲ್ಲಿ ಅಪಾರ ವ್ಯತ್ಯಾಸಗಳು ಉಂಟಾಗಿವೆ. 


ಹಿನ್ನೆಲೆ ; 


ವಿಜಯನಗರದ ಉನ್ನತ ಕಾಲದಲ್ಲಿ ಚಿಕ್ಕ ಪಾಳೆಯಪಟ್ಟಾಗಿ ರೂಪುಗೊಂಡ 
ಕೆಳದಿಯು ಕ್ರಿ. ಶ. ೧೪೯೯ ರಿಂದ ೧೭೬೩ರ ವರೆಗೆ ಬಾಳಿತು. ಈ ಪಾಳೆಯಪಟ್ಟು 
ಆರಂಭದಲ್ಲಿ ಕೆಳದಿಯಲ್ಲಿ ಜನ್ಮತಾಳಿತು. ನಂತರ ರಾಜಧಾನಿಯನ್ನು ಇಕ್ಕೇರಿಗೆ ಬದ 
ಲಾಯಿಸಿ, ಆ ಕಾಲದ ವಿದೇಶಿಯರಿಂದಲೂ ಮೆಚ್ಚುಗೆ ಗಳಿಸುವ ರೀತಿಯಲ್ಲಿ ಇಲ್ಲಿಂದಲೇ 
ರಾಜ್ಯಭಾರ ಕ್ರಮವನ್ನು ಕೈಗೊಂಡು ಕಾರ್ಯಾರಂಭ ಮಾಡಿತು. ಈ ರಾಜಧಾನಿಯ 
ವಿಧಿವಶದಿಂದ ದುರ್ದೆಸೆಯನ್ನು ಹೊಂದಿದ ಕಾರಣ ಬಿದನೂರಿಗೆ (ಈಗಿನ ಹಳೆಯ 
ನಗರ) ವರ್ಗಾಯಿಸಿ, ಅಲ್ಲಿ ಸ್ಥಿರವಾಗಿ ನೆಲೆಗೊಂಡು ಕ್ರಿ. ಶ. ೧೭೬೩ ರಂದು ಅಂತ್ಯ 
ಗೊಂಡಿತು. 


ಕೆಳದಿ ಸಂಸ್ಥಾ ನವು ಕ್ರಿ. ಶ. ೧೪೯೯ ರಲ್ಲಿ ಜನ್ಮತಾಳಿತು. ಹಲವು ಅಘಟಿತ 
ಘಟನೆಗಳು ಈ ಪಾಳೆಯಪಟ್ಟಿನ ಜನ್ಮದ ಹಿನ್ನೆಲೆಯಲ್ಲಿ ಗೋಚರಿಸಿ ಇದರ ರೂಪ 
ರೇಖೆಗೆ ತಳಹದಿಯನ್ನುಂಟು ಮಾಡಿತು. ಕೆಳದಿ ಚೌಡಪ್ಪನಾಯಕ, ಭದ್ರಪ್ಪನಾಯಕ 
ಹಾಗೂ ವೆಂಕಟಾದ್ರಿಜೋಯ್ಸರು ಇದಕ್ಕೆ ಅಸ್ತಿಭಾರವನ್ನು ಹಾಕಿದರು. ಚೌಡಪ್ಪ 
ನಾಯಕನ ಆದಿಯಾಗಿ ಈ ನಾಯಕರ ಕಾಲವನ್ನು ಹಲವು ಗ್ರಂಥಗಳು ಈ ಕೆಳಕಂಡಂತೆ 
ತರ್ಕವಿತರ್ಕಗಳಿಂದ ವಿಶ್ಲೇಷಿಸುತ್ತವೆ. 


೧. ಚೌಡಪ್ಪನಾಯಕ 


ಕ್ರಿ. ಶ. 

ಕೆಳದಿನೃಪವಿಜಯಂ ೧೫೦೦-೧೫೧೪ 
ಕೆಳದಿ ನಾಯಕರು ೧೫೦೦-೧೫೪೦ 
Keladi Polity ೧೪೯೯-೧೫೧೩ 
೧11/5 ೧೪೯೯-೧೫೧೫ 
Vij. Sex. Com. Vol. ೧೫೦೬- ? 
Nayakas of Tkkeri GN, 
ಕೆಳದಿ ಅರಸರು ಹಾಗೂ ಪೋರ್ತುಗೀಜರಂ ೧೪೯೯-೧೫೧೩ 
Rice 09೯೯-೧೫೧೩೨ 


Selections from the Records of the 
Sringeri Mutt, Vol. I ೧೪೯೯-೧೫೧೩ 


ಕೆಳದಿ ಅರಸರ ಕಾಲ ನಿರ್ಣಯ 


ಕ್ರಿ. ಶ. 
ಕೆಳದಿಯ ಅರಸರು ಮತ್ತು ಕನ್ನಡಸಾಹಿತ್ಯ ೧೫೦೦-೧೫೧೪ 
ರಾಣಿ ವೀರಮ್ಮಾಜಿ ೧೫೦೦-೧೫೪೦ 


Karnataka through the ages— 

(ಕರ್ಣಾಟಕದ ಪರಂಪರೆ) ೧೫೦೦- ? 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೫೦೦-೧೫೪೦ 
ಕನ್ನಡ ವಿಶ್ವಕೋಶ 9) 


೨. ಸದಾಶಿವನಾಯಕ 


ಕ್ರಿ. ಶ. 
ಕೆಳದಿನೃಪವಿಜಯ ೧೫೧೪-೧೫೪೬ 
ಕೆಳದಿ ನಾಯಕರಂ ೧೫೪೪-೧೫೬೫ 
Keladi polity ೧೫೧೩-೧೫೬೩ 
QIMS ೧೫೧೩-೧೫೪೫ 
Vij. Sex. Com. Vol. ೧೫೪೪ ಗ 
Nayakas of Ikkeri ೧೫೪೦(?)-೧೫೬೫ 
ಕೆಳದಿ ಅರಸರು ಹಾಗೂ ಪೋರ್ತುಗೀಜರಂ ೂ ೧೫೬೫೬ 
Rice ೧೫೧೩-೧೫೪೫ 


Selections from the Records of 
Sringeri Mutt, Vol. 1 ೧೫೧೩-೧೫೪೫ 
ಕೆಳದಿಯ ಅರಸರು ಮತ್ತು ಕನ್ನಡಸಾಹಿತ್ಯ ೧೫೧೪-೧೫೩೭ 
ರಾಣಿ ವೀರಮ್ಮಾಜಿ ೧೫೪೦-೧೫೬೫ 
Karnatak through the ages 
(ಕರ್ಣಾಟಕದ ಪರಂಪರೆ) ೧೫೪೪-೧೫೬೫ 


ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೫೪೦-೧೫೬೬ 
ಕನ್ನಡ ವಿಶ್ವಕೋಶ ? 
Robert Sewell ೧೫೬೦-೧೫೭೬ 
Shama Shastry ೧೫೪೫-೧೫೬೧೪ 
Rajavamshavali ೧೫೧೩-೧೫೪೫೫ 


Aygal ೧೫೧೩-೧೫೪೫೬ 


೮೩ 


೮೪ ಕರ್ನಾಟಕ ಭಾರತಿ 


೩. ಇಮ್ಮಡಿ ಸದಾಶಿನನಾಯಕ ಮತ್ತು ದೊಡ್ಡ ಸಂಕಪ್ಪನಾಯಕ 


ಕ್ರಿ. ಶ. 

ಕೆಳದಿನೃಪವಿಜಯಂ ೧೫೪೬-೧೫೫೯ 
ಕೆಳದಿ ನಾಯಕರು ೧೫೬೬೨ ? 
Keladi Polity ೧೫೬೩-೧೫೭೦ 
QIMS ೧೫೪೫-೧೫೫೮ 
Vij. Sex. Cent. Com. Vol. ೧೫೬೬. ? 
Nayakas of Tkkeri ೧೫೬೬-೧೫೭೧ 
ಕೆಳದಿ ಅರಸರು ಹಾಗೂ ಪೋರ್ತುಗೀಜರಂ ) 
Rice ೧೫೪೫-೧೫೫೮ 
ಕೆಳದಿಯ ಅರಸರು ಮತ್ತು ಕನ್ನಡಸಾಹಿತ್ಯ sete 
ರಾಣಿ ವೀರಮ್ಮಾಜಿ ೧೫೬೬-೧೫೭೧ 
Karnataka through the age 

(ಕರ್ಣಾ ಟಕ ಪರಂಪರೆ) ೧೫೬೭-೧೫೭೧ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೫೬೬-೧೫೭೦ 
ಕನ್ನಡ ವಿಶ್ವಕೋಶ ೧೫೬೬-೧೫೭೦ 
Sewell ೧೫೮೫-೧೫೯೬ 
Buchanan ೧೫೮೪-೧೫೯೫ 
Rajavamsaval ೧೫೪೬-೧೫೫೯೭ 
ತಮಿಳಂನಾಡಿನ ಇತಿಹಾಸ ೧೫೬೬-೧೫೭೧೮ 


೪. ಚಿಕ್ಕಸಂಕಣ್ಣನಾಯಕ ಮತ್ತು ರಾಮರಾಜನಾಯಕ 


ಕ್ರಿ.ಶ. 
ಕೆಳದಿನ ಪವಿಜಯಂ ೧೪೮೧-೧೪೯೩ 
ಈ ೧೪೯೩-೧೫೦೫ 
ಕೆಳದಿಯ ನಾಯಕರು ೧೫೭೦-೧೫೮೦ 
೧೫೬೦-೧೫೮೬ 
Keladi Polity ೧೫೭೦೭೧೫೮೦ 
QIMS ೧೫೫೮೭-೧೫೭೦ 


Vij. Sex. Cent. Com. Vol. ೧೫೭೦-೧೫೮೦ 


ಕೆಳದಿ ಅರಸರ ಕಾಲ ನಿರ್ಣಯ 


೮೫ 


ಕೆ. ಶ. 
Nayakas of Ikkeri ೧೫೭೦ ೧೫೮೬ 
ಕೆಳದಿ ಅರಸರು ಹಾಗೂ ಹಾಗೂ ಪೋರ್ತುಗೀಜರಂ ? 
Rice ೧೫೫೮-೧೫೭೦೯ 
ಕೆಳದಿಯ ಅರಸರು ಮತ್ತು ಕನ್ನಡಸಾಹಿತ್ಯ Meu 
ರಾಣಿ ವೀರಮ್ಮಾಜಿ ೧೫೭೧-೧೫೮೬ 
Karnataka through the ages 
(ಕರ್ಣಾಟಕ ಪರಂಪರೆ) ? ೧೫೮೦ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ neo 
ಕನ್ನಡ ವಿಶ್ವಕೋಶ [one comes 
Sewell ೧೫೯೬-೧೬೦೩ 
Rajavamsavali ೧೫೫೯-೧೫೭೧ 
೫. ಹಿರಿಯ ವೆಂಕಟಪ್ಪನಾಯಕ 
ಕ್ರಿ. ಶ. 
ಕೆಳದಿನ್ಫಪವಿಜಯ ೧೫೮೩-೧೬೩೦ 
ಕೆಳದಿ ನಾಯಕರು ೧೫೯೨-೧೬೨೯ 
Keladi Polity ೧೫೮೨-೧೬೨೯ 
೧೫೮೨-೧೬೨೯ 
QIMS ೧೫೯೨-೧೬೨೯ 
Vij. Sex. Cent. Com. Vol. ೧೫೯೨-೧೬೨೯ 
Nayakas of Tkkeri ೧೫೯೬-೧೬೨೯ 
ಕೆಳದಿ ಅರಸರಂ ಹಾಗೂ ಪೋರ್ತುಗೀಜರಂ 7೧೦-೧೧೧೬೨೯೧೦ 
Rice ೆ. ೧೫೮೨-೧೬೨೯ 
ಕೆಳದಿಯ ಅರಸರು ಮತ್ತು ಕನ್ನಡಸಾಹಿತ್ಯ ೧೫೮೩-೧೬೩೦ 
ರಾಣಿ ವೀರಮ್ಮಾಜಿ ೧೫೮೬-೧೬೨೯ 
Karnataka through the ages 
(ಕರ್ಣಾಟಕ ಪರಂಪರೆ) ೧೫೮೬-೧೬೨೯ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೫೮೬. ೧೬೨೯ 


ಕರ್ನಾಟಕ ಭಾರತಿ 


೮೬ 

ಕ್ರಿ. ಶ. 
ಕನ್ನಡ ವಿಶ್ವಕೋಶ ೧೫೮೫-೧೬೨೯ 
Sewell ೧೬೦೪-೧೬೨೬ 
Rajavamshaval ೧೫೮೩-೧೬೨೯ 

೬. ವೀರಭದ್ರನಾಯಕ೧೧ 

ಕ್ರಿ.ಶ 
ಕೆಳದಿನೃಪವಿಜಯಂ (೬೩೦-೧೬೪೬ 
ಕೆಳದಿ ನಾಯಕರಂ ೧೬೨೯-೧೬೪೫ 
Keladi Polity 6 ಜಿ 
QIMS ೨ ೨ 
Vij. Sex. Cent. Com. Vol. ka ನ 
Nayakas of Ikkeri ಹ 99 
ಕೆಳದಿ ಅರಸರು ಹಾಗೂ ಪೋರ್ತುಗೀಜರು ಭಕ ೪ 
Rice 9 99 
ಕೆಳದಿಯ ಅರಸರು ಮತ್ತಾ ಕನ್ನಡಸಾಹಿತ್ಯ ೧೬೩೦-೧೬೪೬ 
ರಾಣಿ ವೀರಮ್ಮಾಜಿ ೧೬೨೯-೧೬೪೫ 
Karnataka through the ages 

(ಕರ್ಣಾಟಕ ಪರಂಪರೆ) y ಕ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಟ್ಟ 4: 
ಕನ್ನಡ ವಿಶ್ವಕೆೋಶಗಿ೨ pi 9 
Rajavamsavali ೧೬೩೦-೧೬೩೬೧ ೩ 
೭. ಶಿನಪ್ಪನಾಯಕ 

ಕ್ರಿ. ಶ. 
ಕೆಳದಿನೃ್ನಪವಿಜಯಂ ೧೬೪೬.೧೬೬೧ 
ಕೆಳದಿ ನಾಯಕರಂ ೧೬೪೫೧೬೬೦ 
Keladi Polity ಷು is 
QIMS Wo 


Vij. Sex. Cent. Com. Vol. ke ಸ 
Nayakas of 111011 ೧೬೪೫-೧೬೬೦ 


ಕೆಳದಿ ಅರಸರ ಕಾಲ ನಿರ್ಣಯ 


ಕೆಳದಿ ಅರಸರಂ ಹಾಗೂ ಪೋರ್ತುಗೀಜರು 

Rice 

ಕೆಳದಿ ಅರಸರಂ ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ಣಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 

Rajavamsavali 

Sewell 

Selections from the records of 


Sringeri Mutt, Vol. I 


ಕ್ರಿ, ಶ. 


೬) 


೧೬೪೫-೧೬೬೦ 


939 939 


೧೬೪೬-೧೬೬೧ 
೧೬೪೫-೧೬೬೦ 


೧೬೪೫-೧೬೬೧ 
೧೬೪೫-೧೬೬೦ 


೧೬9೪೬-೧೬೬೧೧೪ 


೧೬೪೯-೧೬೭೧ 


೧೬೪೬-೦೬೬೧ 


ಆ. ಕರಿಯ ನೆಂಕಟಿಪ್ಪನಾಯಕ೧೫ 


ಕೆಳದಿನೃಪವಿಜಯಂ 

ಕೆಳದಿ ನಾಯಂಕರಂ 

Keladi Polity 

QMS 

Vij. Sex. Cent. Com. Vol. 

Nayakas of Tkkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರು 

Rice 

ಕೆಳದಿ ಅರಸರು ಮತ್ತಿ ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ಣಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 


ಕ್ರಿ.ಶ. 


ಅ 
೧೬೬(_(೬೬.೨ 
೧೬೬೦-೧೬೬೧ 


೧೬೬೧.೧೬೬೨ 
೧೬೬೦೭೧೬೬೧ 


? 
(೬೬೦-೧೬೬೨ 
? 


೮2 


೮೮ 


ಕೆಳದಿನೃಪವಿಜಯಂ 

ಕೆಳದಿ ನಾಯಂಕರಂ 

Keladi Polity 

QIMS 

Vij. Sex. Gent. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರಂ 

Rice 

ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 

(ಕರ್ಣಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 

Selections from the records of 
Sringeri Mutt, Vol. 1 


೧೧. 


ಕೆಳದಿನೃಪವಿಜಯ 

ಕೆಳದಿ ನಾಯಕರು 

Keladi Polity 

QIMS 

Vij. Sex. Cent. Com. Vol. 
Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರು 
Rice 

ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ 
ರಾಣಿ ವೀರಮ್ಮಾಜಿ 


ಕರ್ನಾಟಕ ಭಾರತಿ 


_..`ಶೆ. 
೧೬೬೨-೧೬೬೪ 
0೬೬೧-೧೬೬೩ 


೧೬೬.೨ ೧೬೬೪ 


939 ೪9 


೧೬೬೧೧೬೬೩ 
೧೬೬.೨-೧೬೬೪ 


? 


೧೬೬೨-೧೬೬೪ 


4 939 


೧೬೬೧೧೬೬೨೧೬ 


ಹಿರಿಯ ಸೋಮಶೇಖರನಾಯಕ 


ಕ್ರಿ. ಶ. 
0೬೬೪೭೧೬೭೨ 
0೬೬೩-೧೬೭೧ 


0೬೬೧-೧೬೭೭ 


(೬೬೧೬೭೧೧೬ 


99 939 


೧೬೬೪-೧೬೬೧ 
೧೬೬೩-೧೬೭೧ 
೧೬೬೪.(೬೬೨ 
2೬೬೪-೧೬೬೧ 


12) ಕೆಳದಿ ಅರಸರ ಕಾಲ ನಿರ್ಣಯ 


Karnataka through the ages 
(ಕರ್ನಾಟಕ ಪರಂಪರೆ) 

ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 

Selections from the records of 
Sringeri Mutt, Vol. I 

Rajavamshavali 

Sewell 


೧೧. ಚೆನ್ನಮ್ಮಾಜಿ 


ಕೆಳದಿನೃಪವಿಜಯ 

ಕೆಳದಿ ನಾಯಕರು 

Keladi Polity 

QJIMS 

Vij. Sex. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರಂ 

Rice 

ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ನಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 


Selections from the Records of 
Sringeri Mutt, ೫01. 1 


ಕ್ರಿ.ಶ. 


೧೬೬೪-೧೬೭೧(?) 


೧೬೬೪೧೬೭೬ 
? 


೧೬೬೪೧೬೭೨೧೮ 


೧೬೮೧-೧೬೮೬ 


ಕ್ರಿ.ಶ. 
೧೬೭೨-೧೬೯೮ 
೧೬೭೧-೧೬೯೭ 
೧೬೬೧-೧೬೯೭ 
೧೬೭೧-೧೬೭೯ 
O೬LELO-0೬೯೭ 
೧೬೭೧-೧೬೯೬ 
೧೬೭೧-೧೬೯೭ 
೧೬೭೨-೧೬೯೮ 
(೬೭೧-೧೬೯೬ 


೧೯ 


939 939 


೧೬೭೭-೧೬೯೭ 
? 


೧೬೯೧-೧೬೯೨೨೦೨ 


೧೨. ಹಿರಿಯ ಬಸವಪ್ಪನಾಯಕ 


ಕೆಳದಿನೃಪವಿಜಯ 
ಕೆಳದಿ ನಾಯಕರಂ 


ಕಿ, ಅ, 


ಒಂ 


೧೬೯೮. ೧೭೧೫ 
೧೬೯೭-೧೭೧೪ 


೮೯ 


೯ಂ 


Keladi Polity 

QIMS 

Vij. Sex. Cent. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರು 

Rice 

ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ನಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 


ಕರ್ನಾಟಕ ಭಾರತಿ 


ಕ್ರಿ. ೫. 


ಅ 

೧೬೯೭-೧೭೧೪ 
(೬೭೯-೧೭೧೪ 
೧೬೯೭-೧೭೧೪ 
೧೬೯೬-೧೭೧೪ 


೧೬೯೭೧೭೧೪೨೧ 


೪91 $39 


೧೬೯೮-೧೭೧೫ 
O೬F೬_೧೭೧೪ 


$೪ 99 


೧೬೯೭-೧೭೧೪ 
೧೬೯೪-೧೭೧೪ 


೧೩. ಕರಿಯ ಸೋಮಶೇಖರನಾಯಕ 


ಕೆಳದಿನ್ಫ ಪವಿಜಯ 

ಕೆಳದಿ ನಾಯಕರಂ 

Keladi Polity 

QMS 

Vij. Sex. Cent. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರು 

Rice 

ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ನಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 


ಕಿ. ಶ. 


ಅ 
೧೭೧೫-೧೭೪೦ 
೧೭೧೪-೧೭೩೯ 


೧೭೧೫-೧೭೪೦ 
೧೭೧೪-೧೭೩೯ 


೧೭೧೫-೧೭೩೯ 


ಕೆಳದಿ ಅರಸರ ಕಾಲ ನಿರ್ಣಯ 


೧೪. ಕರಿಯ ಬಸಪ್ಪನಾಯಕ 


(ಎರಡನೆಯ) 


ಕೆಳದಿನೃಪವಿಜಯಂ 

ಕೆಳದಿ ನಾಯಕರಂ 

Keladi Polity 

QIMS 

Vij. Sex. Cent. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೂ ಪೋರ್ತುಗೀಜರು 

Rice 

ಕೆಳದಿ ಅರಸರು ಮತ್ತು ಕನ್ನ ಡಸಾಹಿತ್ಮ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ನಾಟಕ ಪರಂಪರೆ) 

ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 

ಕನ್ನಡ ವಿಶ್ವಕೋಶ 


ಕ್ರಿಶ. 


೧೭೪೦-೧೭೫೫ 
೧೭೩೯-೧೭೫೪ 


೧೭೩೯-೧೭೫೭ 
೧೭೩೯-೧೭೫೫ 
೧೭೩೯-೧೭೫೪ 
೧೭೪೦-೧೭೫೫ 
೧೭೩೯-೧೭೫೫ 


೧೭೩೯-೧೭೫೪ 
೧೭೩೯-೧೭೫೫ 


೧೫. ಚೆನ್ನಬಸಪ್ಪ ನಾಯಕ 


ಕೆಳದಿನೃಪವಿಜಯಂ 

ಕೆಳದಿ ನಾಯಕರು 

Keladi Polity 

QJMS 

Vij. Sex. Cent. Com. Vol. 

Nayakas of Ikkeri 

ಕೆಳದಿ ಅರಸರು ಹಾಗೊ ಪೋರ್ತುಗೀಜರಂ 

Rice 

ಕೆಳದಿ ಅರಸರಂ ಮತ್ತು ಕನ್ನಡಸಾಹಿತ್ಯ 

ರಾಣಿ ವೀರಮ್ಮಾಜಿ 

Karnataka through the ages 
(ಕರ್ನಾಟಕ ಪರಂಪರೆ) 


ಕ್ರಿ. ಶ. 
೧೭೫೫-೧೭೫೮ 
೧೭೫೫-೧೭೫೭ 
೧೭೫೪-೧೭೫೭ 
(೧೭೫೪) 


೧೭೫೪-೧೭೫೭ 


೧೭೩೯-೧೭೫೭೨ ೨ 


೧೭೫೫-೧೭೫೭ 
೧೭೫೪-೧೭೫೭ 
೧೭೫೫-೧೭೫೮ 
೧೭೫೫-೧೭೫೭ 


೯೧ 


೯೨ ಕರ್ನಾಟಕ ಭಾರತಿ 


ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೭೫೪-೧೭೫೭ 
ಕನ್ನಡ ವಿಶ್ವಕೋಶ ೧೭೫೫-೧೭೫೬ 


೧೬. ನೀರಮ್ಮಾಜಿ ಮತ್ತು ಮುಮ್ಮಡಿ ಸೋಮಶೇಖರನಾಯಕ 


ಕ್ರಿ. ಶ. 
ಕೆಳದಿನ್ಫಪವಿಜಯ ೧೭೫೪೮-೧೭೬೩ 
ಕೆಳದಿ ನಾಯಕರಂ ೧೭೫೭-೧೭೬೩ 
Keladi Polity ತ 
೧೭೫೪-೧೭೫೭೨೬೩ 
QMS | ೧೭೫೭-೧೭೬೩ 
Vij. Sex. Cent. Com. Vol. ೧೭೫೭-೧೭೬೩ 


Nayakas of Ikkeri 9 ಇ 
ಕೆಳದಿ ಅರಸರು ಹಾಗೂ ಪೋರ್ತಗೀಜರಂ ೫ ಹ 


Rice A ಇ 
ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ ೧೭೫೮-೧೭೬೩ 
ರಾಣಿ ವೀರಮ್ಮಾಜಿ ೧೭೫೭-೧೭೬೩ 


Karnataka through the ages 

(ಕರ್ನಾಟಕ ಪರಂಪರೆ) ಇ ೪ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ 99 ೨ 
ಕನ್ನಡ ವಿಶ್ವಕೋಶ ೧೭೫೬-೧೭೬೩ 


ಕೆಳದಿ ದೊರೆಗಳ ಕುಲವನ್ನು ನಿಖರವಾಗಿ ರೂಪಿಸಲು ನಡೆಸಿರಂವ ಸಂಶೋಧನೆಯ 
ಪ್ರಯತ್ನಗಳಂ ಹೆಚ್ಚಿನ ಪ್ರಗತಿಯನ್ನು ಹೊಂದಿರುವುದಿಲ್ಲವೆಂಬುದನ್ನು ಕಂಡುಕೊಳ್ಳ 
ಬಹುದಾಗಿದೆ. ಶಾಸನಾಧಾರಗಳು ಒಂದು ರೀತಿ ಉಲ್ಲೆ €ಖಿಸಿದರೆ, ಇತರ ಮೂಲಗಳು 
ವಿಭಿನ್ನವಾಗಿವೆ. ಸಂಶೋಧನೆಯಲ್ಲಿಯೂ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಪುಲವಾಗಿಯೇ 
ಚರ್ಚೆಗಳು ನಡೆದಿವೆ. ಹೀಗಿದ್ದರೂ ಒಮ್ಮತದ ಅಭಿಪ್ರಾಯಗಳು ವ್ಯಕ್ತಪಟ್ಟಿರುವು 
ದಿಲ್ಲ. ಕೆಳದಿ ಅರಸನಾದ ಬಸವಪ್ಪನಾಯಕನಿಂದಲೇ ರಚಿಸಲ್ಪಟ್ಟ ಶಿವತತ್ವ ರತ್ನಾಕರ 
ಗ್ರಂಥದಲ್ಲಿಯೂ ಈ ದೊರೆಗಳ ಕಾಲಾನುಕ್ರಮಣಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ 
ದೊರಕುವುದಿಲ್ಲ... ರಾಬರ್ಟ್‌ ಸೀವೆಲ್‌ ಹಾಗೂ ಲೂಯಿ ರೈಸ್‌ ಮುಂತಾದ 
ಪ್ರಸಿದ್ಧ ವಿದ್ವಾಂಸರು ನಮ್ಮ ದೇಶದ ಇತಿಹಾಸದಲ್ಲಿ ಆಸ್ಥೆವಹಿಸಿ, ಆಳವಾಗಿ 
ಅಧ್ಯಯನ ನಡೆಸಿ ನೀಡಿದ ಮಾಹಿತಿಗಳೂ ಅಷ್ಟು ಸಾಧಾರವಾಗಿ ಕಂಡುಬಾರದಿದ್ದ ರಂ, 
ಅವರ ಸಂಶೋಧನೆಯು ನಮ್ಮ ಇತಿಹಾಸಕ್ಕೆ ಮಾರ್ಗದರ್ಶನವನ್ನು ಒದಗಿಸುತ್ತವೆ. 


ಕೆಳದಿ ಅರಸರ ಕಾಲ ನಿರ್ಣಯ ೯೩ 


ಇಲ್ಲಿ ಕುತೂಹಲಕರವಾದ ಅಂಶವೊಂದು ಗಮನಾರ್ಹವಾಗಿದೆ; ಕೆಳದಿ ನೃಪವಿಜಯವು 
ಕೆಳದಿ ಅರಸರ ಕಾಲವನ್ನು ಮಾಸ, ಪಕ್ಷ, ದಿವಸ ಹಾಗೂ ತೇದಿಗಳ ರೂಪದಲ್ಲಿ 
ನಿರೂಪಿಸಲ್ಪಟ್ಟಿರುವುದು ಮಹತ್ವದ ಹೆಜ್ಜೆ ಯಾಗಿದೆ. ಇದರ ಕೃತಿಕಾರರೂ ಹಾಗೂ 
ಕೆಳದಿ ಅರಸರ ಆಸ್ಥಾನ ಕವಿಯೂ ಆದ ಕವಿ ಲಿಂಗಣ್ಣ ನ ಐತಿಹಾಸಿಕಪ್ರಜ್ಞೆ ಯು 
ಕ್ರಿ. ಶ. ೧೮ನೆಯ ಶತಮಾನದಲ್ಲಿ ಕಂಡುಬಂದಿರುವುದು ಹೆಗ್ಗಳಿಕೆಗಳಲ್ಲಿ ಒಂದೆನ್ನಲಡ್ಡಿ 
ಯಿಲ್ಲ. ಕವಿ ಲಿಂಗಣ್ಣನು ನಿರೂಪಿಸಿದ ಕಾಲಾನುಕ್ರ ಮಣಿಕೆಯನ್ನು ರಾಬರ್ಟ್‌ ಸೀವೆಲ್‌ 
ರವರ ಕ್ರಿಸ್ತಶಕದ ಕಾಲಾನುಕ್ರಮಣಿಕೆಯಲ್ಲಿ ಪರಿಶೀಲಿಸಿ ನೋಡಿದಲ್ಲಿ, ಸರಿಸಂಮಾರಾಗಿ 
ಹೊಂದಿಕೊಂಡಿರುವುದು ನಿಜಕ್ಕೂ ಕುತೂಹಲಕರವೆನಿಸಿದೆ. ೨೪ 


ವಿದ್ವಾಂಸರುಗಳ ಇಂತಹ ವಿಭಿನ್ನ ಅಭಿಪ್ರಾಯಗಳು ವಿವಿಧ ತರ್ಕವಿತರ್ಕಗಳಿಂದ 
ಕೂಡಿರುವುದು ಚರ್ಚೆಗೆಡೆಯೇಯುತ್ತದೆ. ಹಲವು ವಿದ್ವಾಂಸರು ಕೇವಲ ಶಾಸನಾಧಾರ 
ಗಳನ್ನೇ ಆಧರಿಸಿದ್ದರೆ, ಇತರ ಸಂಶೋಧನತಜ್ಞರು ವಿದೇಶಿಯ ದಾಖಲೆಗಳ 
ಉಲ್ಲೇಖಗಳನ್ನು ಆಧರಿಸುತ್ತಿದ್ದಾರೆ. ಈ ಶಾಸನಾಧಾರದಲ್ಲಿಯೂ ಒಮ್ಮತ 
ಏರ್ಪಟ್ಟಿರುವುದಿಲ್ಲ; ಹಲವು ಶಾಸನಗಳು ಗೋತ್ರ ಪ್ರವರಗಳನ್ನು ಹೇಳಂತ್ತ ಅರಸರ 
ಸರಮಾಲೆಗಳನ್ನು ವ್ಯಕ್ತಪಡಿಸಂತ್ತವೆ; ಅವುಗಳಲ್ಲಿ ಅನೇಕ ಶಾಸನಗಳು ರಾಜರ 
ಅಂಕಿತನಾಮದಲ್ಲಿಯೂ ಕೊಟ್ಟಿರುವ ನಿದರ್ಶನಗಳಿವೆ.೨೫ ಹೀಗಿದ್ದರೂ ಇವುಗಳನ್ನು ' 
ಸಂಪೂರ್ಣವಾಗಿ ಆಧರಿಸಿಕೊಂಡಿರಂವುದು ಪ್ರಶ್ನಾರ್ಹವೆನಿಸುತ್ತದೆ ! ಕೆಳದಿ ಅರಸರ 
ಕಾಲದ ಶಾಸನಾಧಾರಗಳು ಈ ಸ್ವರೂಪದಲ್ಲಿರುವುದರಿಂದ ಹಾಗೂ ಇದು ಸಂಶೋ 
ಧನೆಯ ಮಂಖಾಂತರ ಬೃಹತ್ಸಂಪೆಟವಾಗಿ ಪ್ರಕಟಗೊಳ್ಳುವವರೆಗೂ ನಿಖರವಾಗಿ 
ನಿರ್ಧರಿಸಲು ಬಾರದಂತಿವೆ. 


ಐತಿಹಾಸಿಕ ದಾಖಲೆಗಳು : 


ಕೆಳದಿ ಇತಿಹಾಸರಚನೆಯ ಸಾಮಗ್ರಿಗಳಲ್ಲಿ ಈ ಕೆಳಕಂಡ ಗ್ರಂಥಗಳಂ ಸಧ್ಯಕ್ಕೆ 
ಉಪಲಬ್ಧ ಎರುತ್ತವೆ. ಅನುಬಂಧಗಳಲ್ಲಿ ಹೇಳಿರುವಂತೆ೨೬ ಇವುಗಳನ್ನು ಹೀಗೆ 
ವಿಂಗಡಿಸಬಹುದು : 
೧. ಪ್ರಾಚ್ಯ ದಾಖಲೆಗಳಂ 
೨. ಆಧುನಿಕ ಸಂಶೋಧನೆಗಳು 
ಓ, ವಿದೇಶಿ ಉಲ್ಲೇಖಗಳು 


ಪ್ರಾಚೀನ ಆಧರಿತ ಗ್ರಂಥಗಳ ಗುಂಪಿನಲ್ಲಿ ಕೆಳದಿನೃಪವಿಜಯ ಮತ್ತು 
ಶಿವತತ್ವರತ್ನಾಕರ ಕೃತಿಗಳು ಪ್ರಮುಖ ಐತಿಹಾಸಿಕ ಸಾಮಗ್ರಿ ಎನಿಸಿವೆ. 


೯೪ ಕರ್ನಾಟಕ ಭಾರತಿ 


ಕೆಳದಿನ್ಫ ಪವಿಜಯವು ಆಸ್ಥಾ ನ ಕವಿಯಾದ ಲಿಂಗಣ್ಣ ನಿಂದ ರಚಿಸಲ್ಪಟ್ಟು, 
ಚಾರಿತ್ರಿಕ ಭಾಗವನ್ನೊಳಗೊಂಡ ಐತಿಹಾಸಿಕ ಚಂಪೂಕಾವ್ಯ. ಭಾರತದ ಅನೇಕ 
ಸಂಸ್ಥಾನದ ಅರಸರ ಚರಿತ್ರೆಗಳು ಇಲ್ಲಿ ಹಾಸುಹೊಕ್ಕಾಗಿ ಸಂಚರಿಸಿವೆ. ಕನ್ನಡದ ಕೆಲವೇ 
ಐತಿಹಾಸಿಕ ಜ್ಞಾನಸಂಪತ್ತಿನಲ್ಲಿ ಇದೊಂದು ಕೆಳದಿ ಅರಸರ ಕಾಲದ ಮೇರುಕೃತಿ 
ಯಾಗಿದೆ. ಇದರಲ್ಲಿ ದೊರಕುವ ಕಾಲ-ಕಾರ್ಯಾದಿ ಸಂಗತಿಗಳಂ ಖಚಿತ ರೂಪವನ್ನು 
ಹೊಂದುವಷ್ಟು ಮುಂದೆ ಹೋಗಿವೆ; ಕಾಲನಿರ್ಣಯವನ್ನು ಗೊತ್ತುಮಾಡಲು 


ಇದೊಂದು ಉತ್ಕೃಷ್ಟ ಕೃತಿಯೆನಿಸಿದೆ. 


ಶಿವತತ್ವರತ್ನಾಕರವು ಕೆಳದಿ ಅರಸನಾದ ಬಸವಪ್ಪ ನಾಯಕನಿಂದ ರಚಿಸಲ್ಪಟ್ಟ ಕೃತಿ. 
ಸಂಸ್ಕೃತದಲ್ಲಿರುವ ಇದು ವಿಶ್ವಕೋಶವೆನಿಸಿದೆ. ಈ ಗ್ರಂಥವು ಆಧ್ಯಾತ್ಮಿಕ, ವೇದಾಂತ, 
ಜ್ಯೋತಿಷ, ಧರ್ಮಶಾಸ್ತ್ರ, ರಾಜಕೀಯ ಮತ್ತೂ ಸಾಮಾಜಿಕ ಸ್ವರೂಪಗಳನ್ನು 
ಪ್ರತಿಬಿಂಬಿಸಂತ್ತದೆ. ಕೆಳದಿ ಅರಸರ ಕಾಲ-ಕಾರ್ಯಾದಿಗಳ ಸಂಗತಿಗಳಂ ಈ ಕೃತಿಯಲ್ಲಿ 
ಸ್ವಲ್ಪವೇ ಸರಿಸುಮಾರಾಗಿ ಉಪಲಬ್ದ ವಿರಂತ್ತವೆ. 

ಇದಲ್ಲದೆ ವೀರಶೈ ವಧರ್ಮಶಿರೋಮಣಿ೨೭ ಎಂಬ ಕೃತಿಯೊಂದು ಷಡಕ್ಷರ 
ಮಂತ್ರಿಯಿಂದ ರಚಿಸಲ್ಪಟ್ಟಿದೆ. ಈ ಕೃತಿಯಲ್ಲಿಯೂ ಕಾಲನಿರ್ಣಯವನ್ನು ಗೊತ್ತು 
ಪಡಿಸಲು ಸಾಧನವು ಅಷ್ಟಾಗಿ ದೊರಕುವುದಿಲ್ಲ. 


ನಿದೇಶಿ ಐತಿಹಾಸಿಕ ದಾಖಲೆಗಳು : 


ಕೆಳದಿ ಇತಿಹಾಸದ ಅರಸರ ಕಾಲನಿರ್ಣಯದಲ್ಲಿ ವಿದೇಶಿ ಇತಿಹಾಸಿಕ 
ಉಲ್ಲೇಖಗಳೂ ಹಲವು ಸಾಮಗ್ರಿಗಳನ್ನು ನೀಡುತ್ತವೆ. ಅವುಗಳಲ್ಲಿ ಪಿಯತ್ರೋ 
ಡೆಲ್ಲಾವಲ್ಲೆ, ಪೀಟರ್‌ ಮಂಡಿ, ದುಆರ್ತೆ ಬಾರ್ಬೋಸಾ ಹಾಗೂ ಜಾಕೋಬಸ್‌ 
ಕ್ಯಾಂಟರ್‌ ಎಶ್ವಾ ರ್‌ರವರ ಕಥನ ಮುಂತಾದವುಗಳು ಪ್ರಮುಖವಾಗಿವೆ. ಆದರೆ 
ಇವುಗಳ ಅಧ್ಯಯನದಲ್ಲಿಯೂ ಕಾಲನಿರ್ಣಯದಲ್ಲಿ ಸಾಕಷ್ಟು ಪ್ರಗತಿ ಕಂಡುಬಂದಿರುವು 
ದಿಲ್ಲ. 

ಇವುಗಳಲ್ಲದೆ ಡಚ್ಚ ರಂ, ಪೋರ್ತುಗೀಜರು, ಫ್ರೆಂಚರು ಮತ್ತು ಈಸ್ಟ್‌ ಇಂಡಿಯಾ 
ಕಂಪನಿಗಳ ಸರಕಾರಿ ದಾಖಲೆಪತ್ರಗಳೂ ಸಮಕಾಲೀನ ಘಟನೆಗಳನ್ನು ಆಧರಿಸುತ್ತವೆ. 
ಇವುಗಳ ಸಾರ್ವಕಾಲಿಕ ಅಧ್ಯಯನವೂ ಅತ್ಯಗತ್ಯ. 


ಆಧುನಿಕ ಸಂಶೋಧನೆಗಳು ; 


ಕೆಳದಿ ಅರಸರ ಕಾಲಾನುಕ್ರಮಣಿಕೆ ಬಗ್ಗೆ. Nayakas of Ikkeri,®v 
Keladi Polity>5 ಮತ್ತು ಕೆಳದಿ ಅರಸರು ಮತ್ತು ಕನ್ನಡಸಾಹಿತ್ಯ ಮುಂತಾದ 


ಕೆಳದಿ ಅರಸರ ಕಾಲ ನಿರ್ಣಯ ೯೫ 


ಸಂಶೋಧನಾ ಮಹಾಪ್ರಬಂಧಗಳು ಪ್ರಕಟವಾಗಿವೆ. ಇವುಗಳಲ್ಲಿಯೂ ವಿದ್ವಾಂಸರು 
ವಿಭಿನ್ನ ಅಭಿಪ್ರಾಯಗಳನ್ನು ತಳೆದಿರುವುದು ಕಂಡುಬರುತ್ತದೆ. ಅವುಗಳನ್ನು ಈ 
ಕೆಳಕಂಡಂತೆ ಕಾಣಬಹುದು. 


ಅನುಬಂಧ ೧ 
೯ ೩೧ Keladi Polity Nayakas of Ikkeri Me ಬ  ಊಿ 
ಸಂಖ್ಯೆ ಕ್ರಿ. ಶ. | ಕ್ರಿ.ಶ. | py ಶ್ರ ಗ 

೧ | ೧೫೦೦ ೧೪೯೯-೧೫೧೩ ೧೫೦೦- ೧೫೧೪ 
೧೫೪೦೨. ೬೫ ೧೫೧೩ ೬೩ ೧೫೧೪೬೪೪೭ 
al ೧೫೬೬೨. ೭೧ | ೧೫೬೩೨. ೭೦ | Je ಚ 
೪ |. ೧೫೭೦೨. ೮೬ | ೧೫೭೦೨. ೮೦ | ಹ ಎ 
೫ , ೧೫೮೬೨ ೧೬೨೯ | ೧೫೮೨೨ ೧೬೨೯ ೧೫೮೩-೧೬೩೦ 
೬ | ೧೬೨೯... ೪೫ ೧೬೨೯೨. ೪೫ ೧೬೩೦೭ : ೪೬ 
Wi (ಓಳ... 0 ೧೬೪೫. ೬೦ ೧೬೪೬೨. ೬೧ 
೮ | ೧೬೬೦೨. ೬೧ ೧೬೬೦೨. ೬೧ ೧೬೬೧೨. ೬೨ 
WO CEES ಇ ೧೬೬೧... | Oba &Y 
೧00! ೧೬೬೪ ೭೦ ೧೬೬೧ರ 12 1, ೧೬. &ವಿ 
೧೧ | ೧೬೭೧೨. ೯೬ ೧೬೬೧೨. ೯೭ ೧೬೭೨೨. ೯೮ 
೧೨ |. ೧೬೯೬. ೧೭೧೪ ೧೬೯೭-೧೭೧೪ | ೧೬೯೮. ೧೭೧೫ 
0೩ | ೧೭೧೪- * ೩೯ | ೧೭೧೪೨. ೩೯... ೧೭೫ ೪೦ 
೧೪ , ೧೭೩೯... ೫೭ ೧೭೩೯... ೫೪ ೧೭೪೦-- ೫೫ 
೧೫ | ೧೬೩೯- ೫೭ ೧೭೫೪೨. ೫೭ ೧೭೫೫... ೫೮ 
೧೬ | ೧೭೫೭... ೬೩ ೧೭೫೭... 3&ಿ ೧೭೫೮೨. ೬೩ 


೯೬ ಕರ್ನಾಟಕ ಭಾರತಿ 


ಅನುಬಂಧ ೧ ರಲ್ಲಿ ಕಂಡುಬರುವಂತೆ ಕೇವಲ ಕೆಲವೇ ಅರಸರ ಕಾಲಾನುಕ್ರಮ 
ಣಿಕೆಯು ಸರಿತೋರಿದ್ದು, ಬಹಂಪಾಲು ಒಮ್ಮತದಿಂದ ಕೂಡಿರಂವುದಿಲ್ಲ; ಹೀಗೆಯೇ 
ಇತರ ಮೂಲಗಳಿಂದಲಣ ಕೈ ಗೊಂಡಿದ್ದ ಸಂಶೋಧನೆಗಳೂ ಖಚಿತ ಅಭಪಾ ಪ್ರಾಯವನ್ನು 
ನಿರೂಪಿಸಲು ವೃರ್ಥ ಪ್ರಯತ್ನಗಳನ್ನು ನಡೆಸಿವೆ. ಆಧುನಿಕ ಇತಿಹಾಸ ಸಂಶೋಧನೆಗೆ 
ಇದು ಕಳಂಕಪ್ರಾಯವಾಗಿದೆ. ಇದಕ್ಕೆ ಹಲವಾರು ಕಾರಣಗಳನ್ನು ಹೀಗೆ ವಿಶ್ಲೇಷಿಸ 
ಬಹುದಾಗಿದೆ : 


ದಿ ಸ ರಚನೆಯಲ್ಲಿ ಸ ಸಾಕಷ್ಟು ಉಪಲಬ್ಧ ಮಾಹಿತಿಗಳಿದ್ದ ರೂ 
ಪದ ಸಂಶೋಧನೆಯ ಪ್ರಯ ತ್ನಗಳು ಈವರೆಗೆ ನ ಎತಹಾದಿಷಡಡಾ. 


(ಬ) ಕೆಳದಿ ಇತಿಹಾಸ ಕಥನದಲ್ಲಿ ಸಮಸ್ಯಾತ್ಮಕ ಅಂಶಗಳು ಅನೇಕವಿದ್ದು 
ಅವುಗಳಲ್ಲಿ ವಿದ್ವಾಂಸರಲ್ಲಿಯೇ ಒಮ್ಮತಾಭಿಪ್ರಾಯಗಳು ಕಂಡುಬಾರದಿರುವುದು. 


(ಕ) ಹಲವು ಅಪ್ರಕಟಿತ ಕೃತಿಗಳು ಬೆಳಕಿಗೆ ಬಾರದಿರುವುದು. 


(ಡ) ಐತಿಹಾಸಿಕ ಪ್ರಜ್ಞೆಯಿಂದಲೂ ಸುವ್ಯವಸ್ಥಿತ ರೀತಿಯ ಸಂಶೋಧನೆ 
ಯಿಂದಲೂ ಈ ಇತಿಹಾಸ ರಚನೆಯ ದಿಸೆಯಲ್ಲಿ ಈವರೆಗೆ ಪ್ರಗತಿ ಕಂಡುಬಾರದಿರಂ 
ವುದು. 


ಹೀಗೆಯೇ ಇನ್ನೂ ಅನೇಕ ಕಾರಣಗಳನ್ನು ಉದಾಹರಿಸಬಹುದು. ರಚನಾತ್ಮಕ 
ವಾಗಿಯೂ ಆರ್ಥಿಕವಾಗಿಯೂ ಹಾಗೂ ಆಸಕ್ತಿಯಿಂದಲೂ ಸಂಶೋಧನೆ ನಡೆಸುವ 
ತಜ್ಞರಂ ಈ ಮನೆತನದ ಸಂಶೋಧನೆಯನ್ನು ಕೈಗೊಂಡಲ್ಲಿ ಇದು ಶ್ರೀಮಂತ ಹೊತ್ತಗೆ 
(ಕೃತಿ) ಯಾಗುವುದರಲ್ಲಿ ಯಾವ ಅನುಮಾನವೂ ಇರುವುದಿಲ್ಲ... ಇದು ಪ್ರಕೃತ 
ನಡೆಯಬೇಕಾದ ಅಗತ್ಯ ಕೆಲಸಗಳಲ್ಲೊಂದಾಗಿದೆ. ಈ ಕಾರಣಗಳಿಂದಲೇ ಸಧ್ಯಕ್ಕೆ 
ಲಿಂಗಣ್ಣ ಕವಿಯಿಂದ ರಚಿತವಾದ ಕೆಳದಿನೃ ಪವಿಜಯದಲ್ಲಿ ಹೇಳಿದ ಕಾಲಮಾನಾದಿ 
ಗಳನ್ನು ಆಧರಿಸಿಕೊಳ್ಳಲು ಒಪ್ಪಿಕೊಳ್ಳಬಹುದಾಗಿದೆ. 


ಎದ್ವಾಂಸರು ಇವುಗಳನ್ನು ಅವಲೋಕಿಸಿ, ಸೂಕ್ತ ಮಾರ್ಗದರ್ಶನ ನೀಡಲು 
ಈ ಲೇಖನವನ್ನು ಸಿದ್ಧಪಡಿಸಲಾಗಿದೆ. 


೧. ಕೆಳದಿನ್ನಪವಿಜಯ 
೨. ಕೆಳದಿ ನಾಯಕರು 
a. Keladi polity 
೪. QMS 


:#. Vij. Sex. Com. Vol. 


೬. Nayakas of 11081 


೭. ಕೆಳದಿ ಅರಸರಂ ಹಾಗೂ 
ಪೋರ್ತುಗೀಜರು 


೮. ೫1೦೦ 


೯. Sringeri mutt 


೧೦. ಕೆಳದಿ ಅರಸರು ಮತ್ತು 
ಕನ್ನಡಸಾಹಿತ್ಯ 


೧೧. Sewell 

೧೨. Shama Shastry 
0೩. Rajavamsavali 

೧೪. Aygal 

೧೫. ರಾಣಿ ವೀರಮ್ಮಾಜಿ 

0೬. Karnataka through 

the ages 
೧೭, ಕನ್ನಡ ವಿಶ್ವಕೋಶ 


೧೮. Buchaman 


೧೫೦೦.೧೪ 
೧೫೦೦-೪೦ 
೧೪೯೯-೧೫ 
೧೪೯೯-೧೫೧ 
೧೫೦೬... 
೧೫೦೦. 


೧೪೯೯-೧೫೧: 


19 


೧೫೦೦-೧೫೧ 


೧೫೦೦-೧೫೪ 


೧೫೦೦- 


೧೯. ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ೧೫೦೦-೪೦ 


೨೦. ತುಳಂನಾಡಿನ ಇತಿಹಾಸ 


೧೫೧೪೨೪೬ | ೧೫೪೬ ೫೯ 
೧೫೪೪-೬೫ | ೫೬೬. ? 
೧೫೧೩-೬೩ | ೧೫೬೩-೭೦ 
೧೫೧೩-೪೫ | ೧೫೪೫.೫ರ 
೧೫೪೪ _೬೫ | ೧೫೬೬ 
೧೫೪೦-೧೫೬೫ ೧೫೬೬-೭೧ 
? ೨೧ ಹತ್ತಿ 
೧೫೧೩-೧೫೪೫ ೧೫೪೫-೫೮ 
೧೫೧೪-೫೧೩ ಬ ತತ್ತ 
೧೫೬೦-೭೬ | ೧೫೮೫೯೬ 
೧೫೪೫-೬೧ 
೧೫೧೩-೪೫ | ೧೫೪೬೨೫೯ 
೦೫೪೦ ೬೫ ( ೧೫೬೬೭೧ 
೧೫೪೪-೬೫ | ೧೫೬೭-೭೧ 
೧೫೬೬-೭೦ 
೧೫೮೪-೯೫ 
೧೫೪೦೨೬೬ [| ೧೫೬೬-೭೦ 
೧೫೬೬-೭೧ 
NS ಪ. 


A 


ug 


೧೫೫೯೨೭೧ 
೫೮೩೧ ೬೩೦೨೪೬ 

oe 0೫೮೩-0೬೩0 ೧೬೩ 
೧೫೭೦-೮೦ | ೧೫೯೨೧೬೨೯] ೧೬೨೯-೪೫ 
೧೫೭೦-೮೬] 
೧೫೭೦೨೮೦ | ೧೫೮೨-೧೬೨ ವ 
0೫೫೮-೭೦ (೯೨ ೦೬೨೯ ನ 
೧೫೭೦-೮೦ | ೧೫೯೨೨೧೬೨ ಕ್ಕ 
೧೫೭೦೨೮೬ | ೧೫೮೬-೧೬೨೯ ` ,, 

ತ ? _೧೬೨೯ ಬ 
೧೫೫೮-೭೦ ಸಹಿಸು 
೧೫೭೦.೮೨] ೧೫೮೨-೧೬೨ ಸ 

? _೧೬೦೦ 

ಸ o} ತ್ರೆ 
೧೫೫೯-೭೧ ೯ 
೧೫೭೦.೮೩. 0೫೮೩-0೬೩0] ೧೬೩೦-೪೬ 
೧೫೯೬-೧೬೦ಬ[ 0೬09-೨೬ 
೧೫೫೯-೭೧. | ೧೫೮೩-೧೬೨೯[ ೧೬೩೦-೪೬ 
೧೫೭೧೨೮೬ | ೧೫೮೬-೧೬೨೯ ೧೬೨೯-೪೫ 
? ೨೧೫೮೦ ತ ಸ 
೧೫೭೦-೮೦ 
೧೫೭೦ ೮೭ | | 086೫-೧೬೨ ಸ 
೧೫೭೦-೮೦, | ೧೫೮೬೧೬೨೯] ೧೬೨೯-೪೫ 
೧೫೮೦-೮೬ 


೧೬೪೬-೬೧ 


೧೬೪೫-೬೦ 


೧೬೪೬.೬೧ 


189 


೧೬೪೯-೭೧ 


೧೬೪೬-೬೧ 


೧೬೪೫-೬೦ 


೧೬೪೫-೬೧ 


ಹಿರಿಯ 
ಬಸಪ್ಪನಾಯಕ 


೧೨ 


0೬೬೧೬೨ 


(೬೬0-೬೧ 


11 


೧೬೬೧-೬೨ 


1೬೬೨೨೬೪ 


0೬೬೧-೬೩ 


೧೬೬೨-೬೪ 
೧೬೬೧-೬೩ 
0೬೬೧-೬೨ 


೧೬೬೨-೬೪ 


0೬೬೨-೬೪ 


೧೬೬೪-೭೨ 


೧೬೬೩.೭೧ 


೧೬೬೧-೭೭ 


೧೬೬೩-೭೧ 


33 


0೬೬೪-೭೧ 


0೬೬೩-೭೧ 


೧೬೬೪.೭೨ 


99 


೧೬೮೧-೮೬ 


0೬೬೪೭೭೨ 


೧೬೬೪-೭೧ 


೧೬೭೨.೯೮ 


೧೬೭೧-೯೭ 


೧೬೬೧-೯೬ 


೧೬೭೧-೬೯ 


೧೬೬೧-೯೬ 


೧೬೭೧-೯೬ 


೧೬೭೧-೯೬ 


11 


ಕಿರಿಯ 
ಸೋಮಶೇಖರ 
ನಾಯಕ 


೧೩ 


೧೬೯೮-೧೭೧೫ ೧೭೧೫-೧೭೪೦] ೧೭೪೦.೫೫ 


೧೬೯೭-೧೭೧೪] ೧೭೧೪-೩೯ 


19 


೧೬೭೯-೧೭೧೪ 


೧೬೯೭-೧೭೧೪ 


೧೬೯೬೧೭೧೪ 


೧೬೯೭-೧೭೧೪ 


೧೬೯೮-೧೭೦೧ 


೧೬೯೮-೧೭೧೪ 


೧೭೧೩-೧೭೩ 


೧೬೯೬-೧೭೧ 


(೬೯೪-0೭೧ 


೧೬೯೭-೧೭೧೪ 


119 


99 


೧೭೧೫-೪೦ 


೧೭೧೪-೩೯ 


೧೭೧೫-೩೯ 


೧೭೧೪-೩೯ 


೧೭೩೯-೫೫ 


೧೭೩೯-೫೪ 


೪9 


೧೭೩೯-೫೭ 


೧೭೩೯-೫೫ 


೧೭೩೯-೫೪ 


೧೭೪೦-೫೫ 


೧೭೩೯-೫೫ 


೪939 


0೭೩೯-೫೪ 


ನ್‌ 
ಚೆನ್ನಬಸಪ್ಪ 
ನಾಯಕ 


೧೭೫೫-೫೮ 
೧೭೫೫-೫೭ 
೧೭೫೪.೫೭ 
(೧೭೫೪) 

೧೭೫೪-೫೭ 
೧೭೩೯-೫೭ 
೧೭೫೫-೫೭ 


೧೭೫೪-೫೭ 


೧೭೫೫-೫೮ 


೧೭೫೫-೫೭ 


೧೭೫೪-೫೭ 


IH ಸೋಮಶೇಖರ 
ನಾಯಕ 


೧೭೫೮-೬೩ 


೧೭೫೭-೬೩ 


she pA 
ನ್‌ ರಜ 


ಸದಿ 
VNTR EN 


PY ಳ್ಳ 
[3 WL ಸಪ್ನ 


ಬ ಜ್‌ 
"1228/1೮ LN ಗ 
11128801: "ಮ್ಮ 


13) ಕೆಳದಿ ಅರಸರ ಕಾಲ ನಿರ್ಣಯ ೯೭ 


೧೨. 


ಅಡಿಟಿಪ್ರಣಿಗಳು 


« ಕೆಳದಿಯಿಂದ ರಾಜಧಾನಿಯು ಕ್ರಿ. ಶ. ೧೫೬೦ ರಲ್ಲಿ ವರ್ಗಾಯಿಸಲ್ಪಟ್ಟಿ ತೆಂದಂ 


ಹೇಳಿದ್ದಾರೆ. ಕವಿ ಲಿಂಗಣ್ಣನು ಪ್ರಜೋತ್ಪತ್ತಿ ಸಂಪತ್ತ ಕವೆಂದಿರುತ್ತಾನೆ: 
ಇದು ಸರಿಸುಮಾರಾಗಿ ಕ್ರಿ. ಶ. ೧೫೧೨-೧೩ ಆಗುತ್ತದೆ (ಕೆ. ನೃ. ವಿ. 
ಪುಟ ೨೬, ದ್ವಿ. ಮಂ). ಡಾ. ಚಿಟ್ನೀಸ್‌ರವರು ಕ್ರಿ. ಶ. ೧೫೧೧-೧೨ ರಲ್ಲಿ 
ರಾಜಧಾನಿಯು ಕೆಳದಿಯಿಂದ ಇಕ್ಕೇರಿಗೆ ಬದಲಾವಣೆಯಾಯಿತೆಂದು ಹೇಳಿ 
ದ್ದಾರೆ (Keladi Polity ಪು. 1). ಚೌಡಪ್ಪನು ಕೆಳದಿಯಲ್ಲಿ ಕೇವಲ 
೧೩ ವರ್ಷಗಳವರೆಗೆ ನೆಲೆಸಿ, ನಂತರ ಇಕ್ಕೇರಿಗೆ ನಿರ್ಗಮಿಸಿರುವುದಂ ಕಂಡು 
ಬರುತ್ತದೆ. ಕನ್ನಡ ವಿಶ್ವಕೋಶದಲ್ಲಿಯೂ ಕ್ರಿ. ಶ. ೧೫೬೦ ಎಂದಿದೆ 
(ಪುಟ ೨೦೬, ಸಂಪುಟ ೫). 


ಸದಾಶಿವನಾಯಕನು ಕ್ರಿ . ಶ. ೧೫೫೪ರಲ್ಲಿ ಬಾರಕೂರು ಮತ್ತು ಮಂಗಳೂರಿನ 
ರಾಜ್ಯಪಾಲನಾಗಿ ನೇಮಿಸಲ್ಪ ಟ್ಬನಂ. 


QIMS, XII P. 47 


. Mac. Call., 18-15-15 (ಜ. 1, P. 21) 


Aygal - History of South Kanara, P. 188 
Mac. Call., 18-15-15 (N.Il, P. 32) 
ತುಳುನಾಡಿನ ಇತಿಹಾಸ ಪು. ೧೧೭ ಮತ್ತು ೧೧೮, 


ಕ್ರಿ. ಶ. ೧೫೭೦ ರಿಂದ ೧೫೮೨ ರವರೆಗೆ ರಾಮರಾಜನಾಯಕನು ಆಳಿದನೆಂದಂ 
ರೈಸ ಸ್‌ ಸಾಹೇಬರು ಹೇಳಿದ್ದಾ ರೆ. 


, ಕೆಳದಿ ಅರಸರು ಹಾಗೂ ಪೋರ್ತುಗೀಜರು - ಪುಟ ೪೧. 


. ಹಲವು ಉಲ್ಲೇಖಗಳು ವೀರಭದ್ರನಾಯಕನ ಕಾಲದಲ್ಲಿ ಉದ್ದ ರಿಸಲ್ಪಟ್ಟಿವೆ. 


ಆದರೆ ಶೃಂಗೇರಿಮಠದ ರಿಕಾರ್ಡಿನಲ್ಲಿ ಇದು ದೊರೆಯದಿರಂವುದು 
ಚರ್ಚಾಸ್ಟ ದವಾಗಿದೆ. 


ಕ್ರಿ. ಶ. ೧೬೩೯ ರಲ್ಲಿ ರಾಜಧಾನಿಯು ಇಕ್ಕೇರಿಯಿಂದ ಬಿದನೂರಿಗೆ 
ಬದಲಾಯಿಸಲ್ಪಟ್ಟಿತು ಎಂದು ವಿಶ್ವಕೋಶವು ಹೇಳಂತ್ತದೆ (ಪುಟ ೩೧೩, 
ಸಂಪುಟ ೨). ಅದೇ ವಿಶ್ವಕೋಶದಲ್ಲಿ ಕ್ರಿ. ಶ. ೧೬೩೮ ರಲ್ಲ ರಾಜಧಾನಿಯಂ 
ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಲ್ಪಟ್ಟಿತಂ ಎಂದಂ ಉಕ್ತವಾಗಿದೆ. 


೯೮ 


೧೩. 


ಕರ್ನಾಟಕ ಭಾರತಿ 


Mac. Call., 1630-36 (18-15-15) ೫. 1, 0. 67. 


೧೪. ಅದೇ (Rajavamsavali - 18-15-15) 


೧೫. 


೧೬, 


ಶಾಸನಾಧಾರವು ಶಿವಪ್ರನಾಯಕನ ಕಾಲವನ್ನು ಕ್ರಿ. ಶ. ೧೬೫೨ ರಿಂದ 
೧೬೬೦ ರವರೆಗೆ ತೋರಿಸುತ್ತದೆ. 


ಶೃಂಗೇರಿಮಠದ ದಾಖಲೆಗಳ ಪ್ರಕಾರ ಹೀಗೆ ಹೇಳಲಾಗಿದೆ : 


And in 1960-61 AD, the grant of lands of the value 
of 122 Pagodas and 6 Fanams in Holehonnur and 
other parts were ordered by the same prince in 
accordance with a reference made by the Guru 
(Serial No. 15) ಇದು ಶಿವಪ್ಪನಾಯಕರು ನರಸಗೆ ಬರಸಿ ಕಳುಹಿದ 
ಕಾರ್ಯವೆಂದಿರುವುದರಿಂದ ವೆಂಕಟಪ್ಪನಾಯಕನೇ ಶಿವಪ್ಪನಾಯಕನ ಹೆಸರಿ 
ನಲ್ಲಿ ಕಳಿಸಿರಬಹುದೇ ? ಔ. LXXIV and P. 32. 


ಅದೇ ಶೃಂಗೇರಿಮಠದ ೧೬ ನೇ ಶಾಸನವೊಂದು ಹೀಗೆ ಹೇಳುತ್ತದೆ : 


hadrappa Nayaka ordered the restoration to the 
Mutt of the Villages of Kerehalli and Gavatur with 
an aggregate income of 460 Pagodas and 6 Fanams 
which had lapsed to the palace (Sl. No. 16). 


. Nayakas of Ikkeri ಯಲ್ಲಿ ೧೬೬೩-೧೬೭೭ ಎಂದಿದೆ ಪು. ೧೦೯. 
. In 1663-64 AD he made a present of valuable cloths 


to the Guru at the time of Deepavali (Sl. No. 17). 


. ಪ್ರಖ್ಯಾತಳಾದ ಚನ್ನಮ್ಮಾಜಿಯು ಚಿತ್ತೂರನ್ನು ಕ್ರಿ. ಶ. ೧೬೭೧-೧೬೯೬ ರಲ್ಲಿ 


ಆಳಿದಳು ಎಂದಿದೆ. ಇದು ಅಸಂಭವ. ಈಕೆಯು ಚಿತ್ತೂರನ್ನು ಆಳಿದ್ದಲ್ಲ 
(ಕರ್ನಾಟಕ ಪರಂಪರೆ ಪುಟ ೧೯೪). 


. ಆ ಕಾಲದಲ್ಲಿ ಚನ್ನವ್ಮಾಜಿಯು ಶ್ರೀ ಗುರುಗಳಿಗೆ ಹಲವು ರಿಯಾಯ್ತಿಗಳನ್ನು 


ನೀಡಿದ ಉಲ್ಲೇಖಗಳೇ ಹೊರತು, ಇದು ಕಾಲಾನುಕ್ರಮಣಿಕೆಯಲ್ಲಿ ಬರುವು 


ದಿಲ್ಲ. 
೧೨ 


. ಚನ್ನಮ್ಮಾಜಿಯ ಮರಣಕಾಲವು ದಿನಾಂಕ ೨೯-೩-೧೬೯೭ ಕೈ ಕೆಲವು ದಿನ 


ಗಳ ಮಂಂಚೆ ಆಗಿರಬೇಕು ! 


. ಆ ಕಾಲದಲ್ಲಿ ಎರಡನೆಯ ಬಸವಪ್ಪನಾಯಕ ಮತ್ತು ಚೆನ್ನಬಸಪ್ಪನಾಯಕರು 


ರಾಜ್ಯವಾಳಿದುದು ಕಂಡುಬರುತ್ತದೆ, 


ಕೆಳದಿ ಅರಸರ ಕಾಲ ನಿರ್ಣಯ ೯೯ 


೨೩. 


೨೫. 


ಹ ಘಟ ಛಿ ಘಿ 


, ೧೯೭೦ ರಲ್ಲಿ - ಅದೇ 4; 


ನರಹರಯ್ಯನವರು ವೀರಮ್ಮಾಜಿಯ ಕಾಲವು ಕ್ರಿ. ಶ. ೧೭೫೪-೫೭ ಮತ್ತು 
ಮುಮ್ಮಡಿ ಸೋಮಶೇಖರನಾಯಕನ ಕಾಲವು ಕ್ರಿ. ಶ. ೧೭೫೭-೬೩ ಎಂದಂ 
ಹೇಳಿದ್ದಾರೆ. 


. ಕರ್ನಾಟಕ ಭಾರತಿ, ಸಂ. ೭, ಸಂ. ೨, ೧೯೭೪, ಪು. ೮೩ ನೋಡಿರಿ. 


(a) In 1757-58 AD the then Ruler 50018501೩1೩ 
Nayak presented land yeilding 360 Pagodas and 
4 Phanams on the occassion of the visit of His 
Highness Shri Sringeri Swamy to Bednur... P. LXXV. 
(0) ಹೀಗೆಯೇ ೨೮ ಮತ್ತು 5೯ ರ ಕ್ರಿ. ಶ. ೧೭೬೧-೬೨ ರ ಶಾಸನವೂ 
ಸೋಮಶೇಖರನಾಯಕನ ಹೆಸರಿನಲ್ಲಿ ನೀಡಿರುವುದು ವ್ಯಕ್ತಪಡುತ್ತದೆ 
Pp. 39-40. 


. ಅನುಬಂಧ ೨ 


ಕ ವೀರಶೈವಧರ್ಮಶಿರೋಮಣಿ — ಸಂಪಾದಕರು ಪಿ. ಆರ್‌. ಕರಿಬಸವಶಾಸ್ತ್ರಿ, 


ಎಂ. ಬಸವಲಿಂಗಶಾಸ್ತ್ರಿ ಮತ್ತು ಎನ್‌. ಆರ್‌. ಕರಿಬಸವಶಾಸ್ತ್ರಿ (೧೯೦೮). 


. ೧೯೫೭ ರಲ್ಲಿ ಮದರಾಸ್‌ ಎಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದೆ. 


. ೧೯೭೪ ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದೆ. 


. ಈ ಸಂಖ್ಯೆಗಳನ್ನು ಕೆಳದಿ ಅರಸರ ಅನುಕ್ರಮಣಿಕೆಯ ಮೇರೆಗೆ ಸೂಚಿಸ 


ಲಾಗಿದೆ. 
ಆಧಾರ ಗ್ರಂಥಗಳು 


ಕೆಳದಿನೃಪವಿಜಯ - (ಲಿಂಗಣ್ಣ ಕವಿ) 
ಶಿವತತ್ನರತ್ನಾಕರ - ಬಸವ ಭೂಪಾಲ 
ವೀರಶೈವಧರ್ಮಶಿರೋಮಣಿ - ಷಡಕ್ಷರ ಮಂತ್ರಿ 


ಕೆಳದಿಯ ಅರಸರು ಹಾಗೂ ಪೋರ್ತೂಗೀಜರಂ 
- ಡಾ. ಬಿ. ಕೆ. ಶಾಸ್ತ್ರೀ, ಗೋವಾ 


ಕೆಳದಿ ನಾಯಕರು - ಪ್ರೊ. ಜಿ. ಎಸ್‌. ದೀಕ್ಷಿತ್‌ 
Rice - (Gezetteer) 


೧೦೦ 


ಕರ್ನಾಟಕ ಭಾರತಿ 


Hayavadana Rao - (Gezetteer) 

೧೫115 

Karnataka through the ages 

Vij. Sex. Cent. Com. Volume 

Nayakas of Ikkeri - (Dr. Swaminathan) 

Keladi Polity - (Dr. K. N. Chitnis) 

ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ - ಡಾ. ಸಾ. ಶಿ. ಮರಂಳಯ್ಯ 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ _ ಡಾ. ಸೂರ್ಯನಾಥ ಕಾಮತ್‌ 
Selections from the records of Sringeri Mutt 101. 1 
ರಾಣಿ ವೀರಮ್ಮಾಜಿ - ಜಿ. ಪಿ. ರಾಜರತ್ನಂ 

ಕನ್ನಡ ವಿಶ್ವಕೋಶ - ಮೈಸೂರು ವಿಶ್ವವಿದ್ಯಾನಿಲಯ 

Travel of Buchaman 

ತುಳುನಾಡಿನ ಇತಿಹಾಸ - ಡಾ. ಕೆ. ವ್ಹಿ. ರಮೇಶ್‌, 


ದ್ರಾವಿಡ ಸಂಧ್ಯಕ್ಷರಗಳು 


(ಒಂದು ಪರಿಶೀಲನೆ) ನ“ 


ಸಂಗಮೇಶ ಸವದತ್ತಿಮಠ 


ದ್ರಾವಿಡಭಾಷೆಗಳಲ್ಲಿ ಸಂಧ್ಯಕ್ಷರಗಳ ಅಸ್ತಿತ್ವದ ಪ್ರಶ್ನೆ ಬಹು ಕಾಲದಿಂದಲೂ 
ಸಂದಿಗ್ರ ವಾಗಿತ್ತು. ದ್ರಾವಿಡ ಸಂಧ್ಯಕ್ಷರಗಳ ಬಗೆಗೆ ಕಾಲ್ಹವೆಲ್‌, ಗಂಂಡರ್ಟ, ಷಣ್ಮುಗಂ 
ಎಳ್ಳೆ, ಸುಬ್ರಹ್ಮಣ್ಯಂ, ವಿಲ್ಕಂ ಬ್ರೈಟ, ಕಮೀಲ್‌ ಜ್ವಿಲೆವಿಲ್‌ ಮುಂತಾದ ಹಲವಾರು 
ವಿದ್ವಾಂಸರು ಚರ್ಚಿಸಿದ್ದಾರೆ. ತಮಿಳು, ಕನ್ನ ಡ ಮುಂತಾದ ಕೆಲವು ದ್ರಾವಿಡ 
ಭಾಷೆಗಳಲ್ಲಿ ಸಂಧ್ಯಕ್ಷಗಳಿಗೆ ಲಿಪಿಯಲ್ಲಿ ಸ್ವತಂತ್ರ ರೂಪದ ಅಸ್ತಿತ್ವವನ್ನು ನೀಡಿರುವುದ 
ರಿಂದ ಬಹಳ ಮಟ್ಟಿಗೆ ಅವುಗಳನ್ನು ವರ್ಣಮಾಲೆಯಲ್ಲಿ ಸೇರಿಸಿಬಿಡುವ ವಾಡಿಕೆ ಇದೆ. 
ಮೂಲದ್ರಾವಿಡದಲ್ಲಿಲ್ಲದ ಸಂಧ್ಯಕ್ಷರಗಳು ತಮಿಳು, ಕನ್ನಡಗಳಂತಹ ಪ್ರಮುಖ 
ಭಾಷೆಗಳಲ್ಲಿ ಸೇರಲು ಕಾರಣವೇನು ? ಅಥವಾ ಅವು ಬಳಕೆಯಾಗತೊಡಗಿದ 
ಕಾಲವಾವುದು? ಆಧುನಿಕಭಾಷೆಗಳಲ್ಲಿ ಅವುಗಳ ಸ್ಥಾನವೇನು? ಎಂಬ ಅನೇಕ ಪ್ರಶ್ನೆಗಳಂ 
ಎದುರಾಗುತ್ತವೆ. ಚಾಕ್ಷುಸರೂಪದಲ್ಲಿ ತಮ್ಮ ವರ್ಣಮಾಲೆಯಲ್ಲಿ ಸೇರಿಸಿಕೊಂಡಿರುವ 
ತಮಿಳು ಹಾಗೂ ಕನ್ನಡ ಭಾಷೆಗಳನ್ನು ಮುಖ್ಯವಾಗಿಟ್ಟುಕೊಂಡು ಇವುಗಳ ಮಂರಂ 
ಪರಿಶೀಲನೆಯ ಒಂದು ಪ್ರಯತ್ನ, ಈ ಲೇಖನ. 


ಪಾಣಿನಿ ಬಳಸದ. "ಸಂಧ್ಯಕ್ಷರ' ಎಂಬ ಪದ ಕಾತಂತ್ರ ವ್ಯಾಕರಣದಲ್ಲಿದೆ. 
ಸಂಸ್ಕೃತ ವ್ಯಾಕರಣಗಳ ಅನಂಸಾರ ಸಂಧ್ಯಕ್ಷರಗಳಂ ನಾಲ್ಕು  ಏ, ಓ, ಐ ಹಾಗೂ ಔ. 
ದ್ರಾವಿಡಭಾಷೆಗಳ ಮಟ್ಟಿಗೆ ಏ ಹಾಗೂ ಓ ಇವು ಸಂಧ್ಯಕ್ಷರಗಳಲ್ಲ, ದೀರ್ಫಸ್ವರಗಳಂ 
ಮಾತ್ರ. ಒಂದು ಉಚ್ಛಾರದಲ್ಲಿ ಎರಡಂ ಸ್ವರಗಳ ಅಥವಾ ಒಂದು ಸ್ವರ, ಇನ್ನೊಂದು 
ಅರ್ಧ ಸ್ವರದ ಅಂಶಗಳಂ ಸೇರಿ ಉಚ್ಚ ರಿಸಲ್ಪ ಡುತ್ರವೆಯೆಂಬಂದನ್ನು ಕೆಲವು ಭಾಷೆಗಳಲ್ಲಿ 
ಸಾಮಾನ್ಯವಾಗಿ ಮನಗಾಣಬಹುದು. ಅಂತೆಯೆ ಸಂಸ್ಕೃತದಲ್ಲೂ ಒಂದು ಕಾಲದಲ್ಲಿ 
ಎರಡು ಭಿನ್ನ ಸ್ವರಗಳ ಅಂಶಗಳು ಏ ಹಾಗೂ ಓಗಳಲ್ಲಿ ಸೇರಿ ಉಚ್ಛರಿತವಾಗುತ್ತಿರಬೇಕು. 
ಅವುಗಳನ್ನು “ಸಂಧ್ಯಕ್ಷರಗಳಂ' ಎಂದಂ ಹೆಸರಿಸಿದ್ದಾರೆ. 

ಸಂಧ್ಯಕ್ಷರಗಳನ್ನು ಉಚ್ಛಾರಕ್ಕನುಗುಣವಾಗಿ ಮೂರು ರೀತಿಯಲ್ಲಿ ನಾವು 
ವಿಂಗಡಿಸಬಹಂದಾಗಿದೆ : 

೧ ಸಂಯಾಂಕ್ತ ವರ್ಣಗಳು 

೨ ಸ್ವರಾನುವೃತ್ತಿ 

೩ ಅರ್ಧ ಸ್ವರದಿಂದೊಡಗೂಡಿದ ಸ್ವರಾನುವೃತ್ತಿ 


೧೦೨ ಕರ್ನಾಟಕ ಭಾರತಿ 


ಎರಡು ಸ್ವರಗಳು ತಮ್ಮ ಮೂಲ ಗುಣಧರ್ಮಗಳನ್ನು ಒಟ್ಟಿಗೆ ಉಚ್ಚ ರಿತವಾಗಂ 
ವಂತೆ ಸಂಯುಕ್ತಗೊಳಿಸಿಕೊಂಡು ಭಾಷೆಯಲ್ಲಿ ವರ್ಣವೈಶಿಷ್ಟ ಹೊಂದಿ ಬಳಕೆ 
ಗೆೊಳ್ಳುತ್ತಿದ್ದರೆ ಅವುಗಳಿಗೆ ಸಂಯುಕ್ತ ವರ್ಣಗಳೆನ್ನ ಬಹುದು. ಉದಾಹರಣೆಗೆ 


ಸಂಸ್ಕೃತದ ಏಓ ಐ ಹಾಗೂ ಔ.೧ 


ಸ್ವರಾನಂವೃತ್ತಿಯಲ್ಲಿ ಎರಡು ಸ್ವರಗಳು ಒಂದರೆ ಅನಂತರ ಮಂತ್ತೊಂದಂ 
ಅನುಕ್ರಮವಾಗಿ ಬಂದು ಉಚ್ಚರಿಸಲ್ಪಡುತ್ತವೆ. ಅರ್ಧಸ್ವರದಿಂದೊಡಗೂಡಿದ 
ಸ್ವರಾನುವೃತ್ತಿಯಂ ಸ್ವರಾನುವೃತ್ತಿಯಂತೆಯೇ ಇದ್ದು, ಸ್ವರದ ಮುಂದೆ ಅರ್ಧಸ್ವರ 
ಒಡಗೂಡಿರುತ್ತದೆ. ಸಂಧ್ಯಕ್ಷರಗಳಲ್ಲಿ ಸ್ವರಾನುವೃತ್ತಿ ಆಇ, ಆ4ಉ ಎಂಬಂ 
ದಾಗಿಯೂ ಅರ್ಧಸ್ವರಾನಂವೃತ್ತಿ ಅಯ್‌, ಆವ್‌ ಎಂಬುದಾಗಿಯೂ ಆಗುತ್ತದೆ. 


ದ್ರಾವಿಡಭಾಷೆಗಳಲ್ಲಿ ಸಂಧ್ಯಕ್ಷರಗಳನ್ನು ಸಂಯುಕ್ತ ವರ್ಣಗಳೆಂದು ಪರಿಗಣಿಸ 
ಬೇಕೋ, ಸ್ವರಾನಂವೃತ್ತಿ ಅಥವಾ ಅರ್ಧಸ್ವರಾನುವೃತ್ತಿ ಎಂದು ಪರಿಗಣಿಸಬೇಕೋ 
ಎಂಬ ಬಗೆಗೆ ಪಂಡಿತರಲ್ಲಿ ಏಕಾಭಿಪ್ರಾಯವಿಲ್ಲ. 


ಪೂರ್ವದ್ರಾವಿಡಭಾಷೆಗಳಲ್ಲಿ ಸಂಧ್ಯಕ್ಷರಗಳ ಉಚ್ಚಾರವು ಸಂಸ್ಕೃತಕ್ಕಿಂತ ಬೇರೆ 
ಯಾಗಿರಬೇಕು. ಸಂಸ್ಕೃತದ ಪ್ರಭಾವದಿಂದಲೇ ದ್ರಾವಿಡಭಾಷೆಗಳಲ್ಲಿ ನಂಸುಳಿಬಂದ 
ಸಂಧ್ಯಕ್ಷರಗಳ ಉಚ್ಚಾರದ ಸೂಕ್ಷ್ಮ ಭೇದವನ್ನು ಹಿಂದಿನ ವೈಯ್ಯಾಕರಣಿಗಳಂ ಅಷ್ಟಾಗಿ 
ಗಮನಿಸಲ್ಲಿಲ್ಲ, ಅಲ್ಲದೆ ಸಂಸ್ಕೃತ ವ್ಯಾಕರಣಗಳೇ ಅವರಿಗೆ ಮಾದರಿಯಾಗಿ ಕಣ್ಣೆದುರಿಗೆ 
ಇದ್ದೂದರಿಂದ ಅಲ್ಲಿದ್ದ ಂತೆಯೆ ತಮ್ಮ ಭಾಷೆಗನ್ವಯಿಸಿ ಸಂಧ್ಯಕ್ಷರಗಳನ್ನು ವಿವರಿಸಿದರು. 
ಡಾ. ಕಾಲ್ಲ ವೆಲ್‌ರು ದ್ರಾವಿಡ ಐ ಹಾಗೂ ಔ ಸಂಧ್ಯಕ್ಷರಗಳ ಬಗೆಗೆ ಖಚಿತವಾಗಿ 
ಅಭಿಪ್ರಾಯಗಳನ್ನು ನೀಡಿದ್ದಾರೆ.೨ 


“ಐ” ಸಂಧ್ಯಕ್ಷರದ ಉಚ್ಚಾರ ಸಂಸ್ಕೃತದಲ್ಲಿ "ಅ ಇ' ಎಂದಾದರೆ ದ್ರಾವಿಡ 
ಭಾಷೆಗಳಲ್ಲಿ "ಎ ಇ' ಅಥವಾ “ಎಯ್‌' ಆಯಿತು. "ಔ' ಸಂಧ್ಯಕ್ಷರದ ಸಂಸ್ಕೃತದ 
ಅನುಕರಣೆ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವುದಾದರೂ "ಔ' ದ ಉಚ್ಚಾರವೂ 
ಕೂಡ "ಅ ಉ' ಎಂಬಂತಾಗದೆ "ಅವ್‌' ಎಂಬಂತೆ ಆಗುತ್ತದೆ. ಇಷ್ಟು ಕಾಲ್ಲವೆಲ್‌ರ 
ವಿವೇಚನೆಯ ತಿರುಳು.* ಅವರು ಹೇಳಿರುವ ವಿಚಾರಗಳಲ್ಲಿ ತಥ್ಯವಿದೆ. ಕಾಲ್ಹವೆಲ್‌ರ 
ಈ ಅಭಿಪ್ರಾಯ ದ್ರಾವಿಡಭಾಷೆಗಳಲ್ಲಿಯ ಸಂಧ್ಯಕ್ಷರಗಳಂ ಅರ್ಧಸ್ವರದಿಂದೊಡಗಣಡಿದ 


೧ ಇಲ್ಲಿ ಹೇಳಿರುವ ಸಂಯುಕ್ತ ವರ್ಣಗಳು 010816: ಗಳಿಗಿಂತ ಭಿನ್ನವೆಂಬುದನ್ನು ಗಮನಿಸಬೇಕು. 
೨, ೩ ವಿವರಗಳಿಗಾಗಿ ನೋಡಿ : Caldwell : Comparative Grammer of the Dravidian 
or South Indian family of Languages, p. 136 


ದ್ರಾವಿಡ ಸಂಧ್ಯಕ್ಷರಗಳು ೧೦೩ 


ಸ್ಪರಾನುವೃತ್ತಿಯಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಅವು ಸ್ವತಂತ್ರ ವರ್ಣ 
ಗಳಂತೂ ಅಲ್ಲ. ಬಹುಜನ ವಿದ್ವಾಂಸರು ಕಾಲ್ಲವೆಲ್‌ರ ಅಭಿಪ್ರಾಯವನ್ನು 
ಒಪ್ಪಿಕೊಂಡಿದ್ದಾರೆ. 


ಅ4ಇವಐ,ಅ4ಯ=ಔ ಎಂದಿಟ್ಟುಕೊಂಡರೆ ದ್ರಾವಿಡ ಪ್ರಸ್ವಸ್ವರಗಳಾದ 
ಅ, ಇ, ಉ, ಎ, ಒ ಇವುಗಳು ಪರಸ್ಪರ ಸೇರುವುದರಿಂದ ೨೦ ಸಂಧ್ಯಕ್ಷರಗಳ 
ಉಚ್ಚಾ ರಗಳಾದರೂ ಹೊರಡಬೇಕು. ಭಾಷೆ ಒಂದು “ವ್ಯವಸ್ಥೆ ” ಎಂದ ಮೇಲೆ 
ಐ, ಓ ಬಿಟ್ಟರೆ ಇನ್ನುಳಿದ ೧೮ ಸಂಧ್ಯಕ್ಷರಗಳ ಸಾಧ್ಯತೆ ಇರಬೇಕಲ್ಲವೆ? ಆದರೆ 
ದ್ರಾವಿಡಭಾಷೆಗಳಲ್ಲಿ ಹಾಗಾಗಿಲ್ಲ. 


ಅ--ಇಎಐ; ಅ ಉ. ಔ; ಸಾಧ್ಯತೆ ಇದ್ದರೆ, 

ಅ-.ಎ; ಅ. ಇಲ ಇಲಯ ಇ. ಎ; ಇ... ಒ; ಉಲ್ಲ ಉ. ಇ; 
ಉ-.ಎ; ಉ-ಒ; ಎ-- ಅ; ಎ.ಇ; ಎ-ಉ; ಎದಿ ಒ ಅ LR 
ಒ--ಉ; ಒ.* ಎ; - ಇವುಗಳ ಸಾಧ್ಯತೆ ಏಕಿಲ್ಲ?* 


ಮೂಲದ್ರಾವಿಡ ಕಲ್‌, ಕಣ್‌, ಉರಲ್‌ ಮುಂತಾದ ಶಬ್ದಗಳಲ್ಲಿ ಅಲ್‌, ಅಣ್‌, 
ಇಂತಹ ಪ್ರಕೃತಿ ಸಾಧಕ ಪ್ರತ್ಯಯಗಳು (ಲ) ಬಂದಿರುವಂತೆಯೆ “ಕಮ್‌' ಎಂಬ 
ಶಬ್ದಗಳಲ್ಲಿ ಕ್‌--ಅ--ಇ (- ೨೮) ಎಂಬ ಧ್ವನಿಮಾಗಳಿರದೆ ಕ್‌.ಅ..ಯ್‌ (- 0೦) 
ಎಂಬುದಾಗಿ ಇದ್ದು, 


ಅ..ಯ್‌ > ಅಯ್‌ ಎಂಬ ಉಚ್ಚಾ ರವಿರಬೇಕೇ ವಿನಃ 
ಅ4ಇ 2 ಐ ಉಚ್ಚಾರವಿಲ್ಲ. 


ಕನ್ನಡದಲ್ಲಿ ಹಸಿರು, ಪಯಿರು ಎಂಬ ಶಬ್ದಗಳಿವೆ. ಹಸಿರಂ ಮೂಲದಲ್ಲಿ ಪಸಿರಂ, 
ಅದಕ್ಕೂ ಹಿಂದೆ ಪಚಿರ್‌ ಆಗಿತ್ತು. ಮೂಲದಾವಿಡ ಪಚ್‌..ಇರ್‌ > ಪಯ್‌..ಇರ್‌ 
ಆಯಿತು. ಆದ್ದರಿಂದ ಇಲ್ಲಿ ಚ್‌ ೨ ಯ್‌ ಅಥವಾ ಚ ೨ (ಲೋಪ) ಆಗಿರ 
ಬೇಕಾಯಿತು. ಮೂಲದ್ರಾವಿಡದಲ್ಲಿ ಅ೬ಇ ಎಂಬುದಾಗಿ ಎರಡು ಸ್ವರಗಳು ಒಟ್ಟಿಗೆ 
ಉಚ್ಚರಿತವಾಗುವ ಬಗೆ ಇರಲಿಲ್ಲ. ಈ ಕಾರಣದಿಂದ ಪಯಿರ್‌ ಶಬ್ದದಲ್ಲಿ 'ಏ' ಎಂಬ 
ನಿರ್ದಿಷ್ಟ ಸಂಧ್ಯಕ್ಷರವಿಲ್ಲ ಆದರೂ ಅದನ್ನಿಂದು ನಾವು "ಪೈರು' ಎಂಬುದಾಗಿ ಬರೆದು 


೪ ಈ ವಿಚಾರವಾಗಿ ಡಾ. ವಿ. ಶಿವಾನಂದಕೊಡನೆ ನಾನು ಚರ್ಚಿಸಿದಾಗ ಅವರು "ಐ' "ಔ' 
ಸಂಧ ಕ್ಷರಗಳು ಕನ್ನಡದಲ್ಲಿ ಎ, ಒ ಸ್ಮರಗಳಿಂದಲೆ ಬೆಳವಣಿಗೆ ಹೊಂದಿರಬೇಕು ಎಂದು 
ಅಭಿಪ್ರಾಯಪಟ್ಟರು. ಅವರು ತಮ್ಮ ಅಭಿಪ್ರಾಯ ಸಮರ್ಥನೆಗೆ ನೀಡಿದ ಉದಾಹರಣೆಗಳು : 
ಬಂದ ಬಂದೈ, ತಂದೆ> ತಂದೈ, ಕೇಳೊ ಕೇಳ್ಳೆ, ಬಂದೋನು ಬಂದೌನು. ಕೇಳೋನು 
ಎ ಕೇಳೌನು, ಅಪ್ಪೋದುಾ ಹೌದು ಇತ್ಯಾದಿ. 


೧೦೪ ಕರ್ನಾಟಕ ಭಾರತಿ 


ಚಾಕ್ಷುಸವಾಗಿ ಐ ದ ರೂಪವನ್ನು ತೋರುತ್ತೇವೆ. ಇದು ಸಂಸ್ಕೃತ ಪ್ರಭಾವದಿಂದಲ್ಲದೆ 
ಬೇರೇನೂ ಅಲ್ಲ. ಇಲ್ಲಿ ಚ್‌*ಯ್‌ ಬದಲಾವಣೆಯೆ ನಿಶ್ಚಿತವಾಗಿ ನಡೆದಿರ 
ಬಹಂದಾದ್ದರಿಂದ ಪ್ರಥಮಾಕ್ಷರದ “ಅ' ಹಾಗೂ ದ್ವಿ ತಿಯಾಕ್ಟರದ "ಇ' ಸ್ವರಗಳ ಮಧ್ಯೆ 
"ಯ್‌' ಅರ್ಧಸ್ವರ ಸೇರಿದೆ. ಕನ್ನಡದ "ಐದು' ಎಂಬ ಸಂಖ್ಯಾವಾಚಕವನ್ನು ಮೂಲ 
ದ್ರಾವಿಡದಲ್ಲಿ "ಚ್‌' ಎಂಬುದಾಗಿ ಪುನರ್‌ರಚಿಸಬಹುದು.” ದ್ರಾವಿಡ ಶಬ್ದಗಳಲ್ಲಿ 
ಬರುವ "ಅಯ್‌ ಉಚ್ಚಾ ರವು ಸಂಸ್ಕೃತದ ಜ್‌ ಸಂಧ್ಯಕ್ಷರದಂತೆ ಭಾಸವಾಗತೊಡಗಿರ 
ಬೇಕು. "ಕವುಂಗು' ಪದದಲ್ಲಿ ಪ್ರಥಮಾಕ್ಷರದ "ಅ' ಹಾಗೂ ದ್ವಿತಿಯಾಕ್ಷರದ "ಉ' 
ಸ್ವರಗಳ ಮಧ್ಯ 'ವ್‌ ಅರ್ಧಸ್ವರ ಸೇರಿತು. ಇಲ್ಲಿಯೂ "ಅಉ' ಗಳ ಉಚ್ಚಾರ 
ದ್ರಾವಿಡಕ್ಕೆ ಸಹಜವಲ್ಲದುದರಿಂದ ಹೀಗಾಗಿದೆ. ಮೂರೂ ಸ್ವರಗಳ ಒಟ್ಟು ಉಚ್ಚಾರ 
ಸಂಸ್ಕೃತಕ್ಕೆ ಸಮೀಪವೆನಿಸಂವ ಔ ಸಂಧ್ಯ ಕ್ಷರದಂತೆ ಭಾಸವಾಗತೊಡಗಿತು. 


ಕನ್ನಡದಲ್ಲಿ ಔಂಕು, ಕೌಂಗಂ, ಮೈ, ಗೈ ಮುಂತಾದವುಗಳನ್ನು ಅವುಂಕಂ, 
ಕವುಂಗು, ಮೆಯ್‌, ಗೆಯ್‌ ಎಂಬಂದಾಗಿ ಬರೆಯುವ ವಾಡಿಕೆ ಇದೆ. ಕೇಶಿರಾಜನು 
ಕೂಡ ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಕ್ಷರಗಳನ್ನು ಸೇರಿಸಿದ್ದರೂ ಅವುಗಳ ಬದಲಾಗಿ 
ಅಯ್‌/ಅವ್‌ ಎಂಬುದಾಗಿ ಬಳಸಬಹಂದೆಂದು ಹೇಳಿದ್ದಾನೆ... ಸಂಧ್ಯಕ್ಷರಗಳ 
ಉಚ್ಚಾರದ ಬಗೆಗೆ ಕೇಶಿರಾಜನಿಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು. ಅಂತೆಯೆ ಅವನಿಗೆ 
ಸಂಶಯ ಬಂದು ಈ ರೀತಿಯಾಗಿ ಹೇಳಿರಬಹುದು. ಏಕೆಂದರೆ ಕೇಶಿರಾಜನ ಕಾಲದಲ್ಲಿ 
ಆಡುನುಡಿಯ ಕನ್ನಡದಲ್ಲಿ ಸಂಧ್ಯಕ್ಷರಗಳ ಉಚ್ಚಾರ ಸಂಸ್ಕೃತದಂತೆ ಇಲ್ಲದೆ ಇರುವುದು 
ಹಾಗೂ ಗ್ರಂಥಸ್ಥ ಕನ್ನಡದಲ್ಲಿ ಅವುಗಳಿಗೆ ಸ್ವತಂತ್ರ ಸ್ಥಾನ ಕೆಲವೆಡೆ ಇಲ್ಲದಿರುವುದು 
ಅವನ ಹೇಳಿಕೆಗೆ ಹಿನ್ನೆಲೆಯಾಗಿರಬೇಕು. ಸಂಸ್ಕೃತ “ಐ' ಹಾಗೂ "ಔ' ಇವುಗಳನ್ನು 
ಹೊಂದಿದ ಪದಗಳನ್ನು ಕನ್ನಡವು ತದ್ಭವೀಕರಿಸಿಕೊಳ್ಳುವಾಗ ಅವುಗಳನ್ನು ಸುಲಭ 
ಉಚ್ಚಾರಕ್ಕೆ ಅಳವಡಿಸಿಕೊಳ್ಳುವುದು ಕಂಡುಬರುತ್ತದೆ. 


ಉದಾ : ದ್ರೌಪದಿ > ದುರುಪದಿ, ಕೌಪೀನ ೨ ಕೋವಣ, ಔಷದ ೨ ಅಗಸುದ್ದಿ, 
ಯೌವ್ವನ ೨ ಜವ್ವನ, ವೈಶಾಖ > ಬೇಸಗೆ, ವೈದ್ಯ > ಬೆಜ್ಜ, 
ಸೈಂಧವ 2. ಸೆಂದವ ಇತ್ಯಾದಿ. 

ಹೀಗೆ ಸುಲಭೀಕರಣ ನಡೆದಿರುವುದು ಆಕಸ್ಮಿಕವಂತೂ ಅಲ್ಲ. ಮೂಲದ್ರಾವಿಡದಲ್ಲಿ 

ಐಔ ಸಧ್ಯಕ್ಷರಗಳು ಇದ್ದಿದ್ದರೆ ಕನ್ನಡದಲ್ಲಿ ಈ ರೀತಿ ಬದಲಾವಣೆ ಸಾಧ್ಯವಿಲ್ಲ. ಆದರೆ 

ಇದೊಂದೆ ಕಾರಣದಿಂದ ಸಂಧ್ಯಕ್ಷರಗಳು ಮೊದಲು ಇದ್ದು ಆನಂತರ ಉಚ್ಚಾ ರದಲ್ಲಿ 

ಸುಲಭಗೊಂಡಿವೆಯೆಂದೂ ಹೇಳಲಂಬಾರದು. 


೫ ನೋಡಿ: ಹಂಪನಾಗರಾಜಯ್ಯ, "ದ್ರಾವಿಡ ಸಂಖ್ಯಾ ವಾಚಕಗಳು' ಫು. 46 
೬ ನೋಡಿ: ಡಾ. ಆರ್‌. ಸಿ. ಹಿರೇಮಠ, The Structure of Kannada p. 2 


14) ದ್ರಾವಿಡ ಸಂಧ್ಯಕ್ಷರಗಳು ೫ 


ಬಯ್‌ - ಬಾಯ್‌, - ಕಯ್‌ ಎ ಕಾಯ್‌ 

ಪಯ್‌ - ಪಾಯ್‌, ಸಯ್‌ - ಸಾಯ್‌ 
ಇಂತಹ ' ಹಲವಾರು : ಉದಾಹರಣೆಗಳಲ್ಲಿ "ಅಯ್‌' ಹಾಗೂ "ಆಯ್‌' ಇವುಗಳಿಗೆ 
ಸ್ಪಷ್ಟವಾದ: ಭಿನ್ನತೆಯನ್ನು ಮನಗಾಣಬಹಂದು. ಆದ್ದರಿಂದ "ಅಯ್‌' ಇದನ್ನು 
ಸಂಧ್ಯಕ್ಷರವೆಂದು ಪರಿಗಣಿಸಿ "ಐ' ಎಂಬ ಚಾಕ್ಷುಸರೂಪವನ್ನು ಕೊಟ್ಟಿರಂವಂತೆ 
“ಆಯ್‌' ರೂಪವನ್ನು ದೀರ್ಫ ಸಂಧ್ಯಕ್ಷರವೆಂದು ಪರಿಗಣಿಸಿ ಅದಕ್ಕೊಂದು ಹೊಸ 
ಚಾಕ್ಷುಸ ರೂಪವನ್ನೇಕೆ ಕೊಡಬಾರದು? ಎನಿಸುತ್ತದೆ. ಹಾಗಿಲ್ಲವೆಂದ ಮೇಲೆ “ಐ' 
ಇದು ಕೇವಲ ಹ್ರಸ್ವಸ್ವರಗಳಿಗೆ ಮಾತ್ರ ಸೀಮಿತವೆನ್ನುವುದು ಸ್ಪ ಷ್ಟವಾಗಂತ್ತದೆ. 
"ಅಯ್‌" “ಆಯ್‌” ಎಂಬ ಉಚ್ಚಾ ರಗಳನ್ನು ಆಂತೆಯೆ ಅವುಗಳನ್ನು ಬರೆದರೆ ಯಾವ 
ಅಭ್ಯ ಂತರವಿಲ್ಲವೆಂದ ಮೇಲೆ “ಐ “ಔೌ'`ಗಳಿಗೆ ಸ್ಥಾ ಜಾಕ್ಪುಸ ಸಂಕೇತದ 
ಅವಶ ಕವೆನಿಸಂವುದಿಲ್ಲ. 


ತೋಳ್ಳಾಪ್ಟಿ ಪ್ರಿಯಂ ತಮಿಳು ವ್ಯಾಕರಣ ಗ ಗ್ರಂಥದಲ್ಲಿ "ಐ' ಸಂಧ್ಯಕ್ಷರವನ್ನು ಅ4ಇ 
ಎಂಬ ದ್ವಿತ್ವಾಕ್ಷರವೆಂದು ಹೇಳಿ "ಆ ಗ “ಯರ್‌” ವರ್ಣಗಳನ್ನು ಒಟ್ಟಿಗೆ 
ಉಚ್ಚರಿಸಿದರೆ "ಐ' ಎಂಬ ಧ್ವನಿ ಬರುತ್ತದೆಂದೂ ಶಬ್ದಾಂತ್ಯದಲ್ಲಿರುವ “ಇ' ಸಂಜ್ಞೆ 
"ಯ್‌' ಎಂಬದಾಗಿ ಉಚ್ಚರಿಸಲ್ಪಡುತ್ತ ದೆಂದೂ ಸೂಚಿಸಲಾಗಿದೆ. ಇದರಂತೆಯೆ 
"ಔ' ಸಂಧ್ಯಕ್ಷರವನ್ನೂ ಅಲಿ ಸ್ವರಗಳ ಅನುವೃತ್ತಿಯೆಂದು ಹೇಳಿ ಇಲ್ಲಿಯ 
"ಉ' ಸ್ವರವು “ವ್‌' ಎಂಬಂದಾಗಿ ಉಚ್ಚ ರಿಸಲ್ಪ ಡುತ್ತದೆಂಹು ಹೇಳಿದೆ.೭ 


ಒಟ್ಟಿನಲ್ಲಿ ದ್ರಾವಿಡಭಾಷೆಗಳಲ್ಲಿ ಸಂಧ್ಯಕ್ಷರಗಳೆಂ ಇಲ್ಲದಿದ್ದರೂ ಅ.ಯ್‌।ವ್‌ 
ಎಂಬ ಸ ಸ್ಪರಃವ್ಯ ೦ಜನ (ಅರ್ಧಸ ಸರ) ಎಂಬ ಅನುವೃ ತ್ತಿಯ ಉಚ್ಚಾ ರವೇ ವಿಪುಲವಾಗಿರಂ 
ವುದು ಸ ಸ್ಪಷ್ಟವಾಗಿದೆ. ೪ ಸ್ಸ ಸ್ವರ ನರ (ಆಇ ಅಥವಾ ಆ+ಉ) ಎಂಬುದಾಗಿ ಮಾತ್ರ 
ಅಲ್ಲವೆನ್ನುವುದೂ ಅಷ್ಟೇ ಸ್ಪ ಷ್ಟ, ಕಮೀಲ್‌ ಅವರು ೯ ಕಾರಣಗಳನ್ನು ನೀಡಿ ಮೂಲ 
ದ್ರಾವಿಡಭಾಷೆಯಲ್ಲಿ "ಐ' ಹಾಗೂ "ಔ' ಇವುಗಳನ್ನು ಅಯ್‌ ಹಾಗೂ "ಅವ್‌' ಎಂದು 
ಪುನರ್ರಚಿಸಿದ್ದಾರೆ.೯ 


ಮೂಲದ್ರಾವಿಡ “ಅಯ್‌ ' ಎಲ್ಲ ದ್ರಾವಿಡಭಾಷೆಗಳಲ್ಲಿ "ಅಯ್‌ ' ಆಗಿಯೇ 
ಉಳಿದಿರುವಂತೆ ತೋರುವುದಿಲ್ಲ. ಇದು ದಕ್ಷಿಣದ್ರಾವಿಡಭಾಷೆಗಳಲ್ಲಿ ಮಾತ್ರ ಹೆಚ್ಚು 


೭ ತೋಳ್ಕಾಪ್ರಿಯಂ - ಎಳುತ್ತು - ೫೪ ರಿಂದ ೫೮ 
೮ ಕ್ರಿ. ಶ. ೭೩೨ ರ ಕನ್ನಡ ಶಾಸನಗಳಲ್ಲಿ "ಅಯ್‌ದು' "ಅಯ್ವತ್ತು' ಎಂಬ ರೂಪಗಳಿರುವುದನ್ನು 
ಗಮನಿಸಬೇಕು ( ಸೋಡಿ: Historical Grammar of old Kannada — ಆ. S. Gai 


page 6) 
೯ Kamil Zwelebil — Comparative Dravidian Phonology p. 71-72 


೧೦೬ ಕರ್ನಾಟಕ ಭಾರತಿ 


ಬಳಕೆಯಲ್ಲಿ ಇದೆ. ಉತ್ತರ ಮತ್ತು ಮಧ್ಯದ್ರಾವಿಡಭಾಷೆಗಳಲ್ಲಿ " ಆಯ್‌ ' 
ರೂಪಕ್ಕಿಂತ "ಎಯ್‌' ಹೆಚ್ಚು ಬಳಕೆಯಲ್ಲಿದ್ದಂತೆ ಕಂಡುಬರುತ್ತದೆ. ಕನ್ನಡದಲ್ಲೂ 
ಕೆಲವೆಡೆ "ಎಯ್‌' ಬಳಕೆ ಆಗಿರಂವುದರಿಂದ ಮೂಲದ್ರಾವಿಡದಲ್ಲಿಯೇ “ಅಯ್‌' 
ಹಾಗೂ "ಎಯ್‌' ಎರಡೂ ರೂಪಗಳಂ ಬಳಕೆಯಲ್ಲಿ ಇದ್ದಿರಬೇಕೆಂದಂ ಊಹಿಸಲು 
ಅವಕಾಶವಿದೆ. 


ಕನ್ನಡಭಾಷೆಯಲ್ಲಿ ಎಯ್‌ >. ಎ ಆಗಿ ಪದಾಂತ್ಯದಲ್ಲಿ ಬೆಳವಣಿಗೆಯಾಗಿದೆ. 
ಉದಾ ವಿಳ್ಳೆ ೨ ಬೆಳೆ, ತಿಪೈ ೨ ತಿಪ್ಪೆ, ಪಿಳ್ಳೈ ೨. ಪಿಳ್ಳೆ, ವಿಲೈ 2 ಬೆಲೆ, ತಲೈ- ತಲೆ 
ಇತ್ಯಾದಿ,೧೦ 


ಕೊನೆಯದಾಗಿ ಆಧುನಿಕ ಕನ್ನಡದಲ್ಲಿ ಲಿಪಿ ಸೌಕರ್ಯಕ್ಕಾಗಿ ಮಾತ್ರ ಸಂಧ್ಯಕ್ಷರ 
ಗಳನ್ನು ಅವುಗಳು ಈಗಿರುವ ಐ ಹಾಗೂ ಓ ಎಂಬ ಚಾಕ್ಟು ಸರೂಪಗಳಲ್ಲಿಯೆ ಇಟ್ಟು 
ಕೊಳ್ಳಬಹುದೇ? ಎಂಬ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿ ಈಗಾಗಲೆ “ಆ', "ಯ್‌', 
"ವ್‌' ಇರುವುದರಿಂದ ಐ, ಔ ಗಳನ್ನು ಬಿಟ್ಟರೆ ವರ್ಣಮಾಲೆಯ ಸಂಖ್ಯೆ ಭೌತಿಕವಾಗಿ 
ಎರಡು ಕಡಿಮೆಯಾಗಂವುದರಿಂದಲೂ ಇವುಗಳನ್ನು ವರ್ಣಮಾಲೆಯಿಂದ ತೆಗೆದಂ 
ಹಾಕುವುದರಿಂದ ಯಾವ ಕೊರತೆಯಣ ಆಗುವುದಿಲ್ಲ. 


೧9 ಕ್ರಿ. ಶ. ೧೮ ನೆಯ ಶತಮಾನದ ಕನ್ನಡ ಶಾಸನಸಳಲ್ಲಿಯೇ ಅಯ್‌ » ಎ; ಅವ್‌ ಒ 
ಬದಲಾವಣೆಯ ಉದಾಹರಣೆ ದೊರೆಯುತ್ತವೆ. ಉದಾ: ತೈಲಂ  ತೇಲಂ, 
ಮೌನಂ  ಮೋನಂ, ಇತ್ಯಾದಿ. (ನೋಡಿ: 80. 11, 5. ೫. 24, 35 ಹಾಗೂ 
IA vol. VIII p. 285) 


ಪಂಚಮಿ 


ಸಿದ್ಧಲಿಂಗ ದೇಸಾಯಿ 


ಪಂಚಮಿ ಸುತ್ತ: ಕಟ್ಟಿದ ಕಣಜ 

ಒಟ್ಟಿದ ಬಣವಿ, ತುಂಬಿದ ಹಗೆ 
ಖಾಲಿಯಾದಂತೆ; ಇರುವ 

ಪ್ರೀತಿಯನೆಲ್ಲ ಬರಿದುಮಾಡಿ ಹೋದಿ. 

ಅದೂ ಹೋಗಲಿ- - 

ವಂಂಂಗಾರಿ ಬೆಳೆ ತೆಗೆದು 

ಬಿತ್ತಲಿಕೊಂದು ಗಳಗೆಯಲ್ಲಿ ಬೂದಿ ಕಲಿಸಿಟ್ಟ 
ಕರುಣೆ-ಕಡಲೆಯಂನಣ 

ಅಪಹರಿಸಿದ ಮೇಲೆ; ಬರಿ ನನ್ನಲ್ಲಿ 

ದ್ವೇಷದ ಬಣವಿ ಒಟ್ಟಿ, ಅಸೂಯೆಯ ಕಣಜ ಕಟ್ಟಿ 
ನೆನಪಾದರೆ ಎದೆ ಭಗಲ್‌ ಎನ್ನುವ ಹಗೆ ತುಂಬಿ 
ಎದೆ ಗಳಗೆಯಲ್ಲಿ ವಿಷಬೀಜ ಬೂದಿ ಕಲಿಸಿ 
ಇಡಂವಂತೆ ಮಾಡಿದೆಯಲ್ಲ. 

ಈಗ: ಆ ಪಂಚವಿಂಯೆ ಜಡಿಮಳಿಗೆ 
ತೋಯಿಸಿಕೊಂಡಂ, 

ಎಂದೂ ಆರದ ನೆನಪಿನ ಒದ್ದೆ ಯರಿವೆಯಲ್ಲಿ 
ಮಂದ್ದೆ ಯಾಗಿ ಕುಂತಿದ್ದೇನೆ ಸೇಡಂಶತ್ತಿ, 


ಕನಿ ಚಿಕ್ಕಮಲ್ಲಣನ 
ಅಳ್ನಾವರ ನಿಷಿಧಿಶಾಸನ 3 


ಆರ್‌. ಎನ್‌. ಗುರವ 


ಅಳ್ನಾವರವು ಧಾರವಾಡ ತಾಲಣಕಿನಲ್ಲಿ ಒಂದು ದೊಡ್ಡ ಗ್ರಾಮ. ಧಾರವಾಡ 
ದಿಂದ ಪಶ್ಚಿ ಮಕ್ಕೆ ಸಂಮಾರಂ ೩೦ ಕಿಲೋಮೀಟರ ಅಂತರದಲ್ಲಿ ದಕ್ಷಿಣಮಧ್ಯ ರೈಲು 
ಮಾರ್ಗದ ಮೇಲೆ ಒಂದು ನಿಲ್ದಾಣವಾಗಿದೆ. ಇಮಾರತಿ ಕಟ್ಟಿಗೆ ಮತ್ತು ಸೌದೆಗಳ 
ಪ್ರಖ್ಯಾತ ಸಂಗ್ರಹ ಸ್ಥ ಳ ಹಾಗೂ ಮಾರುಕಟ್ಟೆ ಆಗಿದೆ. ಸಂತೆ, ಪೇಟೆ, ಚಿತ್ರಮಂದಿರ, 
ಪ್ರವಾಸಿಮಂದಿರ ಮಂಂತಾದವುಗಳಿಂದ ಸೌಕರ್ಯಪೂರ್ಣ ಗ್ರಾಮವಾಗಿದೆ. ಮಲೆನಾಡಿನ 
ಅಂಚಿನಲ್ಲಿರುವ ಈ ಗ್ರಾಮದ ಪರಿಸರವು ಸೃಷ್ಟಿಸೌಂದರ್ಯದಿಂದ ತುಂಬಿದೆ. ಗ್ರಾಮದ 
ಬಳಿ ಹನ್ನೆರಡಂ ತಿಂಗಳೂ ಹರಿಯಂವ ಒಂದು ಹಳ್ಳವಿದೆ. ಇಂತಹ. ಈ ಗ್ರಾಮವು 
ಹನ್ನೊಂದಂ-ಹದಿಮೂರು ಶತಮಾನಗಳಲ್ಲಿ ಗೋವೆಯ ಕದಂಬರ ರಾಜಧಾನಿ ಪಟ್ಟಣ 
ಗಳಲ್ಲಿ ಒಂದಾಗಿತ್ತು. ಈ ಗ್ರಾಮದ ಪ್ರಾಚೀನ ಹೆಸರು ಅಣಿಲಾಪುರ. ಇದೇ ಗ್ರಾಮದ 
ಶಾಸನವೊಂದರಲ್ಲಿ “ರಾಜಧಾನಿ ಯಣಿಲಾಪುರ'ವೆಂದು ಅದರ ಉಲ್ಲೇಖ ಬರುತ್ತದೆ. 
ಆ ಕಾಲದಲ್ಲಿ ಅಳ್ನಾವರದಲ್ಲಿ ಜೈನಧರ್ಮವು ಸಾಕಷ್ಟು ಪ್ರಬಲವಾಗಿತ್ತು. 


ಪ್ರಸ್ತುತ ಶಾಸನವು ಈ ಗ್ರಾಮದಲ್ಲಿ, ರೈಲು ಮಾರ್ಗದ ದಕ್ಷಿಣಕ್ಕೆ ಅರಣ್ಯ 
ಇಲಾಖೆಯ ತಪಾಸಣೆ ಕಟ್ಟೆಯ ಎದುರಿನಲ್ಲಿದ್ದ ಕಟ್ಟಿಗೆ ಕೊರೆಯುವ ಒಂದು 
ಕಾರ್ಯಾನೆಯ ಆವರಣದಲ್ಲಿ ಇರುತ್ತದೆ. ಕಾರ್ಯಾನೆಯ ಹೆಸರು "ಮಹಾವೀರ ಸಾ 
ಮಿಲ್‌'. ಸೌಥ ಇಂಡಿಯನ್‌ ಇನ್‌ಸ್ಕಿಪ್‌ ಶನ್ನ ಸಂಪುಟ ೫೪ ರಲ್ಲಿ೨ ಈ ಶಾಸನ 
ಲಿಂಗಾಯತ ಮಠದ ಭೂಮಿಯಲ್ಲಿರುತ್ತದೆ ಎಂದಂ ಹೇಳಲಾಗಿದೆ. ಮಹಾವೀರ ಸಾ 
ಮಿಲ್ಲವು ಇದೇ ಭೂಮಿಯಲ್ಲಿ ಇದ್ದಂತೆ ತಿಳಿದುಬರುತ್ತದೆ. ಶಾಸನವು ಸಾಧಾರಣ 
ಸ್ಥಿತಿಯಲ್ಲಿ ಇದೆ. ಬರಹಗಾರನ ಹಸ್ತಾಕ್ಷರವು ಅಷ್ಟು ಅಂದವಾಗಿಲ್ಲ. ಕೆಲವು ಅಕ್ಷರ 
ಗಳು ಅಸ್ಪಷ್ಟವಾಗಿವೆ ಹಾಗೂ ಬರೆವಣಿಗೆಯಲ್ಲಿ ಕೆಲವು ಸ್ಪಾಲಿತ್ಯಗಳು ಕಂಡುಬರುತ್ತವೆ. 


ಶಾಸನದ ಮೇಲ್ಭಾಗದಲ್ಲಿ ಸುಮಾರು ಒಂದು ಅಡಿ ಎತ್ತರದ ಚಿಕ್ಕ ಮಲ್ಲಣನ 
ಮೂರ್ತಿಯನ್ನು ಕೊರೆಯಲಾಗಿದೆ. ಮೂರ್ತಿಯ ಎರಡು ಪಕ್ಕಗಳಲ್ಲಿ `ಔಾರಿಯನ್ನು 
ಹಿಡಿದ ದಂಪ ತಿಗಳ ಚಿತ್ರ ಗಳಿವೆ. ೩ 


೧ South Indian Inscriptions, Vol. XV, 10, 225; ೧. 276; A.D. 1081 
೨ Ibid No. 693; ॥. 432 
೩ ಛಾಯಾಚಿತ್ರವನ್ನು ನೋಡಿರಿ. 


ಕವಿ ಚಿಕ್ಕ ಮಲ್ಲಣನ ಅಳ್ನಾವರ ನಿಷಿಧಿಶಾಸನ ೧೦೯ 


ಶಾಸನದಲ್ಲಿಯ ನಿಷಯ : ಶ್ರಾವಕನೊಬ್ಬನು ಸಲ್ಲೇಖನವಿಧಿಯಿಂದ 
ಮರಣಹೊಂದಿದ ಸ್ಮಾರಕಶಿಲಾಶಾಸನವಿದು. ಇದರಲ್ಲಿ ಯಾವ ಅರಸರ ಆಳಿಕೆಯ 
ಪ್ರಸ್ತಾಪವಿಲ್ಲ. ಹುಬ್ಬಳ್ಳಿಯ ಸಿದ್ಧೆಣಾಂಕನ ಮಗನಾದ ಚಿಕ್ಕಮಲ್ಲಿಸೆಟ್ಟಿಯೆಂಬವನು 
ಉಕ್ತವಾದ ತಿಥಿಯಲ್ಲಿ ಇಪ್ಪತ್ತೊಂದು ದಿವಸಗಳ ಸಲ್ಲೇಖನದಿಂದ ಸ್ವರ್ಗಸ್ಥನಾದನೆಂದು 
ಹಾಗೂ ಆತನ ಮೃತದೇಹವನ್ನು ಹೊಳೆಯ ದಂಡೆಯಲ್ಲಿ ದಹನ ಮಾಡಿದರೆಂದು 
ಶಾಸನದಲ್ಲಿ ಹೇಳಲಾಗಿದೆ. ಆಮೇಲೆ ಆತನ ವರ್ಣನಾತ್ಮಕವಾದ ಮೂರು ಪದ್ಯ 
ಗಳನ್ನು ಕೊಡಲಾಗಿದೆ. 


ಶಾಸನದ ತಿಥಿ; ಸಾಲು ೩-೫ರಲ್ರಿ "ಸಕವರ್ಷ ಸಾವಿರದ ನಾನೂಉಿಪ್ಪತ್ತೆಂಟ 
ನೆಯ ಕ್ರೋದನ ಸಂವಛರದ ಆಶ್ವಿಜ ಬಹುಳೆ [ಬಾಉದಿನ] ಚತುರ್ದಶಿ” ಎಂದು 
ಬಂದಿದೆ. ಪಿಳ್ಳೆಯವರ ಜಂತ್ರಿಯ ಪ್ರಕಾರ ಕ್ರೋಧನ ಸಂವತ್ಸರವು ಶಕೆ ವರ್ಷ 
೧೪೨೭ ಕ್ಕೆ ಬರುತ್ತಿದ್ದು, ಶಾಸನದಲ್ಲಿ ಅದನ್ನು ೧೪೨೮ ಎಂದು ಹೇಳಲಾಗಿದೆ. ಹೀಗೆ 
ಸಂವತ್ಸರದ ಉಲ್ಲೇಖವು ಒಂದು ವರ್ಷದಿಂದ ತಡವಾಗಿದೆ. ಶ. ವ. ೧೪೨೭ ಕ್ಕೆ 
ಸರಿ ಹೋಲುವ ಈ ಕ್ರೋಧನ ಸಂವತ್ಸರದಲ್ಲಿ ಆಶ್ವೀನ ಬಹುಳ ಚತುರ್ದಶಿ ರವಿವಾರ 
ದಿನಾಂಕ೨೬, ಅಕ್ಟೋಬರ ೧೫೦೫ಕ್ಕೆ ಸಮಾನವಾಗುತ್ತದೆ. ವಾರದ ಉಲ್ಲೇಖ 
ವಿಲ್ಲದುದರಿಂದ ಇದೇ ಶಾಸನದ ಸರಿಯಾದ ಮಿತಿ ಎಂದು ನಾವು ಭಾವಿಸಬಹಂದಂ. 


ದಕ್ಷಿಣಭಾರತ ಶಾಸನ ಸಂಪುಟ 7೪ ರಲ್ಲಿ ಶಕವರ್ಷವನ್ನು “ಸಾವಿರದ 
ನಾನೂಜಕಿಪ್ಪತ್ತೆಂಟನೆಯ ಕ್ರೋಧನ ಸಂವತ್ಸರ'ವೆಂದು ಓದಿ ಶಾಸನದ ಮಿತಿಯನ್ನು 
ಕ್ರಿ. ವ. ೧೫೬೫ ರಲ್ಲಿಯ ಅಕ್ಟೋಬರ ೧೫ ಕ್ಕೆ ಹೋಲಿಸಲಾಗಿದೆ. ಶಾಸನದಲ್ಲಿ ಈ 
ಅಕ್ಷರವನ್ನು ಬರೆದ ಸ್ಥಳ ಸವೆದಿದ್ದ ಮೂಲಕ ಆ ಅಕ್ಷರವನ್ನು ಜ್‌ ಎಂದೂ ಓದ 
ಬಹುದು. ಆದರೆ, ಚಿಕ್ಕಮಲ್ಲಣನ ಕೃತಿಯಾದ ಸಮ್ಮಕ್ತ್ವಕೌಮುದಿಯ ಮಿತಿಯನ್ನು 
(ಕ್ರಿ. ವ. ೧೪೯೨) ಗಮನಿಸಿದರೆ, ಕ್ರಿ. ವ. ೧೫೬೫ ಕ್ಕಿಂತ ಕ್ರಿ. ವ. ೧೫೦೫ ಹೆಚ್ಚು 
ಸಮಂಜಸವಾದುದು ಎಂದು ಮನವರಿಕೆಯಾಗುವುದಂ. 


ಆಶ್ವೀನ ಬಹುಳ ಚತುರ್ದಶಿ ಸೂರ್ಯೋದಯದ ಪೂರ್ವದಲ್ಲಿ ಒಂದು ಪ್ರಹರ, 
ಮಹಾವೀರ ತೀರ್ಥಂಕರರ ಮೋಕ್ಷಕ್ಕೆ ಹೋದ ದಿನ ಮತ್ತು ವೇಳೆ. ಅದೇ ದಿನ 
ಮತ್ತು ಕಾಲಕ್ಕೆ ತನ್ನೆ ಸಲ್ಲೇಖನಮರಣವನ್ನು ಸಾಧಿಸಿದ ಚಿಕ್ಕ ಮಲ್ಲಣನ ಧರ್ಮನಿಷ್ಠೆ 
ಹಾಗೂ ಧಾರ್ಮಿಕಜೀವನದ ಪರಿಪಕ್ವತೆ ಅಸಾಮಾನ್ಯವಾಗಿರುತ್ತವೆ. 


ಶಾಸನದಲ್ಲಿಯ ಕೆಲವು ಪಾಠಗಳನ್ನು ಪ್ರೊ. ಬಿ. ಬಿ. ಮಹೀಶವಾಡಿ ಅವರ 
ಜೊತೆ ಚರ್ಚಿಸಂವಾಗ ಚಿಕ್ಕಮಲ್ಲಣನೆಂಬ ಕವಿಯೊಬ್ಬನ ಅಪ್ರಕಟಿತ ಕೃತಿಯೊಂದು 
ತಮ್ಮ ಹತ್ತಿರ ಇದ್ದುದಂ ಅವರಿಗೆ ಜ್ಞಾಪಕಕ್ಕೆ ಬಂದಿತು. ಆ ಕೃತಿಯನ್ನು ತೆಗೆದು 


೧೧೦ ಕರ್ನಾಟಕ ಭಾರತಿ 


ಜಿಜ್ಞಾಸಾಪೂರ್ವಕವಾಗಿ ನೋಡಲಾಗಿ, ಕಾವ್ಯಕರ್ತೃವಾದ ಚಿಕ್ಕಮಲ್ಲಣನೇ ಈ ನಿಷಿಧಿ 
ಗಲ್ಲಿನಲ್ಲಿ ಹೇಳಿದ ಚಿಕ್ಕಮಲ್ಲಣನೆಂದು ನಮಗೆ ಖಂಡಿತವಾಗಿ ತಿಳಿದುಬಂದಿತು. ಈ 
ಕಾವ್ಯದ ಹೆಸರು ಸಮ್ಯುಕ್ತ್ವಕೌಮುದಿ, ಪ್ರೊ. ಮಹೀಶವಾಡಿ ಅವರು ತಿಳಿಸಿದ ಪ್ರಕಾರ 
ಅದು ಸಾಂಗತ್ಯದಲ್ಲಿದ್ದು ೨೪ ಸಂಧಿ, ೨೨೧೫ ಪದ್ಯಗಳುಳ್ಳ ಒಂದು ಧಾರ್ಮಿಕ 
ಕಥಾಸಂಗ್ರಹ. 


ಈ ನಿರ್ಣಯಕ್ಕೆ ಕಾರಣವಾದ ಅಂಶಗಳು ಹೀಗಿವೆ : 


೧. ಶಾಸನದಲ್ಲಿ, ಸ್ವರ್ಗಸ್ಥನಾದವನ ಹೆಸರು ಹುಬ್ಬಳ್ಳಿಯ ಚಿಕ್ಕಮಲ್ಲಿಸೆಟ್ಟಿ 
ಯೆಂದು (ಸಾ. ೭.೮), ಚಿಕ್ಕಮಲ್ಲಣನೆಂದು (ಸಾ. ೧೫), ಹುಬ್ಬಳ್ಳಿ ಸಿದ್ಧೇಂದ್ರತನು 
ಸಂಜಾತ ಸುರಸಕೋವಿದ ಚಿಕ್ಕಮಲ್ಲಣನೆಂದು (ಸಾ. ೨೧-೨೨), ಮತ್ತು ಸಿದ್ಧಣಾಂಕನ 
ತನೂಭವ....... ಚಿಕ್ಕಮಲ್ಲನೆಂದು (ಸಾ. ೨೫-೨೭) ನಾಲ್ಕುಸಲ ಬರುತ್ತದೆ. 


ಸಮ್ಮಕ್ತ್ವಕೌಮುದಿಯ ೨೪ ನೆಯ ಸಂಧಿಯ ೮೯ ನೆಯ ಪದ್ಯದಲ್ಲಿ "ವಿನುತ 
ಬಡವರಾಧಾರ ಸಿದ್ಧೇಂದ್ರನ । ತನಯ ಮಲ್ಲಿಕಾರ್ಜುನನಾ । ಅನುಜ ಚಿಕ್ಕಮಲ್ಲಣ 
ಕೌಮುದಿಯನು | ಜನಹಿತವಾಗಿ ಹೇಳಿದನು ॥' ಎಂದು, ಮತ್ತು ಅದೇ ಸಂಧಿಯ 
೯೭ನೆಯೆ ಪದ್ಯದಲ್ಲಿ “ಅಕ್ಕರಿಂ ಜನರು ಕೇಳಿದ ಹುಬ್ಬಳ್ಳಿಯ। ಚಿಕ್ಕ ಮಲ್ಲಣ ವಿರಚಿಸಿದಾ। 
ತಕ್ಕ ಕೌಮುದಿಯು ಮುಗಿದಿದೆಂದು ಸಕಲ ಜ । ನಕ್ಕೆ ಪೇಳಿದ ನಲುವಿಂದ ॥' ಎಂದು, 
ಮತ್ತು ಪ್ರತಿಯೊಂದು ಸಂಧಿಯ ಕೊನೆಯ ಭಾಗದಲ್ಲಿಯೂ ಕಾವ್ಯವನ್ನು ರಚಿಸಿ 
ದವನ ಹೆಸರು ಹುಬ್ಬಳ್ಳಿಯ ಚಿಕ್ಕಮಲ್ಲಣನೆಂದು ಉಲ್ಲೇಖಗಳುಬರುತ್ತವೆ. 


ಹೀಗೆ ಕವಿಯ ಹೆಸರು, ಆತನ ತಂದೆಯ ಹೆಸರು ಮತ್ತು ಆತನ ಊರ ಹೆಸರಂ 
ಶಾಸನದಲ್ಲಿ ಹಾಗೂ ಕಾವ್ಯದಲ್ಲಿ ಒಂದೇ ರೀತಿಯಾಗಿ ಬರುತ್ತವೆ. 


೨. ಶಾಸನದ ಮೂರನೆಯ ಪದ್ಯದಲ್ಲಿ ಚಿಕ್ಕಮಲ್ಲಣನನ್ನು ಬಡವರ ಬೇಲಿ 
ಯೆಂದು ವರ್ಣಿಸಲಾಗಿದೆ. ಮೇಲೆ ಉದ್ಭೃತಮಾಡಿದ ಕಾವ್ಯದಲ್ಲಿಯ ಮೊದಲ 
ನೆಯ ಪದ್ಯದಲ್ಲಿ ಬಡವರಾಧಾರವೆಂದು ಆತನನ್ನು ವರ್ಣಿಸಲಾಗಿದೆ, 


೩. ಶಾಸನದಲ್ಲಿ ಉಲ್ಲೇಖಿತವಾದ ಮತ್ತಿಯ ಪಾರಿಶ್ವೇಶ್ವರನಂ ಕಾವ್ಯ 
ದಲ್ಲಿಯೂ ಕವಿಯ ಇಷ್ಟದೇವತೆಯಾಗಿ ಕಾಣುತ್ತಾನೆ. ಕಾವ್ಯದಲ್ಲಿ ಈ ವಿಷಯಕ್ಕೆ 
ಸಂಬಂಧಿಸಿದ ಪದ್ಯಗಳು ಹೀಗೆ ಇವೆ ; 


ಉತ್ತಮವಪ್ಪ ಕೌಮುದಿ ಚರಿತೆಯೊಳುಳ್ಳೆ । ವೃತ್ತಾಂತವ ತಿಳಿದರಿಗೆ । 
ತಥ್ಯಮುಕ್ತಿಲಕ್ಷ್ಮಿಯೀವ ಹುಬ್ಬಳ್ಳಿಯ | ಮತ್ತಿಯ ಪಾರಿಶ್ವ ಜಿನನು ॥ 
(ಸಮ್ಮಕ್ತ ಕೌಮುದಿ ೨೪-೯೫) 


ಕವಿ ಚಿಕ್ಕ ಮಲ್ಲಣನ ಅಳ್ನಾವರ ನಿಷಿಧಿಶಾಸನ ೧೧೧ 


ಪೊಡೆಗಾಲರೊಡೆಯನ ಪಿಡೆಯಿ:ಡುಕುತಿ ಬೆ । ಳ್ಸೊಡೆನುಡೆಗಡಲ್ಲಡೆ ಗಂಡಾ । 
ಎಡೆವಿಡದೆಡಸಿದೆಡರ ಪರಿಹರಿಪನೆ । ನ್ನೊಡೆಯ ಮತ್ತಿಯ ಜಿನಚಂದ್ರಾ ॥ 
(ಸಮ್ಮಕ್ತ್ವ ಕೌಮುದಿ ೨೪-೯೮) 


ಹೀಗೆ ಕವಿಯ ಆರಾಧ್ಯದೇವತೆಯಲ್ಲಿ ಎರಡೂ ಕಡೆ ಸಾಮ್ಯವಿದೆ. 


೪. ಸಮ್ಯಕ್ತ್ವಕೌಮುದಿಯ ಕಾಲವು ಹೀಗೆ ಬದಿಂದೆ : 


ಎರಡೇಳ್ನೂರೆರಡೇಳರ ಸಖದೊಳು । ಪರಿಧಾವಿಯೆನಿಪ ಸಂವತ್ಸರದಿ । 
ಉರುತರ ಚೈತ್ರ ಸು ಪಂಚಮಿಯೊಳ್‌ ಕಥೆ । ವಿರಚಿತವಾಯ್ತಿದು ಕೇಳ್‌ ॥ 
(ಸೆಮ್ಮಕ್ತ ಕೌಮುದಿ ೨೪-೯೬) 


ಶಕವರ್ಷ ೧೪೧೪ ನೆಯ ಪರಿಧಾವಿ ಸಂವತ್ಸರದ ಚೈತ್ರ ಶುದ್ಧ ಪಂಚಮಿಯೆಂದಂ 
ಉಲ್ಲೇಖಿತವಾದ ಈ ತಿಥಿಯು ಕ್ರಿ. ವ. ೧೪೯೨ ಮಾರ್ಚ ೩, ಶನಿವಾರಕ್ಕೆ ಸಮಾನ 
ವಾಗುತ್ತದೆ. ಶಾಸನದ ಪ್ರಕಾರ ಚಿಕ್ಕಮಲ್ಲಣನ ಮರಣದ ಕಾಲ ಕ್ರಿ. ವ. ೧೫೦೫ 
ಇರುತ್ತದೆ. ಕಾಲದ ಈ ಉಲ್ಲೇಖಗಳು ಒಂದಕ್ಕೊಂದು ಪೋಷಕವಾಗಿವೆ. 


ಶಾಸನದಲ್ಲಿಯ ವೃತ್ತಗಳು ; ಮೊದಲನೆಯ ಪದ್ಯ ಶಾರ್ದೂಲವಿಕ್ರೀಡಿತ, 
ಎನಡನೆಯ ಪದ್ಕ ಲಲಿತರಗಳೆ, ಮೂರನೆಯದು ಚೆಂಪಕಮಾಲೆ. ಶಾಸನದಲ್ಲಿ ಲಲಿತ 
ರಗಳೆ ಅತಿ ವಿರಳವಾಗಿ ಕಂಡುಬರುವುದರಿಂದ. ಇಲ್ಲಿಯ ಅದರ ಪ್ರಯೋಗ 
ಗಮನಾರ್ಹವಾಗಿದೆ. 


ಭೌಗೋಲಿಕ ಉಲ್ಲೇಖಗಳು : (೧) ಹುಬ್ಬಳ್ಳಿ (ಸಾ. ೭, ೪) ತಾಲೂಕ 
ಸ್ಥಳವಾದ ಹುಬ್ಬಳ್ಳಿ, ದೇವರ ಹುಬ್ಬಳ್ಳಿ, ಗಿಡದ ಹುಬ್ಬಳ್ಳಿ, ಮುಗುಟಖಾನ ಹುಬ್ಬ ನೈ 
ಎಂಬ ಕೆಲವು ಹುಬ್ಬಳ್ಳಿಗಳು ಇವೆ. ಆದರೆ ಶಾಸನದಲ್ಲಿ ಬರಂವ ಹುಬ್ಬಳ್ಳಿ ಶಬ್ದದ 
ಹಿಂದೆ ದೇವರ, ಗಿಡದ ಮುಂತಾದ ವಿಶೇಷಣಗಳು ಇರುವುದಿಲ್ಲ. ತಾಲೂಕ ಸ್ಥ ಳವಾದ 
ದೊಡ್ಡ ಹುಬ್ಬ ್ಫಿಗೆ ಜನಸಾಮಾನ್ಯರು ಹುಬ್ಬ ಳ್ಳಿಯೆಂದು ಮಾತ್ರ ಕರೆಯುವುದು, 
ಕಾರಣ, ಶಾಸನದಲ್ಲಿ ಉಕ್ತವಾದ ಹುಬ್ಬಳ್ಳಿ, ತಾಲೂಕ ಸ್ಥಳವಾದ ಪ್ರಖ್ಯಾತ 
ಹುಬ್ಬಳ್ಳಿಯೇ ಎಂದು ಭಾವಿಸಂವುದು ಸಯುಕ್ತಿಕ. 

(೨) ಹೊಳೆ (ಸಾ. ೯) : ಅಳ್ನಾವರ ಗ್ರಾಮದ ಪಕ್ಕದಲ್ಲಿ ದಕ್ಷಿಣಾಭಿಮುಖ 
ಯಾಗಿ ಸದಾಕಾಲ ಹರಿಯುವ ಹಳ್ಳವೇ ಈ ಹೊಳೆ. ಗ್ರಾಮದಲ್ಲಿ ವಿಚಾರಿಸಲಾಗಿ 
ಊರಲ್ಲಿ ನಿಧನ ಹೊಂದಿದವರನ್ನು ಇದೇ ಹಳ್ಳದ ದಂಡೆಯಲ್ಲಿ ದಹನ ಮಾಡುತ್ತಾರೆ 
ಎಂದು ತಿಳಿದುಬರುತ್ತದೆ. 


೪ ಈ ರಗಳೆಯನ್ನು ಗುರುತಿಸಿ, ಪಾಠವನ್ನು ಹೊಂದಿಸಿ ಕೊಟ್ಟ ಪ್ರೊ. ಜಿ. ಎಸ್‌. ಕಾಪಸೆ ಅವರಿಗೆ 
ನನ್ನ ಕೃತಜ್ಞತೆಗಳು. 
4 ಲ ಇ 


೧೦೨ ಕರ್ನಾಟಕ ಭಾರತಿ 


ಭಾಷಿಕ ಹಾಗೂ ಪಾರಿಭಾಷಿಕ ಶಬ್ದಗಳು: (೧) ಸ್ಕಾದ್ವಾದ (ಸಾ. ೧): 
ಪದಾರ್ಥಗಳು ಅನೇಕ ಗುಣಗಳಿಗೆ ಆಶ್ರಯವಾದುದರಿಂದ ಅವುಗಳನ್ನು ಹಲವು 
ಬಗೆಗಳಿಂದ ನಿರೂಪಿಸಬಹಂದಂ. ಒಂದು ವಸ್ತಾವನ್ನು ನಿರೂಪಿಸುವ ಎಲ್ಲ ಬಗೆಗಳನ್ನು 
ಗಮನಿಸಿದರೆ ಆ ಬಗೆಗಳು ಏಳು ಆಗುವವು. ಇದು ಜೈನ ತತ್ವದ ಸಪ್ತಭಂಗಿನ್ಯಾಯ 
ಇಲ್ಲವೆ ಸ್ಯಾದ್ವಾದ. (೧) ಸ್ಕಾದಸ್ತಿ, (೨) ಸ್ಕಾನ್ನಾಸ್ತಿ, (೩) ಸ್ಯಾದಸ್ತಿನಾಸ್ತಿ, 
(೪) ಸ್ಮಾದವಕ್ತವ್ಕಂ, (೫) ಸ್ಮಾದಸ್ತ್ಯವಕ್ತವ್ಯಂ, (೬) ಸ್ಕಾನ್ನಾ ಸ್ತ್ಯವಕ್ತವ್ಯಂ, 
(೭) ಸ್ಕಾದಸ್ತಿನಾಸ್ತ್ಯವಕ್ತವ್ಯಂ ಎಂಬಿವು ಸಪ್ತಭಂಗಿಗಳಂ. ಇವುಗಳಿಂದ ವಸ್ತ್ರ 
ಸ್ವರೂಪವನ್ನು ವಿಚಾರ ಮಾಡುವುದೇ ಸ್ಕಾದ್ವಾದವೆನಿಸುವುದು. 


; (೨) ಬಾಉದಿನ (ಸಾ. ೪) : ಈ ಶಬ್ದದ ವಾಚನವಾಗಲಿ, ಅರ್ಥವಾಗಲಿ 
ಸರಿಯಾಗಿ ತಿಳಿದುಬರುವುದಿಲ್ಲ. 


(೩) ಸಲ್ಲೇಖನವಿಧಿ (ಸಾ. ೫.೬) : ಶ್ರಾವಕನು ತನಗೆ ಮರಣವು ಸಮೀಪಿಸಿ 
ದುದನ್ನು ಮುಂಚಿತವಾಗಿ ತಿಳಿದುಕೊಂಡು, ಎಲ್ಲರಲ್ಲಿ ಕ್ಷಮೆಯನ್ನು ಬೇಡಿ ಗುರುಗಳ 
ಸನ್ನಿಧಿಯಲ್ಲಿ, ತನ್ನ ಸೇವಿತಾವಧಿಯಲ್ಲಿ ಘೆಟಿಸಿದ ಸಮಸ್ತ ವಿಷಯಗಳನ್ನು ಆಲೋಚಿಸಿ, 
ಕ್ರಮದಿಂದ ಆಹಾರವನ್ನು ತೃಜಿಸಿ, ಪಂಚಪಡಗಳನ್ನು ಭಾವಿಸುತ್ತ, ನಿಜ ಶುದ್ಧಾತ್ಮವನ್ನು 
ಚಿಂತಿಸುತ್ತ, ಲೋಕಾಗ್ರದಲ್ಲಿ ಮತಿಯನ್ನಿರಿಸಿ ಶರೀರಭಾರವನ್ನಿಳುದುದು. ಸಲ್ಲೇಖನ. 
ಇದನ್ನು ಪೂರ್ತಿಮಾಡಲು ವಿಶಿಷ್ಟವಾದ ವಿಧಾನವನ್ನು ಹಾಕಿಕೊಟ್ಟಿರುತ್ತಾರೆ. 


(೪) ಪಂಚಪದ (ಸಾ. ೧೭) :' ಅರ್ಹೆಂತರು, ಸಿದ್ಧರು, ಉಪಾಧ್ಯಾಯರು, 
ಆಚಾರ್ಯರು ಮತ್ತು ಸಾಧುಗಳು ಇವರಿಗೆ. ಪಂಚಪರಮೇಷ್ಠಿಗಳೆಂಬ ಹೆಸರು. 
ಇವರನ್ನು ನಮಸ್ಕರಿಸುವಾಗ ಹೇಳುವ (೧, ಣಮೋ ಅರಹಂತಾಣಂ (ಅರ್ಹಂತರಿಗೆ 
ನಮಸ್ಕಾರ), (೨) ಣವೋ ಸಿದ್ಧಾಣಂ (ಸಿದ್ದರಿಗೆ ನಮಸ್ಕಾರ), (೩) ಇಮೋ 
ಆಯರಿಯಾಣಂ (ಆಚಾರ್ಯರಿಗೆ ಸಮಸ್ಕಾರ), (೪) ಣಮೋ ಉವಜ್ಜಾಯಣಂ 
(ಉಪಾಧ್ಯಾಯರಿಗೆ ಸಮಸ್ಕಾರ), (೫) ಣಮೋ ಲೋಏ ಸವ್ವ ಸಾಹೂಣಂ (ಲೋಕ 
ದೊಳಗಿನ ಎಲ್ಲ ಸಾಧುಗಳಿಗೆ ನಮಸ್ಕಾರ), ಈ ಐದು ಮಂತ್ರಗಳು ಪಂಚಪದವಾಗು 
ತ್ತವೆ... ಇವುಗಳಲ್ಲಿ ಉಕ್ತವಾದ ಪಂಚಪರಮೇಷ್ಮಿಗಳ ನಾಮದ ಮಹಿವೆಂಯನ್ನು 
ಬೋಧಿಸುವುದಕ್ಕಾಗಿ ಆಚಣ್ಣ ನು "ಶ್ರೀಪದಾಶೀತಿ' ಎಂಬ ಗ್ರಂಥವನ್ನು ರೆಚಿಸಿದ್ದಾ ನೆ. 


(೫) ಉಗ್ರಮಯೂಖ (ಸಾ. ೧೩-೧೪) : ಸೂರ್ಯ. 


(೬) ಭಾವಜರೂಪಗುತ್ತಮಂ (ಸಾ, ೨೩.೨೪) : ಕಾಮನಂತೆ ಮನೋಹರ 
ರೂಪ ಉಳ್ಳವನು. 


15) ಕವಿ ಚಿಕ್ಕಮಲ್ಲಣನ ಅಳ್ನಾವರ ನಿಷಿಧಿಶಾಸನ 


(೭) ಜಾವ (ಸಾ. ಓ; ದೃ: 


೨೧೩ 


ಯಾಮ (ಸಂ) ಎ ಏಳಂವರೆ ಗಳಿಗೆಯ ಕಾಲ; 


ಗಳಿಗೆ - ೨೪ ನಿಮಿಷಗಳ ಕಾಲ; ಏಳುವರೆ ಗಳಿಗೆ - ಮೂರು ಘಂಟೆ ಇಲ್ಲವೆ ಒಂದಂ 


ಪ್ರಹರ.೫ 


ಈ, 


೧೪. 


ಎ 55 ಇ 5 Sa ಸ್ಯ 


ಶಾಸನಪಾಠ* 


ಶ್ರೀಮತ್ಸರಮಗಂಭೀರ ಸ್ಕಾದ್ವಾದಾಮೋಘಲಾಂಛನಂ [1*] ಜೀ- 
ಯಾತ್ರೈಲೋಕ್ಕನಾತ(ಥ)ಸ್ಕ [ಶಾ*]ಸನಂ೭ ಜಿನಶಾಸನಂ [11*] 
|1೧।। ಸಕ ವ]ರ್ಷ ಸಾವಿರದ ನಾನೂಖ್‌ಪುತ್ತೆಂಟನೆಯಳ ಕ್ರೋ... 
ದನ ಸಂವಛರದ೯ ಆಶ್ವಿಜ ಬಹುಳ [ಬಾಉದಿನ] ಚತು- 
ರ್ದಶಿಯಲು ಯಿಪ್ಪತ್ತವೊಂದಂ ದಿನ ಸಲ್ಲೇಖನ[ವಿ]- 

ಧಿಯಿಂದ ಚತುರ್ದಶಿ ಸೂರ್ಯ ಉದಯ 

ವೊಂದು ಜಾವದಲ್ಲಿ ಹುಬ್ಬಳ್ಳಿಯ ಚಿಕ್ಕಮ- 

ಲ್ಲಿ ಸೆಟ್ಟಿಯರು ಸ್ವರ್ಗಸ್ಥರಾದರು ॥ ಅ- 

ವರನು ಹೊಳೆಯ ದಂಡೆಯಲಿ ದಹನವ ಮಾಡಿದ[ರು] [11*] 
WS 1111 ೧111 ೧ 111 ೧ IS WIEN 
ಶ್ರೀಮಂನಂಮ್ಮ ಎಸುರಾಸುರೋರಗನರೇಶಾನರ್ಯ೧ಂ 
ಮೌಲಿಪ್ರಭಾಸ್ತೋಮೋದ್ಭಾಸಿತಪಾದಪದ್ಮಯಂಗಲಂ 
ಮುಕ್ತ್ಯಾಂಗನಾವಲ್ಲಭಂ ಕಾಮಾಂಧೋಗ್ರಮ- 
ಯೂಖನೆಂದೆನಿಸುತಿರ್ಪೀ೧೧ ಮತ್ತಿ೧೨ ಪಾರಿಶ್ವೇಶ್ವರಂ೧* ಶ್ರೇ- 


೫ ಪೊ ಬಿ. ಬಿ. ಮಹೇಶವಾಡಿ ಅವರ ಸಹಕಾರ ಮತ್ತು ಸಹದಯತೆಗಳಿಗೆ ನನ ಕತಜ ತೆಗಳು. 
ಪೆ ಅ 2 ಲ. ಇ 


ಲ 


೬ ೧೯೬೪-:೫ ರಲ್ಲಿ ನಾನು ಧಾರವಾಡದಲ್ಲಿ ಡೆಪ್ಯೂಟಿ ಕಮೀಶನರರ ಪರ್ಸನಲ್‌ ಅಸಿಸ್ಪಂಟ 
ಮತ್ತು ಆಡಿಶನಲ್‌ ಡಿಸ್ಪಿಕ್ಟ ಮ್ಯಾಜಿಸ್ಟ್ರೇಟನಾಗಿದ್ದ ಸಮಯದಲ್ಲಿ ತೆಗೆದುಕೊಂಡ ಶಾಸನದ 
ಪಡಿಯಚ್ಚುಗಳಿಂದ. 

೭ ದ ಭಾ. ಶಾ. ಸಂಪುಟ ೫3೪, ಕ್ರಮಾಂಕ ೬೯೩ ರಲ್ಲಿಯ ಪಾಠ "ಸಾ[ಸ*]ನಂ' 

೮ ಅದೇ ಕ್ರವಾಂಕದಲ್ಲಿಯ ಪಾಠ "ನಾನೂಜಕಿಪ್ಪತ್ತೆಂಟನೆಯ'. 


"ಕ್ರೋಧನ ಸಂವತ್ಸರ". 
"ನೆಶೇಶಾನಮ್ಮ'. 
"ದೆನಿಸುತಿ[ರ್ಪ್ರಂ]'. 
"ಮಕಿ [ಪಾ]ವಿಶ್ವೇಶ್ವರಂ', 


$3 99 


°° 9» 


°° °° 


೧೩ ವತ್ತದ ಸಲುವಾಗಿ "ಪಾರ್ಶೇಶರಂ' ಎಂದು ಓದಿರಿ. 
ಲ್‌ೆ ವ ಛೆ 


೧೧೪ 


ಕರ್ನಾಟಕ ಭಾರತಿ 


೧೫. ಯೆಂ೧೪ ಕೈಮಿಗೆ ಚಿಕ್ಕ ಮಲ್ಲಣಗೆ ಮಾಳ್ಕಿಷ್ಠಾ ಷ್ಟಾರ್ಥಂ೫*ಸ ಸಂಸಿದ್ಧಿ ಯಂ 
೧೬. ॥೧॥ ಮತ ಕ್ರೈಮತಿಶಯಜಿನಪದಾಂಭೋಜಷಟ್ಟ ರಣ ಬಿತ್ತ ಸ 


೧೭. ಪ ಪಂಚಪದಪೂರಿತಾಂತಃಷ್ಯ(ಕ)ರಣ ಗುರುಪದಾಂಬಂ- 
೧೮. ಜಪರಾಗಸ್ಪರಂಜಿತಭಾಳಂ೬ ಭರತಕಾವ್ಯಪ್ರಮುಖನಾ- 
೧೯. ನಾಕಳಾಜಾಳ ವಸಂ[ಧಾ]ಂತರಾಳವಿಶ್ರುತವಿವಿಧ ಸುಚ- 
೨೦. ರಿತ್ರರ(ಲ)ಸಿತಜಿನಗಂಧ? £ಪುಷ್ಕರಪವಿತ್ರಿತಗಾತ್ರ ಧ- 


೨೧. ರೆಗೆ ಹೆಬಳಿ ಸಿದೇಂದ ತೆನುಸಂಜಾತ ಸುರಸ- 
ಬಿ ಳ ಎ ಅ 


೨೨. ಕೋವಿದ ಚಿಕ್ಕಮಲ್ಲಣನತಿಖ್ಯಾತಾ ॥ ೨ ॥ ಬಡವಇ೪. 


೨೩. ರ ಬೇರಿ ಭಾಸುರಗುಣಾಗ್ರಣಿ ಭಾವಜರೂಪರ೧೯-_ 


೨೪. ಗುತ್ತಮಂ ಪೊಡವಿಯೊಳತೃಧೀಶಜಿನಧರ್ಮ್ಮಪರಾಯ-- 


೨೫. ಣ ದಾನಶೀಲನೀ ಕಡುಗಲಿ ಸಿದ್ಧಣಾಂಕನ ತನೂ- 
೨೬. ಭವನೀತನೆನುತ್ತ ೨೦ ಮೂಜಗಂ ಸಡಗರದಿಂದ ಬಂ- 
೨೭. ಇಿಪುದು ಬಲ್ಲರ ಬಲ್ಲಹ ಚಿಕ್ಕಮಲ್ಲನಂ ॥ ೩ ॥ 

೨೮. ಮಂಗಳ ಮಹಾಶ್ರೀ ಶ್ರೀಶ್ರೀಶ್ರೀಶ್ರೀ 


೧೪ ದ.ಭಾ. ಶಾ. ಸಂಪುಟ XV, ಕ್ರಮಾಂಕ ೬೯೩ ರಲ್ಲಿಯ ಪಾಠ “ಪ್ರೇಮಂ”. 


೯೫ ಅದೇ ಕ್ರಮಾಂಕದಲ್ಲಿಯ ಪಾಠ “ವಾ ಳೈಿಷ್ಟಾರ್ಥ'. 
೧೬ ಅದೇ ಕ್ರಮಾಂಕದಲ್ಲಿ “ಭಾಳ' ಶಬ್ದವನ್ನು ಓದಿಲ್ಲ. 


೧೭ ದ. ಭಾ. ಶಾ. ಸಂಪುಟ XV, ಕ್ರಮಾಂಕ ೬೯೩ ರಲ್ಲಿಯ ಪಾಠ "ಜನಗಂಧ'. 


೧೮ ಅದೇ ಕ್ರಮಾಂಕದಲ್ಲಿಯ ಪಾಠ “ಬ[ವವ]'. 
೧೯ ಅದೇ ಕ್ರಮಾಂಕದಲ್ಲಿ ೨೩ ನೆಯ ಸಾಲನ್ನು ಪೂರ್ಣವಾಗಿ ಬಿಟ್ಟಿರುವುದು 
ಸಾಲುಗಳ ಸಂಖ್ಯಾ ನುಕ್ರಮವು ತಪ್ಪಿ ಹೋಗಿರುತ್ತದೆ. 


೨೦ ದ. ಭಾ. ಶಾ. ಸಂಪುಟ ೫೪, ಕ್ರಮಾಂಕ ೬೯೩ ರಲ್ಲಿಯ ಪಾಠ "ನೆನುತ'. 


“- ಅದರಿಂದ ಮುಂದಿನ 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ 


ಕಂಠೀರಾವ್‌ 

“ಸ್ಮೃತಿಸ್ತು ವೇದೋ ವಿಜ್ಞೇಯೋ ಧರ್ಮಶಾಸ್ತ್ರಂತು ವೈಸ್ಮ್ಮೃತಿಃ' ಎಂಬುದು 
ಹಿಂದೂ ಧರ್ಮಶಾಸ್ತ್ರದಲ್ಲಿ ಸ್ಮೃತಿಗಳಿಗಿರುವ ಮಹತ್ವವನ್ನು ಸಣಚಿಸುವುದು. 
ಅಪಸ್ತಂಬ, ಬೌಧಾಯನ, ಪಾರಸ್ಕರ, ಗೌತಮ ಮೊದಲಾದ ಯಷಿಪುಂಗವರು 
ಅಂದಿನ ಸಮಾಜದಲ್ಲಿ ಪ್ರಚಲಿತವಿದ್ದ ವೈಯಕ್ತಿಕ ಸಾಮಾಜಿಕ, ವ್ಯಾವಹಾರಿಕ, 
ಅಪರಾಧಿಕ ಮತ್ತು ಮತೀಯ ಪ್ರಕ್ರಿಯೆಗಳನ್ನೆಲ್ಲ ವಿಮರ್ಶಿಸಿ, ಕ್ರೋಢೀಕರಿಸಿ 
ಧರ್ಮಸೂತ್ರಗಳನ್ನು ರಚಿಸಿದ್ದಾರೆ. ಈ ಮಹಾಕಾರ್ಯವು ಕ್ರಿಸ್ತಪೂರ್ವ ಕೆಲವು 
ಶತಮಾನಗಳಷ್ಟು ಹಿಂದೆಯೇ ನಡೆಯಿತೆಂದು ಮಹಾಮಹೋಪಾಧ್ಯಾಯ ಆಚಾರ್ಯ 
ಶ್ರೀ ಪಾ. ವೆಂ. ಕಾಣಿಯವರು, ಶ್ರೀ ಡಿ. ಎಫ್‌. ಮುಲ್ಲಾ ಅವರೂ ನಿರ್ಧರಿಸಿದ್ದಾರೆ. 
ಈ ಸೂತ್ರರೂಪದಲ್ಲಿದ್ದ ನ್ಯಾಯದರ್ಶನವೇ ಮನು, ಪರಾಶರ ಯಾಜ್ಞವಲ್ಕ್ಯ 
ಮತ್ತು ನಾರದೀಯ ಸ್ಕೃತಿಗಳಲ್ಲಿಯೂ ನಿರೂಪಿತವಾಗಿದೆಯೆಂದು ಹೇಳಬಹುದು. 


ಶುಕ್ರನೀತಿಯೂ ಧರ್ಮಶಾಸ್ತ್ರಗ್ರಂಥವೆಂದು ಪ್ರಸಿದ್ಧಿ ಪಡೆದಿದೆ. 


ಈ ಅಪಾರ " ಧರ್ಮಶಾಸ್ತ್ರ ' ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಮಹಾ 
ಮೇರು ಕೃತಿಯಾಗಿ ಬೆಳೆದು ನಿಂತಿದೆ, ಕಟಿಲ್ಕನ ಅರ್ಥಶಾಸ್ತ್ರ. ರಾಜ್ಯಭಾರಕ್ಕೆ ಧರ್ಮವೇ 
ಮೂಲವೆಂದು ಗ್ರಹಿಸಿದ ಕೌಟಿಲ್ಯನು ಧರ್ಮಶಾಸ್ತ್ರಗಳಲ್ಲಿ ಉಕ್ತವಾದ ಎಲ್ಲ ಅಂಶ 
ಗಳನ್ನು ತನ್ನ ಗ್ರಂಥದಲ್ಲಿ ಕೂಲಂಕಷವಾಗಿ ನಿರೂಪಿಸಿದುದಲ್ಲದೆ ಗ್ರಂಥದುದ್ದಕ್ಕೂ 
ಮನುಸ್ಮೃತಿಯನ್ನು ಉಲ್ಲೇಖಿಸುತ್ತಾನೆ. 


ಈ ಪ್ರಾಚೀನ ಶಾಸ್ತ್ರಜಾಲದ ಮೂಲದಿಂದ ನಮಗೆ ದೊರೆಯುವ ಭಾರತದ 
ಪ್ರಾಚೀನ ನ್ಯಾಯ ವ್ಯವಸ್ಥೆ ಯ ಸ್ಕೂಲ ರೂಪರೇಷೆಯನ್ನು ಈ ಕೆಳಗಿನಂತೆ ವಿವರಿಸ 
ಬಹಂದು. 


" ರಾಜಾಪ್ರತ್ಯಕ್ಷ ದೇವತಾ :', " ರಾಜಾಕಾಲಸ್ಯ ಕಾರಣಂ ' ಎಂಬ ಕಲ್ಪನೆಗಳು 
ನ್ಯಾಯವ್ಯವಸ್ಥೆ ಯ ಅಡಿಗಲ್ಲಾಗಿದ್ದಾವು. ರಾಜನೇ ನ್ಯಾಯಕ್ಕೆ ಮೂಲನಾಗಿದ್ದನು. 
“ಧರ್ಮ ' (ಲಾ) ಎಂಬುದು ಯತಸತ್ಮವಾದ ಸೃಷ್ಟಿ ನಿಯಮವಾಗಿದ್ದು, ಅದು ಯಾಗ 
ಯುಗಾಂತರಗಳಿಂದ ಪ್ರಪಂಚದ ಆಗಂಹೋಗಂಗಳನ್ನೂ. ಮಾನವ ಜೀವಿತವನ್ನೂ 


೧೧೬ ಕರ್ನಾಟಕ ಭಾರತಿ 


ನಿಗ್ರಹಿಸಿ ನಿಯಂತ್ರಿಸಿಕೊಂಡಂ ಬಂದಿದೆಯೆಂದೂ, ಅದರ ಬೆಳಕಿನಲ್ಲಿಯೇ ಮಾನವನಂ 
ನಡೆದು ದಿವ್ಯಜೀವನದ ಸಾಫಲ್ಯವನ್ನು ಕಂಡುಕೊಳ್ಳಬೇಕೆಂದಣ ಪ್ರಾಚೀನರಂ ನಂಬಿ 
ದ್ದರು. ರಾಜರು ತಾವು ಶಾಸನಕಾರರಲ್ಲ, " ಶಾಸನ ವಿಷಯದಲ್ಲಿ ನಿರಂಕುಶರಲ್ಲ' 
ಎಂಬ ಅರಿವನ್ನು ಸದಾ ಹೊಂದಿರುತ್ತಿದ್ದರು. ಸ್ಮೃತ್ಯುಕ್ತವಾದ ಮಾರ್ಗದಲ್ಲಿ ಧರ್ಮ 
ಪರಿಪಾಲನೆ ಮಾಡುವುದೂ ರಾಜ್ಯಭಾರಮಾಡುವುದೂ ತಮ್ಮ ಪರಮ ಕರ್ತವ್ಯವೆಂಬಂ 
ದನ್ನು ನಹುಷ, ಅಂಬರೀಷ, ನಳ ಮಾಂಧಾತಾದಿ ರಾಜರು ನಂಬಿನಡೆದರು. ಗೌತವಂ 
ಭರದ್ವಾಜ, ವಶಿಷ್ಠವಿಶ್ವಾಮಿತ್ರ, ಅತ್ರಿಅಂಗೀರಸರೇ ಮೊದಲಾದ ತಾಪಸರು ಸ್ಮೃೃತ್ಯುಕ್ತ 
ಧರ್ಮಾಚರಣೆಯನ್ನು ಅನುಜೀವನವಾಗಿ ಘೋಷಿಸಿಕೊಂಡು ಬಂದು ರಾಜರ ಪ್ರಜರ 
ಕ್ಷೇಮಚಿಂತನೆ ಮಾಡಿ ವಿಪತ್ಕಾಲಗಳಲ್ಲಿ ತಮ್ಮ ಧರ್ಮ ಸಂಪನ್ನವಾದ ತಪಃ ಪ್ರಭಾವ 
ವನ್ನು ಧಾರೆಯೆರೆದು ರಾಜರನ್ನೂ ರಾಷ್ಟ್ರವನ್ನೂ ರಕ್ಷಿಸಿದರು. 


ಭಾರತದ ವಂಹಾ ಸಾಮ್ರಾಟನೆನಿಸಿದ ಚಂದ್ರಗುಪ್ತ ಮೌರ್ಯನಿಗೆ ಜಗದ್ವಿಖ್ಯಾತ 
ಅರ್ಥಶಾಸ್ತ್ರ ನಿಪುಣನಾದ ಕೌಟಿಲ್ಯನು ಮಂತ್ರಾಲೋಚಕನಾಗಿದ್ದನೆಂಬುದು ಇತಿಹಾಸ 
ಪ್ರಸಿದ್ಧ ವಿಷಯವೇ, ಚಕ್ರವರ್ತಿಗಳೂ, ಮಹಾಮಂಡಲೇಶ್ವರರೂ, ವೀರನರಪತಿಗಳೂ, 
ಅಷ್ಟೇಕೆ ತೀರ ಇತ್ತೀಚಿನ ಕನ್ನಡನಾಡಿನ ಗಾವುಂಡರೂ ಒಡೆಯರೂ ಈ ಪ್ರಾಚೀನ 
ಮಾರ್ಗದಲ್ಲಿಯೇ ನ್ಯಾಯಪರಿಪಾಲನೆ ಮಾಡಿದ ದೃಷ್ಟಾಂತಗಳು ಇತಿಹಾಸದುದ್ದ ಕ್ಕೂ 
ಹೇರಳವಾಗಿ ಸಿಕ್ಕುತ್ತವೆ. "ಕರ್ನಾಟ ಕ್ಷೋಣಿಪಾಲ ಪ್ರತಿಪದರಚಿತಾನೇಕರತ್ನಾಭಿ 
ಷೇಕಃ ' ಎಂಬ ಶಾಸನದ ಮಾತು ವಿಜಯ ನಗರದರಸರು ತಮಗೆ ಮಂತ್ರಾಲೋಜಚನೆ 
ಯನ್ನು ದಯಪಾಲಿಸಿ ಸಂರಕ್ಷಿಸುತ್ತಿದ್ದ ಗುರುಗಳ ಪ್ರತಿ ಶ್ಲೋಕೋಚ್ಯಾರಕ್ಕೆ ಅವರ 
ಅಡಿದಾವರೆಗಳಿಗೆ ಅನೇಕ ರತ್ನಾಭಿಷೇಕ ಮಾಡುತ್ತಿದ್ದರೆಂದು ತಿಳಿದಾಗ ಕನ್ನಡಿಗರ 
ಮೈಪುಳಕಿತವಾಗದೆಯಿರಲು ಸಾಧ್ಯವೆ $ ಧಾರ್ಮಿಕ, ಸಾಮಾಜಿಕ, ವ್ಯಾವಹಾರಿಕ, 
ಅಪರಾಧಿಕ ನ್ಯಾಯತೀರ್ಮಾನಕ್ಕಾಗಿ ಪ್ರಾಚೀನ ಭಾರತದ ಚಕ್ರವರ್ತಿ ಅಶೋಕ, ಚೆಂದ್ರ 
ಗುಪ್ತ ಹರ್ಷರೇ ಮೊದಲಾದವರು ಮತ್ತು ಕನ್ನಡನಾಡಿನ ಕದಂಬರು, ಗಂಗರಸರು, 
ಚಾಲುಕ್ಕರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ವೀರನರಪತಿಗಳಂ, 
ಒಡೆಯರು ಮಾಡಿದ ವ್ಯವಸ್ಥೆಗಳನ್ನು ಗಮನಿಸಿದಾಗ, ಅಂದಿನ ರಾಜರ ಮತ್ತು ಪ್ರಜರ 
ನ್ಯಾಯಪ್ರಜ್ಞೆ ಯ ಅರಿವಾಗದೆಯಿರದು. ಒಡೆಯರು ದೂರುಬಂದ ಸ್ಥ ಳಕ್ಕೆ ಸಂದರ್ಶನ 
ಎತ್ತು ಸ್ಥಳದಲ್ಲಿಯೇ ನ್ಯಾಯದಾನ ಮಾಡಿದ ಹಲವಾರು ಸಂದರ್ಭಗಳು ಶಾಸನೋಕ್ತ 
ವಾಗಿವೆ. 


ರಾಜ್ಯಪರಿಪಾಲನೆಯು ಎಷ್ಟೇ ಧರ್ಮದಿಂದ ನಡೆದರೂ ಜೀವರ ಗುಣಧರ್ಮ 
ದಲ್ಲಿ ವೈವಿದ್ಯವಿದೆ. ಆದ್ದರಿಂದ ನೀತಿ-ನಡವಳಿಕೆಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ, 
ಧ್ಯೇಯಧೋರಣೆಗಳಲ್ಲಿ ವೈಷಮ್ಯ ನೈರ್ಫಣ್ಯಗಳು ಇದ್ದೆ € ಇರುತ್ತವೆ, ಆಚಾರ-ವಿಚಾರ 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೧೭ 


ಗಳು ವೃತಿಕ್ರಮವಾಗುತ್ತವೆ, ಆದುದರಿಂದ ರಾಜದಂಡವೇ ಸಾಮಾಜಿಕ ಸುವ್ಯವಸ್ಥೆ 
ಯನ್ನು ಕಾಪಾಡುವ ಪ್ರಬಲ ಸಾಧನ ಎಂಬುದನ್ನು ಅಂದಿನ ರಾಜರೂ ಪ್ರಜರೂ 
ಚೆನ್ನಾಗಿ ಅರಿತವರಾಗಿದ್ದರಂ. 


ರಾಜಾಸ್ಥಾನವೇ ಪರಮ ಶ್ರೇಷ್ಠವಾದ ನ್ಯಾಯಸ್ಥಾನವಾಗಿತ್ತು. ಪ್ರಜೆಗಳಂ 
ಪ್ರವಾಸ ಸಾಕರ್ಯವಿಲ್ಲದ ಆ ಕಾಲದಲ್ಲಿ ಪ್ರತಿ ಸಣ್ಣ-ಪುಟ್ಟ ವಿವಾದಕ್ಕಾಗಿ ರಾಜಾಸ್ಥಾನಕ್ಕೆ 
ಬರಬೇಕಾಗಿರಲಿಲ್ಲ. ಒಳನಾಡಿನಲ್ಲಿ, ಅಂತಪಾಲದುರ್ಗ '`ಸಂಗ್ರಹಣ', "ದ್ರೋಣಮುಖ' 
ಮತ್ತು 'ಸ್ಮಾನೀಯ' ವೆಂಬ ವಿವಿಧ ವಿಸ್ತಾರದ ಅಧಿಕಾರವ್ಯಾಪ್ತಿಯುಳ್ಳ ನ್ಯಾಯವಿತರಣ 
ಕೇಂದ್ರಗಳೂ ಇರುತ್ತಿದ್ದುವು. `ಗ್ರಾಮಸಭೆ'ಗಳೂ, "ಮಹಾಜನ'ಗಳೂ ನ್ಯಾಯ 
ತೀರ್ಮಾನ ಮಾಡುತ್ತಿದ್ದುವು. "ಕುಲವು' ಒಳನಾಡಿನ ಪ್ರಥಮ ನ್ಯಾಯಸ್ಜ್ವಾವಾಗಿತ್ತು. 
“ಕುಲ', "ಗ್ರಾಮಸಭೆ', “ಮಹಾಜನ' ಇವುಗಳ ತೀರ್ಮಾನಗಳು ಪಕ್ಷಕಾರರಿಗೆ ಸಮಾ 
ಧಾನಕರವೆನಿಸದಿದ್ದಾಗ ಅಲ್ಲಲ್ಲಿ ನಿಯುಕ್ತವಾಗಿದ್ದ “ಶ್ರೇಣಿ'ಗಳಂ ಅಂದರೆ ವಾಣಿಜ್ಯ 
ಸಂಸ್ಥೆಗಳು 'ಪೂಗ'ಗಳು ಅಂದರೆ ವೃತ್ತಿಸಂಸ್ಥೆಗಳು೧ ನ್ಯಾಯತೀರ್ಮಾನದ ಮಧ್ಯ 
ಘಟ್ಟಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ವು. ರಾಜಾಸ್ಥಾ ನವೇ ಮೇಲು ಮನವಿಯಂ 
ನ್ಯಾಯಸ್ವಾನವಾಗಿರುತ್ತಿತ್ತು. 


ರಾಜರು ಸಾಮ್ರಾಜ್ಯದ ಜಟಿಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾಗ, ರಾಜನಯಿಂಕ 
ಸಮಸ್ಯೆಗಳ ದೀರ್ಫಾಲೋಜಚನೆಯಲ್ಲಿ ತೊಡಗಿರುವಾಗ, ರಾಜನಿಯುಕ್ತರಾಗಲಿ ಇತರ 
ಅಧಿಕಾರಿಗಳಾಗಲಿ ನ್ಯಾಯತೀರ್ಮಾನಮಾಡುತ್ತಿದ್ದರು.* 


ಸಾಮಾನ್ಯತಃ ರಾಜರಂ ನ್ಯಾಯಪರಿಣತ ಧರ್ಮಜ್ಞ ರಿಂದಲೂ ವಿಷಯಪರಿಣತ 
ಅಮಾತ್ಯರಿಂದಲೂ ಕೂಡಿಕೊಂಡೇ ನ್ಯಾಯನಿರ್ಣಯ ಮಾಡುತ್ತಿದ್ದರು. ಕ್ಲಿಷ್ಟ 
ಸಮಸ್ಯೆಗಳು ಉದ್ಭವಿಸಿದಾಗ, ಇನ್ನೂ ಹೆಚ್ಚಿನ ವಿಧಿಪರಾಮರ್ಶವನ್ನೂ ತಜ್ಞ ಮಂತ್ರಾ 
ಲೋಚನೆಯನ್ನೂ ಪಡೆದುಕೊಳ್ಳಲು ಶಾಸ್ತ್ರಕೋವಿದರನ್ನು ಗೌರವಪೂರ್ವಕವಾಗಿ 
ಆಸ್ಥಾ ನಕ್ಕೆ ಬರಮಾಡಿಕೊಳ್ಳುತ್ತಿದ್ದರು. 
ಎವಾ... 
೧ “ಶ್ರೇಣಿ” ಮತ್ತು “ಪೂಗ”ಗಳು ಈಸ, ಇಂಡಿಯಾ ಕಂಪನಿ ಕಾಲದ ಕಂಪನಿ ನಿರ್ದೇಶಕರಿಂದ 
ಕೂಡಿದ್ದ ನ್ಯಾಯಾಲಯಗಳನ್ನು ಹೋಲುತ್ತವೆ. ಇಂದಿನ ಮಾರಾಟಕರ, ಆದಾಯಕರ 
ಎ 
ನ್ಯಾಯಾಧಿಕರಣಗಳು, ಕಾರ್ಮಿಕ ನ್ಯಾಯಾಲಯಗಳು ಸ್ವಲ್ಪಮಟ್ಟಿಗೆ ಇವೇ ಮಾದರಿಯದಾಗಿವೆ 
ಯೆಂದು ಹೇಳಬಹುದು. 
ಶಿ ಇದು ನ್ಯಾಯಿಕ ಅಧಿಕಾರಗಳ ಪ್ರತ್ಯಾಯೋಜನೆಯ (Delegation of Powers) ಅಂದಿನ 


ವವಸಿ ಯನ್ನು ಸೂಚಿಸುವುದು. 
ಶಿ ಎ 


೧೧೮ ಕರ್ನಾಟಕ ಭಾರತಿ 


ನ್ಯಾಯಪೀಠಾಸನ್ನ ರಾಜನಾಗಲಿ ನ್ಯಾಯಾಧೀಶನಾಗಲಿ ಶಾಸ್ತ್ರೋಕ್ತವಾದ 
ತನ್ನ ವ್ಯಕ್ತಿತ್ವವನ್ನು ಸದಾ ಕಾಪಾಡಿಕೊಂಡು ಬರುತ್ತಿದ್ದನು. ತನ್ನ ಆಶೆ- ಆಕಾಂಕ್ಷೆ 
ಗಳನ್ನು, ಕೋಪಾ-ಟೋಪಗಳನ್ನು, ಗರ್ವ-ಗಾಂಭೀರ್ಯಗಳನ್ನು, ಅಸೂಯೆ. ಆವೇಶ 
ಗಳನ್ನು ನಿಗ್ರಹಿಸಿಕೊಂಡು ಪ್ರಮಾದಕ್ಕೆಡೆಯಿಲ್ಲದಂತೆ ನಡೆದುಕೊಳ್ಳುತ್ತಿದ್ದನಂ. ಮಂತ್ತತೆ 
ಯಿಂದ ಸದಾ ದೂರವಿರುತ್ತಿದ್ದನು. ಸುಖಗಳನ್ನು ಬೆನ್ನಟ್ಟಿಕೊಂಡು ಹೋಗುತ್ತಿರಲಿಲ್ಲ. 
ಆಟ-ಪಾಟಗಳಲ್ಲಿ, ನೃತ್ಯ-ಗೀತ-ಸಂಗೀತಾದಿಗಳಲ್ಲಿ, ವಾದ್ಯ-ಮೇಳಗಳಲ್ಲಿ ಸದಾ 
ಭಾಗವಹಿಸಿ ಸುಲಭ ಲಭ್ಯವಾಗುತ್ತಿರಲಿಲ್ಲ. ಹಗಲು ನಿದ್ರಿಸುತ್ತಿರಲಿಲ್ಲ. ಮದ್ಯಪಾನಾ 
ಸಕ್ತನಾಗುತ್ತಿದ್ದಿಲ್ಲ. ಅನ್ಯಾಸ್ತಿಯನ್ನು ಕನಸಿನಲ್ಲಿಯೂ ಬಯಸುತ್ತಿರಲಿಲ್ಲ. ಅನ್ಯರ 
ಗುಣೋತ್ಕರ್ಷವನ್ನು ಕಂಡು ಎಂದೂ ಅಸಹನೆ ವ್ಯಕ್ತಪಡಿಸುತ್ತಿರಲಿಲ್ಲ. ಅನ್ಯರನ್ನು 
ಖಂಡಿಸುವುದನ್ನು, ನಿಂದಿಸುವುದನ್ನು ಸದಾ ವರ್ಜಿಸುತ್ತಿದ್ದ ನು. 

ನ್ಯಾಯದಾನಮಾಡುವ ರಾಜನಾಗಲಿ, ನ್ಯಾಯಾಧೀಶನಾಗಲಿ ದೈವನಿಯುಕ್ತನು; 
ಅವನು ಮಾನವ ಮಾತ್ರನೆಂದು ಭಾವಿಸಕೂಡದು. ದೈವಪ್ರೇರಣೆಯಿಂದಲೇ ಅವನು 
ನ್ಯಾಯ ತೀರ್ಮಾನ ಮಾಡುತ್ತಾನೆ.” ಎಂಬ ಕಲ್ಪನೆಗಳಿದ್ದುವು. ಅವರು ನಿರ್ಲಿಪ್ತರು, 
ವಿಧಿನಿಷೇಧರಹಿತರು ಎಂದೂ ಜನ ಭುವಿಸುತ್ತಿದ್ದರು.೬* ಅವನಿಗೆ ಸಮಾಜದಲ್ಲಿ 
ಅತ್ಯಧಿಕ ಗೌರವವಿತ್ತು. ರಾಜಾಸ್ಥಾನ ನ್ಯಾಯಸ್ಥಾನಗಳಲ್ಲಿ ವಿರಾಜಮಾನರಾದಾಗ 
ಅವರಲ್ಲಿ ದೋಷಾರೋಪಣೆ ಮಾಡಲು ಬರುವಂತಿದ್ದಿ ಲ್ಲ. ವ್ಯಕ್ತಿಸ್ವರೂಪದಲ್ಲಿ ಅವರು 
ಅಪರಾಧಿಗಳೆಂದು ಕಂಡುಬಂದಾಗ ಅವರನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿದ ನಿದರ್ಶನ 

© ಇದನ್‌) ಇತ 

ಗಳಂ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಸಾಕಷ್ಟು ಸಿಕ್ಕುತ್ತವೆ. 

೩ ನ್ಯಾಯಾಧೀಶನು ಹಾಸ್ಕೋಕ್ತಿಪ್ರಿಯನಾಗಿರುವುದಕ್ಕಿಂತ ಹೆಚ್ಚಾಗಿ ವಿದ್ವಾಂಸನಾಗಿರಬೇಕು. 
ಜನಪ್ರಿಯನಾಗಿರುವುದಕ್ಕಿ ೦ತ ಹೆಚ್ಚಾಗಿ ನ್ಯಾಯ-ನಿಷ್ಮುರನಾಗಿರಬೇಕು, ತಿಳಿದುದಕ್ಕಿಂತ ಹೆಚ್ಚು 
ತಿಳಿದುಕೊಳ್ಳಲು ಸದಾ ತವಕಪಡುತ್ತಿರಬೇಕು. ಚಾರಿತ್ರ್ಯ ಶುದ್ಧಿಯು ಅವನ ಗುಣಧರ್ಮ 
ವಾಗಿರಬೇಕು ಎಂದು ಹೇಳುವ ಆಧುನಿಕ ಪಾಶ್ಚ್ಯಾತ್ಯ ವಿಧಿಕೋವಿದನಾದ ಬೇಕೆನ್ನನ ಮಾತು 
ಗಳನ್ನು ಇಲ್ಲಿ ಗಮನಿಸಬಹುದು. 

೪ ಅನ್ಕರು ಎಂಬುದಕ್ಕೆ ಅನ್ಯಮತ, ಅಭಿಪ್ರಾಯ, ಪಕ್ಷವೆಂದೂ ಗ್ರಹಿಸಬೇಕು. ನ್ಯಾಯಾಧೀಶ 
ರಾದವರು ರಾಜಕೀಯ ಪಕ್ಷಗಳ ಧೇಯಧೋರಣೆಗಳನ್ನು ಕುರಿತು ಚರ್ಚಿಸಕೂಡದೆಂಬ 
ನಿಯಮವು ಈಗಲೂ ಇದೆ. 

೫ ಪ್ರಾಚೀನ ಗ್ರೀಕರಲ್ಲಿ ಬಳಕೆಯಲ್ಲಿದ್ದ ಥೆಮಿಸ್ಟೆಸ ಎಂಬುದು ಇದನ್ನೇ ಸೂಚಿಸುವುದು. 

೬ ಜೀವರ ಕರ್ಮಾಕರ್ಮಫಲಗಳನ್ನು ನಿರ್ಣಯಿಸಿ ನಿಗ್ರೆಹಾನುಗ್ರಹ ಮಾಡುವ ಭಗವಂತನಿಗೆ 

ವಿಧಿನಿಷೇಧಗಳಿಲ್ಲ. ಅವನು ನಿರ್ಲಿಪ್ತನು ಎಂಬ ಕಲ್ಪನೆ ಭಾರತೀಯ ವೇದಾಂತದಲ್ಲಿ ಬಹು 

ಮುಖ್ಯ ಆಂಶವಾಗಿದೆಯೆಂಬುದನ್ನು ಇಲ್ಲಿ ಸ್ಮರಿಸಬಹುದು; ‘King is above law’ 

‘ King can do no wrong’ ಎಂಬ ಪಾಶ್ಚಾತ್ಯ ತತ್ವವೂ ಇದನ್ನೇ ಸೂಚಿಸುವುದು. 

ಮತ್ಸ್ಯನ್ಕುಯದಿುದ ಪೀಡಿತರಾದ ಪ್ರಜೆಗಳ: ವಿವಸ್ಥ ತವನ್ನು ಸಿಂಹಾಸನದಿಂದ ಕೆಳಗಿಳಿಸಿ 

ಅವನ ಮಗನಾದ ಮನುವನ್ನು ರಾಜನನ್ನಾಗಿ ವಣಡಿದತಿಂದು ತಿಳಿದುಬರುವುಡು, ಕೌಟಲ್ಲ 

ಅರ್ಥಶಾಸ್ತ್ರ (ಕೆ. ಕೃಷ್ಣಭಟ್ಟರು) ಪುಟ ೪೫. 


ಗಿ 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೧೯ 


ದಂಡನೆಯೂ ದೈವಾಯತ್ತ ನಿಯಮ; ನ್ಯಾಯಾಧೀಶನು ಶಾಸ್ತ್ರಸಮ್ಮತವಾದ 
ದಂಡನೆಯನ್ನು ವಿಧಿಸಿದರೆ ಮಾತ್ರ ಪ್ರಜರು ನ್ಯಾಯಪ್ರಿಯರಾಗಿ ಸಮಾಜದ ಕಟ್ಟಳೆಗಳಿಗೆ 
ವಿಧೇಯರಾಗಿ ವರ್ತಿಸುತ್ತಾರೆ. ಇಲ್ಲದಿದ್ದರೆ, ರಾಜ್ಯವೂ ಆಸ್ತಿ-ಪಾಸ್ತಿಗಳೂ ನಾಶವಾಗಿ 
ವಿಪ್ಲೆ ವಾವಸ್ಥೆ ಯಂ ತಲೆದೋರುವುದು ಎಂಬುದನ್ನೂ ಪ್ರಾಚೀನ ರಾಜರೂ ಮನವಾರೆ 
ಅರಿತವರಾಗಿದ್ದರಂ. 


ನ್ಯಾಯವನ್ನು ಯಾಚಿಸಿ ನ್ಯಾಯಸ್ಥಾನಕ್ಕೆ ಬರುವ ಮುದುಕರು, ಮಕ್ಕಳಂ ಮತ್ತು 
ಸಂತ್ರಸ್ತರು ಆಡುವ ಮಾತುಗಳನ್ನು ನ್ಯಾಯಾಧೀಶನು ಸಹನೆಯಿಂದ ಆಲಿಸಬೇಕು. 
ತಂದೆ, ತಾಯಿ, ಆಚಾರ್ಯ, ಪುರೋಹಿತ, ಹೆಂಡತಿ, ಮಗೆ, ಮಿತ್ರ ಯಾರೇ ಇರಲಿ, 
ಅವರು ಅಪರಾಧಿಗಳಾಗಿದ್ದರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು. ಪಕ್ಷಪಾತ 
ತೋರಿ ನ್ಯಾಯಸ್ತಾ ನವನ್ನು ನ್ಯಾಯಾಧೀಶನು ಕಲುಷಿತಗೊಳಿಸಬಾರದು- ಎಂಬ 
ನಿಯಮಗಳಿದ್ದಾವು. 


ಯಾವುದೇ ವ್ಯಾವಹಾರಿಕ ವಿವಾದವಾಗಲಿ ಅಪರಾಧದ ಆರೋಪಿಯಾಗಲಿ 
ನ್ಯಾಯಾಧೀಶನ ಮುಂದೆ ಬಂದಾಗ, ನ್ಯಾಯಾಧೀಶನು, ನಡೆದ ಎಲ್ಲ ಸಂಗತಿಗಳ 
ಕೂಲಂಕಷ ತನಿಖೆ ಮಾಡುತ್ತಿದ್ದನು; ಪಕ್ಷಕಾರರನ್ನು ನಾನಾ ರೀತಿಯಲ್ಲಿ ಪರೀಕ್ಷಿಸಿ 
ಸಾಕ್ಷ್ಯ ತೆಗೆದುಕೊಳ್ಳುತ್ತಿದ್ದನು; ತಮ್ಮ ವಿಷಯವನ್ನು ಪ್ರತಿಪಾದಿಸಲು ಪಕ್ಷಕಾರರಂ, 
ನ್ಯಾಯವಾದಿಗಳನ್ನು ನಿಯೋಜಿಸಿಕೊಳ್ಳಬಹುದಾಗಿತ್ತು. ಆದರೆ ಕೊಲೆ, ಸುಲಿಗೆ, 
ವ್ಯಭಿಚಾರ, ಅಭಕ್ಷ್ಯಭಕ್ಷಣ, ಅಪೇಯಪಾನ, ಆಗಮನಾಗಮನ, ವಮಿಥ್ಯಾನಿಂದೆ, 
ಕನ್ಯಾಪ್ರಕರ್ಮ, ಸ್ತ್ರೀಯರ ಲಜ್ಜಾಭಂಗ, ರಾಜದ್ರೋಹ, ವಂಚನೆ ಮತ್ತು ನ್ಯಾಯಾ 
ಧೀಶನ ಆಸ್ತಿನಾಶ ಈ ಸಂದರ್ಭಗಳಲ್ಲಿ ಮಾತ್ರ ಆಪಾದಿತನು ಅನ್ಯಸಹಾಯಂರಹಿತನಾಗಿ 
ತನ್ನ ವಿಚಾರವನ್ನು ಸ್ಪತಃ ತಾನೇ ನಿವೇದಿಸಿಕೊಳ್ಳಬೇಕಾಗಂತ್ತಿತ್ತು ಮತ್ತು ನ್ಯಾಯಾ 
ಧೀಶನ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತಿತ್ತು. ಆದರೆ, ಇಂಥ ಸಂದರ್ಭಗಳಲ್ಲಿಯೂ 
ಕೂಡ, ಸ್ತ್ರೀಯರಿಗೆ, ಅಲ್ಬವಯಸ್ಕರಿಗೆ ಮತ್ತು ಹುಚ್ಚರಿಗೆ ನ್ಯಾಯವಾದಿಯ ಸಹಾಯ 
ಪಡೆಯಲು ಅವಕಾಶ ನೀಡಲಾಗುತ್ತಿತ್ತು. 


ವಾದಮಂಡನೆಯಲ್ಲಿ ನಿರತನಾಗಿರುವ ನ್ಯಾಯವಾದಿಯನ್ನು ಹೆದರಿಸುತ್ತಿರಲಿಲ್ಲ 
ಮತ್ತು ಬಂಧಿಸುತ್ತಿರಲಿಲ್ಲ. ವಿವಾಹಾದಿ ಮಂಗಲ ಕಾರ್ಯಗಳಲ್ಲಿ, ಪೂಜಾದಿಗಳಲ್ಲಿ,೮ 
ಯಜ ಯಾಗಾದಿಗಳಲ್ಲಿ ತೊಡಗಿದ ಆಚಾರ್ಯ ಅಥವಾ ಪುರೋಹಿತರನ್ನು, ದನಕರು 
ಗಳನ್ನು ಮೇಯಿಸುತ್ತಿರುವವನನ್ನು. ತನ್ನ ಹೊಲಗದ್ದೆಗಳಲ್ಲಿ ಉಳಂಮೆಯನ್ನು ನಿರೀಕ್ಷಿ 
ಸುತ್ತಿರುವವನನ್ನು, ಯುದ್ಧರತನನ್ನು, ವರ್ಣಚಿತ್ರಕಾರ್ಯದಲ್ಲಿ, ವಾಸ್ತುಕರ್ಮದಲ್ಲಿ 
ಅಥವಾ ದೌತ್ಯದಲ್ಲಿ ತೊಡಗಿರುವವನನ್ನು ಬಂಧಿಸುತ್ತಿರಲಿಲ್ಲ. 


೮ ಹ್ಯಾಮ್ಲೆಟ್‌ ನೋಡಿ 


೧೨೦ ಕರ್ನಾಟಕ ಭಾರತಿ 


ಸುಳ್ಳು ಸಾಕ್ಷ್ಯ ಕೊಡುವುದು ಮಹಾಪರಾಧವಾಗಿತ್ತು. ಅಂಥ ಅಪರಾಧಿಯಂಂ 
ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಿದ್ದನು. ಸಾಕ್ಷಿದಾರರು ಸ್ನಾನ ಮಾಡಿ ಶುಚಿರ್ಭೂತರಾಗಿ 
ಬಂದು, ದೈವಸಾನಿಧ್ಯವಿದೆಯೆಂದು ನಂಬಿದ ಪೂರ್ವ ಅಥವಾ ಉತ್ತರ ದಿಕ್ಕುಗಳಿಗೆ 
ಅಥವಾ ಭರತಭೂಮಿಯ ಪುಣ್ಯತೀರ್ಥಕ್ಷೇತ್ರಗಳೂ, ನದಿ-ಜಲ-ತಟಾಕಗಳಣ ಇರುವ 
ದಿಕ್ಕುಗಳಿಗೆ ಮುಖ ಮಾಡಿ ಸಾಕ್ಷ್ಯ ನುಡಿಯುತ್ತಿದ್ದರು. ಸಾಕ್ಷ್ಯ ಕೊಡುವುದಕ್ಕೆ 
ಮೊದಲು ಅವರು ನಿಜವನ್ನೇ ಅರುಹುಬೇಕೆಂದೂ, ಇಲ್ಲದಿದ್ದರೆ ಇಹ-ಪರರಲ್ಲಿ ಕಠೋರ 
ಶಿಕ್ಷೆಗೆ ಗುರಿಯಾಗುವರೆಂದೂ ಸಾಕ್ಷಿದಾರರಿಗೆ ಹೇಳಲಾಗುತ್ತಿತ್ತು. ವ್ಯಾಜ್ಯದಲ್ಲಿ ಅಡಗಿದ 
ಸತ್ಯವನ್ನು ಕಂಡುಹಿಡಿಯುವುದೇ ನ್ಯಾಯಸ್ಥಾನದ ಪರಮಧರ್ಮವಾಗಿತ್ತು. ಧರ್ಮಸ್ಯ 
ಸೂಕ್ಷ್ಮಂ ನಿಹಿತಂ ಗುಹಾಯಾಮ ಎಂಬಂದು ನ್ಯಾಯಾಧೀಶರಿಗೆ ತಾರಕಮಂತ್ರ 
ವಾಗಿತ್ತು. ಧರ್ಮಶೀಲರಾದ ಸಾಕ್ಷಿದಾರರನ್ನು ಸೌಜನ್ಯದಿಂದಲೂ ಗೌರವದಿಂದಲೂ 
ಕಾಣುತ್ತಿದ್ದರು. ಅವರೆಂದೂ ಸುಳ್ರಾಡುವುದಿಲ್ಲವೆಂಬ ನಂಬಿಕೆಯಿದ್ದ ಕಾರಣ ನಿಜ 
ಹೇಳಬೇಕೆಂದು ಅವರಿಗೆ ಆಗ್ರಹಪಡಿಸುತ್ತಿರಲಿಲ್ಲ. 


ಪಕ್ಷಕಾರರು, ತಮ್ಮ ಪರ ಸಾಕ್ಷ್ಯ ಕೊಡಲು ಅರ್ಹರಿರುವ .ಸ್ವಮತೀಯರನ್ನೇ 
ಆರಿಸಿಕೊಳ್ಳಬೇಕೆಂಬ ನಿಯಮವಿತ್ತು. ಅಂಥವರು ದೊರೆಯದಿರುವಾಗ ಮಾತ್ರ 
ಸ್ಥಳದಲ್ಲಿಯೇ ಲಭ್ಯವಿರುವ ಬೇರಾವ ಮತೀಯನನ್ನಾದರೂ ನಿಯೋಜಿಸಿಕೊಳ್ಳಲು 
ಅನುಮತಿಯಿತ್ತು, ವೇದ ಪಾರಂಗತನಾದವನನ್ನು ಅಥವಾ ಸಂನ್ಮಾಸಿಯನ್ನು ಸಾಕ್ಷ್ಯ 
ಕೊಡಲು ನ್ಯಾಯಾಲಯಕ್ಕೆ ಬರುವಂತೆ ಸಾಮುನ್ಯವಾಗಿ ನ್ಯಾಯಧೀಶರು ಕೇಳುತ್ತಿರ 
ಲಿಲ್ಲ.೯ 


ಕೊಲೆ, ಕಳವು, ವ್ಯಭಿಚಾರ, ನಿಂದೆ ಮೊದಲಾದ ಅಪರಾಧವೆಸಗಿದವರು ಸಾಕ್ಷಿ 
ದಾರರಾಗಲು ಅನರ್ಹರಾಗಿದ್ದರು. ಅದೇ ರೀತಿಯಾಗಿ, ಮಾರ್ಗಗಳ್ಳರು, ಮಾಯಾವಿ 
ಗಳು, ಮಾಂತ್ರಿಕರು, ಐಂದ್ರಜಾಲಿಕರು ಮತ್ತು ಸದಾ ವ್ಯಾಜ್ಯನಿರತರು ಅಥವಾ ದ್ಯೂತಾ 
ಸಕ್ತರು (ಜೂಜಾಡುವವರು) ಅನರ್ಹರಾಗಿದ್ದರು. ದಾಸ್ಯವೃತ್ತಿಯಲ್ಲಿರುವ ಸ್ತ್ರೀ. 
ಪುರುಷತು, ೧೫ ಕೈ ಮೀರದ ಅಲ್ಬವಯಸ್ಕರು, ೮೦ ರ ಗಡಿ ದಾಟಿದ ವಯೋವೃದ್ಧರಂ 
ಹಾಗೂ ಕುಷ್ಟುದಿ ರೋಗಸಂಸರ್ಗಿಗಳು ಸಾಕ್ಷಿದಾರರಾಗಲು ಅನರ್ಹರಾಗಿದ್ದರು. 


ಘಟನೆಯನ್ನು ಸಾಕ್ಷಾತ್ತಾಗಿ ನೋಡಿದವನು, ತನ್ನ ಕಿವಿಯಿಂದಲೇ ಕೇಳಿದವನು, 

ತನ್ನ ಕೈ ಮೈ ಸ್ಪರ್ಶದಿಂದ ಶೀತೋಷ್ಟಾದಿಗಳನ್ನು ಅರಿತವನು, ತನ್ನ ಮೂಗಿನಿಂದಲೇ 

ಹಿತಾಹಿತ ವಾಸನೆಯನ್ನು ಅನುಭವಿಸಿದವನು, ತನ್ನ ನಾಲಿಗೆಯಿಂದಲೇ ಪಥ್ಕಾಪಥ್ಯ 

೯ ಈಗಿರುವ "ಕಮಿಷನ್‌' ಪದ್ಧತಿಯಂತೆ ಅಗತ್ಯವಿದ್ದಾಗ ಅವರಿರುವಲ್ಲಿಯೇ ಹೋಗಿ ಸಾಕ್ಷ್ಯ 
ಪಡೆಯುತ್ತಿದ್ದರೆಂದು ಊಹಿಸಬಹುದಾಗಿದೆ. 


16) ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೨೧ 


ರುಚಿಯನ್ನು (ಆಸ್ಪತ್ರೆಗಳಲ್ಲಿ ನಿವಾಸಿ ವೈದ್ಯಾಧಿಕಾರಿಯು ನೋಡುವಂತೆ) ನೋಡಿ 
ದವನು, ಸಾಕ್ಷ 3 ಕೊಡಲು ಪರಮಸಮರ್ಥನಾಗಿದ್ದನು. ಇದನ್ನೇ ಪ್ರತ್ಯಕ್ಷಪ್ರಮಾಣ 
ವೆಂದು ಕರೆಯುತ್ತಿದ್ದರು. ಕುರುಡ, ಕಿವುಡ, ಕಣ್ಣಿಗೆ ಪೊರೆ ಬಂದವನು ಮದ್ಯ 
ಪಾನಾದಿಗಳಿಂದ ಮತ್ತನಾದವನು ಕೊಡುವ ಸಾಕ್ಷ 8 ಮಾನೃತೆಯಿರಲಿಲ್ಲ. ಜ್ಞಾನ 
ಕಾರ್ಯಕ್ಕೆ ಸಾಧಕವಾದ ಇಂದ್ರಿಯವು ದುರ್ಬಲವಾಗಿದ್ದ ರೆ ಜ್ಞಾ ನವು ಯಥಾರ್ಥ 
ವಾಗಿರುವುದಿಲ್ಲವೆಂಬುದೇ ಇದಕ್ಕೆ ಕಾರಣವಾಗಿತ್ತು. ಅಂತೆಯೇ ನಿರ್ದುಷ್ಟೇಂದ್ರಿಯಂ 
ಸನ್ನಿಕರ್ಷಜನ್ಯಜ್ಞಾನಮೇವ ಯಾತಾರ್ಥ್ಯಂಪ್ರಾಮಾಣ್ಯಂ ಎಂಬುದು ತರ್ಕಬದ್ಧ 
ಸಿದ್ದಾಂತವಾಗಿತ್ತು. ಯಥಾರ್ಥವೊಂದೇ ನಿಜವಾದ ಪ್ರಮಾಣವೆಂದೂ (Truth) 
ತತ್ಸಾಧಕವು ಅನುಪ್ರಮಾಣವೆಂದೂ (Circumstantial evidence) ಪ್ರಮಾಣ 
ಲಕ್ಷಣಕಾರರು ನಿರೂಪಿಸಿರುವುದನ್ನು ನ್ಯಾಯಾಧೀಶರು ಸದಾ ಗಮನದಲ್ಲಿಡುತ್ತಿದ್ದರು. 


ವಾದ ಪ್ರತಿವಾದ ಪತ್ರಗಳನ್ನು ಸುಳ್ಳು ಸಾಕ್ಷಿಗೆ ಆಸ್ಪದವಿಲ್ಲದಂತೆ ಬರೆಯಬೇಕೆಂಬ 
ನಿಯಮವಿತ್ತು. ಮೊದಲು ಬರೆದುದನ್ನು ಅಳಿಸಿ ಮತ್ತೊಂದು ಬರೆಯುವುದು, 
ಹಿಂದಿನ ಪ್ರತಿಪಾದನೆಗೂ ಮುಂದಿನ ಪ್ರತಿಪಾದನೆಗೂ ತಾಳವಿರದಿರುವುದು, ನಿಂದನೀಯ 
ವಲ್ಲದ ಮಾತುಗಳನ್ನು ಬರೆದು ಸಮರ್ಥಿಸಿಕೊಳ್ಳದಿರುವುದು, ಸಾಕ್ಷಿ ಕೊಡಲು ಪ್ರತಿಜ್ಞೆ 
ಮಾಡಿ ಸಾಕ್ಷಿಯ ವಿಳಾಸವನ್ನು ತಿಳಿಸದಿರುವುದು, ಹೆಚ್ಚಿನ ಸಾಕ್ಷಿ ಕೊಡುವುದಾಗಿ ಪ್ರತಿಜ್ಞೆ 
ಮಾಡಿ ಕಡಿಮೆ ಸಾಕ್ಷಿ ಕೊಡುವುದು, ಅನರ್ಹರನ್ನು ಸಾಕ್ಷಿಗಳಾಗಿ ನಮೂದಿಸಂವುದು, 
ನಿರ್ದಿಷ್ಟವಾದ ಸಾಕ್ಷಿಗಳನ್ನು ಬಿಟ್ಟು ಬೇರೆಯವರನ್ನು ತರುವುದು, ತನ್ನ ಸಾಕ್ಷಿಯಂ 
ಪ್ರತ್ಯಕ್ಷವನ್ನು ನಿರೂಪಿಸುತ್ತಿರುವಾಗ ತಾನೇ ಅದನ್ನು ಅಲ್ಲಗಳೆಯಂವುದಂ, ಸಾಕ್ಷಿವಚನ 
ದಿಂದ ನಿರ್ಣೀತವಾದುದನ್ನು ಒಪ್ಪದಿರಂವುದು, ಸಂಭಾಷಣೆಗೆ ಯೋಗ್ಯವಲ್ಲದ ಸ್ಥ ಛ 
ದಲ್ಲಿ ಸಾಕ್ಷಿಯೊಡನೆ ಸಮಾಲೋಚನೆ ನಡೆಸುವುದು- ಇವು ಪರಾಜಯಕ್ಕೆ ಕಾರಣವೆಂದಂ 
ಎಧಿಸಲಾಗಿತ್ತು. 

ವಿಚಾರಣೆಯು ಕಠೋರವಾದ ಅಗ್ನಿ_ಜಲ ಪರೀಕ್ಷಾದಿಗಳಿಂದ ನಡೆಯುತ್ತಿತ್ತು.೧೦ 
ಇದರಿಂದ ಅಪರಾಧಿತ್ವ, ನಿರಪರಾಧಿತ್ವ ಸಿದ್ದಿ ಸುವುದೆಂಬ ನಂಬಿಕೆಯಿತ್ತ ಎಲ್ಲ ಸಂದರ್ಭ 
ಗಳಲ್ಲಿಯೂ ಅಗ್ನಿ-ಜಲಪರೀಕ್ಷೆಗಳಿಗೆ ಹೆಚ್ಚಿನ ಪ್ರಾಮಾಣ್ಯ ಪ್ರಾಪ್ತವಾಗಿತ್ತು. ಇಂಥ 


೧೦ ಕನ್ನಡನಾಡಿನ ಗಂಗರಾಜರ ಕಾಲದಲ್ಲಿಯೂ ಆ ಮುಂದೆಯೂ ಸಮತೋಲ ದಿವ್ಯ, ಅಗ್ನಿ 
ದಿವ್ಯ, ಜಲದಿವ್ರ, ವಿಷದಿವ್ಯ, ತಂಡುಲದಿವ್ಯ ಗಳೆಂಬ ಘೋರ ಪರೀಕ್ಷೆಗಳಿದ್ದು ವು, ಆಪಾ 
ದನೆಯ ಶಿರಪತ್ರವನ್ನು ಪ್ರಮಾಣಕರ್ತೃವಿನ ತಲೆಯ ಮೇಲಿಟ್ಟು ಅಭಿಮಾನಿ ದೇವತೆಯ 
ಮಂತ್ರೋಚ್ಛಾರಣೆ ಮಾಡಿ ಸಾಕ್ಷಿ ತೆಗೆದುಕೊಳ್ಳಲಾಗುತ್ತಿತ್ತು; ೧೨ ನೆಯ ಶತಮಾನದ 
ಪಂಪರಾಮಾಯಣದಲ್ಲಿ ಸೀತೆಯನ್ನು ತುಡುಗಿದ ರಾವಣನನ್ನು ಹೀಗೆ ವರ್ಣಿಸಲಾಗಿದೆ ; 

ದೋಷಿ ಪಿಡಿವಂತೆ ದಿವ್ಯದ ಕಾಸಿದ ಕುಳವಂ - ಇತ್ಯಾದಿ ಕಿತ್ತೂರ - ದೇಗಾವಿ 
ಶಾಸವವನ್ನು ನೋಡಿ. 


೧೨೨ ಕರ್ನಾಟಕ ಭಾರತಿ 


ಪರೀಕ್ಷೆಗಳಲ್ಲಿ ವಿನಿಯೋಗಿಸಲು ಪೂತಾಗ್ನಿ ಯನ್ನು (1100/ ಗಣ) ಅಭಿಮಂತ್ರಿತ ಜಲ 
ವನ್ನು (13011 wer) ಸಿದ್ಧಪಡಿಸುತ್ತಿದ್ದರು. ಈ 2ರೀಕ್ಷೆಗಳಲ್ಲಿ ಪ್ರಮಾಣಕರ್ತ್ಫೃವು 
ಚಾ ಆಯ್ಕೆಮಾಡಿಕೊಳ್ಳೆಲು ಅವಕಾಶ ಕೊಡಲಾಗುತ್ತಿತ್ತು. 

ಪರಾಧಸ್ತರೂಪವನ್ನವಲಂಬಿಸಿ ಆಯ್ಕೆಯ ನಿರ್ಣಯವಾಗುತ್ತಿತ್ತು. ಕೆಂಡ ಕಾರು 
ತ್ರಿ ನ ಕಬ್ಬಿ ಣದ ತುಂಡನ್ನು ಕೈ ಪಾ ಹಿಡಿಯುವುದು, ಬರಿಗಾಲಿನಲ್ಲಿ ಕಾಯ್ದ ಕಬ್ಬಿ 
ಣದ ಪಟ್ಟಿಯ ಮೇಲೆ ನಡೆಯುವುದಂ;೧೧ ಅಗ್ನಿ ಪರೀಕ್ಷೆಯೆನಿಸಂತ್ತಿತ್ತು. ಅಬಾಧಿತನಾಗಿ 
ಪಾರಾದವನು ನಿರಪರಾಧಿಯೆಂದು ತೀರ್ಮಾನಿಸಲಾಗುತ್ತಿತ್ತು. 


ಜಲಪರೀಕ್ಷೆಯ ವಿಧಾನವೂ ಕುತೂಹಲಕಾರಿಯಾದೆ. ಆರೋಪಿಯು ಕುದಿ 
ಯುವ ನೀರಿನಲ್ಲಿ ಹಾರುವುದು, ಮಂಜುಗಡ್ಡೆ ಯಂತಿರುವ ತಣ್ಣೀರಿನ ನದಿಯಲ್ಲಾಗಲಿ 
ಕೂಳದಲ್ಲಾಗಲಿ ಧುಮುಕುವುದು, ಈ ಪರೀಕ್ಷಾ ಕ ಕ್ರಮಗಳಾಗಿದ್ದುವು. ಮೊಸಳೆಗಳಿಂದ 
ತುಂಬಿದ ಜಲರಾಶಿಯನ್ನು ಎದೆಗುಂದದೆ ಈಜಿ ಸಜೀವನಾಗಿ ಪಾರಾಗಿ ಬರುವುದು 
ಮತ್ತೊಂದು ವಿಧಾನ.೧೨ ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರನ್ನು ನಿರಪರಾಧಿ 
ಗಳೆಂದು ಘೋಷಿಸಲಾಗುತ್ತಿತ್ತು. 


ಇದಲ್ಲದೆ ದ್ವಂದ್ವಯುದ್ಧ ಅಥವಾ ಪಂದ್ಕ (ಪಣ) ಕಟ್ಟುವುದು ಇವೂ ಪ್ರಮಾಣ 
ಪರೀಕ್ಷಾಕ್ರಮಗಳಾಗಿದ್ದುವು. ತನ್ನ ಪಕ್ಷವು ನಿರ್ದುಷ್ಟವಾಗಿದೆಯೆಂದು ನಂಬಿದವನು 
ತನಗೆ ಜಯ ಲಭಿಸಲಿ ಎಂದು ಇಷ್ಟದೈವವನ್ನು ಪ್ರಾರ್ಥಿಸಿ ಕಣಕ್ಕಿಳಿಯುತ್ತಿದ್ದನು.೧೩ 


ಭೂಮಿಯ ಹಕ್ಕನ್ನು ಸ್ಥಾಪಿಸ ಸಲು ಅಥವಾ ಅಪರಾಧ ಸಿದ್ಧ ಮಾಡಲು ಪಕ್ಷಕಾರರು 
ಇಂಥ ದ್ವಂದ್ವಕಾಳಗಕ್ಕಿಳಿಯುತ್ತಿದ್ದರು. ಬಾಲಕರು ಅಥವಾ ಅರವತ್ತ ರ ಗಡಿ ದಾಟಿದ 


ವೃದ್ದರು ತಮ್ಮ ಪರವಾಗಿ ಕುಸ್ತಿ ಗಡಿಗಳನ್ನು ನಿಯೋಜಿಸಿ ಕಾಳಗಗಳನ್ನು ನಡೆಸುತ್ತಿ 


೧೧ ರಾಮಾಯಣ ಕಾಲದ ಸೀತೆಯ ಅಗ್ನಿಪರೀಕ್ಷೆಯು ಪೌರಾಣಿಕ ನಿದರ್ಶನವಾಗಿದೆ. ಇಂಥ 
ಕಠೋರ ಪರೀಕ್ಷೆಯು (Trial by ordeal) ಹಿಂದೆ ಗ್ರೀಸ್‌, ಭಿಧೀನಿಯಾ, ಸಯಾಮ 
ಇಂಗ್ಲೆ ೦ಡ್‌ ಇವೇ ಮೊದಲಾದ ದೇಶಗಳಲ್ಲಿ ರೂಢಿಯಲ್ಲಿತ್ತೆಂದು ತಿಳಿದುಬರುವುದು. 
1042- 46 ರಲ್ಲಿ ಇಂಗ್ಲೆಂಡಿನ ರಾಜನಾದ ಎಡೃರ್ಡ ಕನಫೆಷರನ ತಾಯಿ "ಎಮಾ `ರಾಣಿ'ಯು 


ವಿಂಚೆಸ್ಟರ್‌ ಬಿಷಪ್‌ನೆ ನೊಂದಿಗೆ ಸ ಹಚೆಳಿಸಿದೆಳಿಂಬ ಸಂದೇಹ ಬಂದಾಗ ತನ್ನಿ ವಾರಣೆಗಾಗಿ 
ಇಂಥ ಕಠೋರ ಪರೀಕ್ಷೆಗೆ ಗುರಿಯಾಗಿ ತನ್ನ ಚಾರಿತ್ರ್ಯರಕ್ಷಣೆ ಮಾಡಿಕೊಂಡಳೆಂದು 
ಐತಿಹ್ಯ ವಿದೆ. 


೧೨ ಮಲಬಾರ ಕರಾವಳಿಯಲ್ಲಿ ಈ ಪದ್ಧತಿ ಪ್ರಚಲಿತವಿತ್ತಂತೆ. 

೧೩ ನಾರ್ಮಂಡಿಯಲ್ಲಿ ಪ್ರಚಲಿತವಿದ್ದ ಇಂಥ ಪದ್ದ ತಿಯನ್ನು (1066-67 ರಲ್ಲಿ) ವಿಜಯೀ 
ವಿರಿಯಮಸು ಇಂಗ್ಲೆಂಡಿನಲ್ಲಿಯೂ ಜಾರಿಗೆ ತಂದನೆಂಡು ಹೇಳುತ್ತಾ ೨. ಇದನ್ನು ಅಬಲೆಯರ 
ಮಧ್ಯದಲ್ಲಿ ಪೌರುಷ ಸ್ಥಾಪನೆಗೂ, ಅಬಲಾ ಮಾನರಕ್ಷಣೆಗೂ ಉಪಯೊ'ಗಿಸಿಕೊಳ್ಳ 
ಲಾಗುತ್ತಿತ್ತು. 


| 
| 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೨೩ 


P| 


ದ್ದರು. ಈ ಪದ್ಧತಿಯನ್ನು ಮುಂದೆ ಕಾಲಕ್ರಮದಲ್ಲಿ ಎಲ್ಲ ವ್ಯಾವಹಾರಿಕ ಮತ್ತು 
ಅಪರಾಧಿಕ ವ್ಯಾಜ್ಯ ತೀರ್ಮಾನಕ್ಕೆ ಬಳಸಿಕೊಳ್ಳಲಾರಂಭಿಸಿದರು. ನ್ಯಾ ಯಸ್ಮಾ ನದಲ್ಲಿ 
ನೆರೆದ ಜನರಿಂದ ಕೋ ರಿಕೆ ಬಂ ಪಕ್ಷಕಾರರು ಸ್ವತಃ ಕಣಕ್ಕಿಳಿದು ಜಯಾಪ ನಜಯ 
ಪರೀಕ್ಷೆಗೆ ಒಳಗಾಗುತ್ತಿದ್ದರು. ದುಷ್ಕೃತ್ಕದ ಸಂದರ್ಭದಲ್ಲಿ ಆಪಾದಕನು ಮತ್ತು ಅಪಾ 
ದಿತನು ಸ್ವತಃ ಕೈಯಲ್ಲಿ ಚರ್ಮದ ಢಾಲು, ಸುತ್ತಿಗೆ ಹಿಡಿದು ನಿಷ್ಟಿಷ್ಟಗಾತ್ರರಾಗಂವವರೆಗೆ 
ಕಾದುತ್ತಿದ್ದರು. ಬಸವಳಿದು ಭೂಮಿಗುರುಳಿದವನು ಸೋತನೆಂದು ಗ್ರಹಿಸಲ್ಪಟ್ಟು 
ತನ್ನ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದ್ದನು ಅಥವಾ ದಂಡನೆಗೆ ಗುರಿಯಾಗುತ್ತಿದ್ದನು. 
ಈ ನಿರ್ಣಯಕಾಳಗಪದ್ದ ತಿಯನ್ನು ೧೮೧೯ ರಲ್ಲಿ ವಿಸರ್ಜಿಸಲಾಯಿತೆಂದು ತಿಳಿದಂ 
ಬರುತ್ತದೆ. 


ನ್ಯಾಯಸ್ಥಾನದ ವಿಚಾರಣೆಗೆ ಬರುತ್ತಿದ್ದ ಪ್ರಕರಣಗಳ ಸಂಖ್ಯೆ ಸಂದೀರ್ಫ 
ವಾಗಿದೆ. ಕೆಲವನ್ನು ಮಾತ್ರ ಇಲ್ಲಿ ದಿಗ್ಬರ್ಶಿಸಬಹಂದಂ; 


ವಾರಸು ಮತ್ತು ಉತ್ತರಾಧಿಕಾರದ ಸಮಸ್ಯೆಗಳು; ಆಸ್ತಿಪಾಸ್ತಿಯ ಹಕ್ಕು 
ಬಾಧ್ಯತೆಗಳು; ಯಣ, ಭೋಗ್ಯ ಮತ್ತು ಪೂರ್ಪಾಧಿಗಳಂ; ಆಸ್ತಿಹಸ್ತಾಂತರಣ 
ಸಮಸ್ಯೆಗಳು; ಗಾಳಿ-ಬೆಳಕು-ಮಾರ್ಗಾಧಿಕಾರಗಳು; ಅನುಭೋಗ ಸೌಕರ್ಯ 
ಗಳು; ಕ್ರಯವಿಕ್ರಯಗಳು; ವಂಚನೆ, ಮೋಸದ ಸಮಸ್ಯೆಗಳಂ; ಕರಾರಂ, 
ಸಂಧಿಭಂಗದ ಸಮಸ್ಯೆಗಳು; ವಿವಾಹ ಮತ್ತು ದಾಂಪತ್ಯಸಮಸ್ಯೆಗಳು- ಇವು 
ವ್ಯಾವಹಾರಿಕ ವರ್ಗಕ್ಕೆ ಸೇರಿದುವು; 

ವಾಕ್ಪಾ ರುಷ್ಕ, ಮೂದಲಿಕೆ, ನಿಂದೆ, ಕೃತಿ, ಅಪಮಾನ ಮೊದಲಾದ ಅಲ್ವಾ 
ಪರಾಧಗಳು; ವ್ಯಭಿಚಾರ, ಕನ್ಯಾಪ್ರಕರ್ಮ, ಸ್ತ್ರೀಯರ ಲಜ್ಜಾಭಂಗದ ಅಪ 
ರಾಧಗಳು; ಸಾರ್ವಜನಿಕರು `ಪಯೋಗಿಸ ಸುವ ಗಿರಿ ಭೂದುರ್ಗಗಳನ್ನು, 

ಕುಡಿಯುವ ಮತ್ತು ಸ್ನಾನಾದಿಗಳನ್ನು ಮಾಡುವ ನದಿಜಲ ಕೂಪತಟಾಕಾದಿ 
ಗಳನ್ನು ಅಶುದ್ಧ ಗೊಳಿಸಿದ ಅಪರಾಧಗಳಂ; ನರ-ಶಿಶು-ಭ್ರೂಣಹತ್ಯಾದಿ 
ಅಪರಾಧಗಳು; ಆಸ್ತಿ-ಪಾಸ್ತಿ ಪಶುಪಕ್ಷಿಗಳ ಅಪಹರಣ ಅಥವಾ ಅವುಗಳನ್ನು 
ನಾಶಮಾಡಿದ ಅಪರಾಧಗಳಂ; ಕಳವು, ಸುಲಿಗೆ, ಬೆಂಕಿಯಿಡುವುದು, ವಿಷ 
ವಿಡುವುದು; ರಾಜದ್ರೋಹ, ರಾಜ್ಯದ್ರೋಹೆಮಾಡುವುದು, ವಿದ್ರೋಹ 
ಮಾಡುವುದು- ಇವು ಘೋರ ಅಪರಾಧವೆಂದು ಪರಿಗಣಿತವಾಗಿದ್ದುವು. 
ಇವುಗಳಲ್ಲಿ ಕೆಲವನ್ನು ಮಾಡಿದವರಿಗೆ ಅತತಾಯಿಗಳೆಂದು ಕರೆಯುತ್ತಿದ್ದರು. 


ಅಗ್ನಿ ದಹಃ ಗರದಶ್ಶೆ ವ ಶಶ್ರಪಾಣಿಃ 

ಧನಾಪಃ ಕ್ಷೇತ್ರದಾರಾಪ ಹಾರೀತ 

ಷಡ್ರೆತೇಹ್ಕಾ ತತಾಯಿನಃ 

ಅಕತಾಯಿನಾಮಮಯಾಂತಂ ಹನ್ಯಾದೇವನ ಸಂಶಯಃ 


೧೨೪ ಕರ್ನಾಟಕ ಭಾರತಿ 


ಆಜ್ಞಾಭಂಗೋ ನತೀಂದ್ರಾಣಾಮ್‌ 

ವಿಪ್ರಾಣಾಮ್‌ ಮಾನಖಂಡನಮ್‌ 

ಪ್ರಥಕ್‌ ಶಯ್ಕಾಚ ನಾರೀಣಾಮ್‌ 

ಅಶಶ್ರ ವಧವುಚೃತೆ —ಮನು 


ರಾಜನ ಆಜ್ಞ ಭಂಗಮಾಡಿದರೆ ರಾಜನನ್ನು ದಂಡಿಸಿದಂತೆ. ಇದು ಈಗಿನ ಆಜ್ಞಾ 
ಭಂಗ ಚಳವಳಿಗೆ (Civil dಃsಂbed।ance) ಮೂಲವೆಂಬುದನ್ನು ಅರಿತುಕೊಳ್ಳ 
ಬಹಂದು. ಪಂಡಿತನನ್ನು ಮತ್ತು ಶಾಸ್ತ್ರಪಾರಂಗತನನ್ನು ಅವಮಾನಮಾಡಿದರೆ ಅವ 
ನನ್ನು ದಂಡಿಸಿದಂತೆ. ಹೆಂಡತಿಯನ್ನು ಬಿಟ್ಟು ದೂರ ಮಲಗಿದರೆ ಅವಳನ್ನು ದಂಡಿ 
ಸಿದಂತೆ. ಈ ದಂಡನೆಗಳು ಶಸ್ತ್ರವಿಲ್ಲದೆ ಅವರನ್ನು ವಧಿಸಿದಷ್ಟು ತೀಕ್ಷ್ಣವಾಗಿವೆ 
ಯೆಂದು ಮನು ಹೇಳುತ್ತಾನೆ. ದಂಡನಪದ್ದತಿಯಲ್ಲಿಯ ನಮ್ಮ ಪ್ರಾಚೀನರಂ 
ಸಾಧಿಸಿದ ಸಾಂಸ್ಕೃತಿಕ ಹಿರಿಮೆಯನ್ನು ಇದರಿಂದ ಅರಿತುಕೊಳ್ಳಬಹುದಾಗಿದೆ. 


ಸಾಮಾನ್ಯವಾಗಿ ನಿಂದಾವಚನ, ಅಪಮಾನಕರಮಾತು, ದುಂಡಾವರ್ತನೆ ಮತ್ತು 
ಕೃತಿಯುಂಟುಮಾಡುವ ಅಲ್ಟ್ಪಾಪರಾಧಗಳಿಗೆ ಹಣದಂಡವನ್ನೇ (ಜುಲ್ಮಾನೆ) ವಿಧಿಸ 
ಲಾಗುತ್ತಿತ್ತು. ವಂಚಕರ ಮತ್ತು ಅಪರಾಧಿಗಳ ಸ್ಥಾನಮಾನವನ್ನು ಗಮನಿಸಿ ದಂಡ 
ಗಳೂ ವೃತೃಸ್ತವಾಗುತ್ತಿದ್ದುವು. ಘೋರಾಪರಾಧಿಗಳಿಗೆ ಮತ್ತು ಅತತಾಯಿಗಳಿಗೆ 
ಮಾತ್ರ ಮರಣದಂಡನೆಯೇ ನಿಯಮವಾಗಿತ್ತ. 


ಕುದುರೆ, ಆಡು, ಒಂಟೆಯನ್ನು ಕೊಂದರೆ ಕೊಂದವನ ಒಂದು ಕಾಲನ್ನು ಕಡಿಯು 
ತ್ತಿದ್ದ ರು. ಉಪಯುಕ್ತ ಪಶುಪಕ್ಷಿಗಳಾದ ಎತ್ತು, ಹಸು, ಎಮ್ಮೆ, ಕೋಣ, ನವಿಲು 
ಕ್ರೌಂಚ, ಕಪೋತ, ಹಂಸ, ಮೀನು, ಕುರಿ ಇವೇ ಮೊದಲಾದವುಗಳನ್ನು ನಾಶಮಾಡು 
ವುದು ಅಥವಾ ಗಾಯಗೊಳಿಸುವುದು ದಂಡನಾರ್ಹವಾಗಿತ್ತು. ಮಾರ್ಗದಲ್ಲಿ ರಭಸ 
ದಿಂದ ಅಥವಾ ನಿರ್ಲಕ್ಷ 6ತೆಯಿಂದ ವಾಹನ ನಡೆಸಿ ಹಾನಿ ಅಥವಾ ಮರಣವುಂಟಂ 
ಮಾಡಿದರೆ ಉಗ್ರಶಿಕ್ಷೆವಿಧಿಸಲಾಗುತ್ತಿತ್ತು. ಮನೆಗೆ ಕನ್ನ ಹಾಕುವವನ ಎರಡೂ 
ಕೈಗಳನ್ನು ಕತ್ತರಿಸುತ್ತಿದ್ದರು. ಮಾರ್ಗಗಳ್ಳರನ್ನೂ ಹಗಲುಗಳ್ಳರನ್ನೂ ಹೆಡಮುರಿಗೆ 
ಕಟ್ಟಿ ಎಸೆಯುತ್ತಿದ್ದರು. ದರೋಡೆಕಾರರನ್ನು ಗಲ್ಲಿಗೇರಿಸುತ್ತಿದ್ದರು ಅಥವಾ ಗುಂಡಿಕ್ಕಿ 
ಕೊಲ್ಲುತ್ತಿದ್ದರು. ಸ್ತ್ರೀಪುರುಷರನ್ನು ಅಪಹರಿಸುವವರನ್ನು ಹುಲ್ಲಿನ ರಾಶಿಯಲ್ಲಿ ಹೂಳಿ 
ಸುಡುತ್ತಿದ್ದರು. ಅಥವಾ ಎರಡೂ ಕೈಗಳನ್ನು ಕಡಿದು ಅಡ್ಡ ದಾರಿಯಲ್ಲಿ ಎಸೆಯಂ 
ತ್ತಿದ್ದರು. ಸಾಕುಪ್ರಾಣಿಗಳನ್ನು ಕದಿಯುವವರಿಗೂ ಇದೇ ಬಗೆಯ ಶಿಕ್ಷೆ ಕಾದಿರು 
ತ್ತಿತ್ತು. ಕತ್ತೆ ಉಚ್ಚಿ ಹಾಕಿ ತಲೆ ಬೋಳಿಸುವ ಪದ್ಧತಿಯೂ ಪ್ರಾಚೀನ ಭಾರತದಲ್ಲಿ 


ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೨೫ 


ಪ್ರಚಾರದಲ್ಲಿತ್ತು «೪ ಇದರಿಂದ ದೈಹಿಕ ವೇದನೆಗಿಂತ ಹೆಚ್ಚಾಗಿ ಅಪಮಾನವುಂಟಾಗಿ 
ಸ್ವತಃ ನಾಚಿಕೆಯೂ ಜಿಗುಪ್ಸೆಯೂ ಹುಟ್ಟಿ ನೋಡುವ ಜನಗಳಲ್ಲಿ ಅಪರಾಧಿಮನೋ 
ಭಾವವು ಕಡಮೆಯಾಗಲಿ ಎಂಬುದೇ ಮುಖ್ಕೋದ್ಹ್ದೇಶವಾಗಿತ್ತು,. ಗೋದಿ, ಕಡಲೆ, 
ಸಾಸಿವೆ ಮತ್ತು ಆಹಾರಧಾನ್ಯಗಳನ್ನು ಕದಿಯಂವವರಿಗೂ ಒಮ್ಮೊಮ್ಮೆ ಮರಣದಂಡನೆ 
ವಿಧಿಸಲಾಗುತ್ತಿತ್ತು.೧೫ 


ವ್ಯಭಿಚಾರದ ಅಥವಾ ಬಲಾತ್‌ಸಂಭೋಗದ ಅಪರಾಧಗಳನ್ನು ಸಿದ್ದ ಮಾಡಲು 
ಈಗ ಕೇವಲ ಲೈಂಗಿಕ ಅಥವಾ ಕಾಮುಕ ಸಂಭೋಗವೆ ಸಿದ್ದ ವಾದರೆ ಸಾಕು. ಆದರೆ 
ಪ್ರಾಚೀನ ಭಾರತದಲ್ಲಿ ವ್ಯಭಿಚಾರದ ವ್ಯಾಖೈೆಗೆ ಇನ್ನೂ ಅನೇಕ ಸೂಕ್ಕಾಂಶಗಳೂ 
ಒಳಪಡುತ್ತಿದ್ದುವು ಎಂಬುದನ್ನು ಧರ್ಮಶಾಸ್ತ್ರಕಾರರು ವಿವರಿಸಿರುವುದು ವಿಸ್ಮಯ 
ಕಾರಕವಾಗಿದೆ. 


ವ್ಯಭಿಚಾರವು ಮೂರು ವಿಧವೆಂದು ಶಾಸ್ತ್ರಕಾರರ ಮತವಾಗಿತ್ತು. ಪರಸ್ತ್ರೀಯ 
ರೊಡನೆ ಅಲೆಯುವುದು, ಅವಳ ವಸ್ತ್ರಾಲಂಕಾರಗಳನ್ನು ಸ್ಪರ್ಶಿಸುವುದು, ಅವುಗಳೊಡನೆ 
ಚಲ್ಲಾಟವಾಡುವುದು, ಅವಳ ಬಳಿಗೆ ಮಧ್ಯವರ್ತಿಯನ್ನು ಕಳಿಸುವುದು, ಜನಸಾಂದ್ರತೆ 
ಯಿರದ ಸ್ಥಳಗಳಲ್ಲಿ ಅವಳನ್ನು ಸಂಧಿಸುವುದು, ಒಂದೇ ಕೊಳದಲ್ಲಿ ಅವಳೊಡನೆ 
ಸ್ನಾನಕ್ಕಿಳಿಯುವುದು,೧೬ ಸಂಭಾಷಣೆಗೆ ತೊಡಗುವುದು, ಪರಸ್ಪರ ನೇತ್ರಸೂಜನೆ 
ಮಾಡುವುದು, ಹುಬ್ಬು ನಾರಿಸುವುದು, ಮಂದಹಾಸಗಳಿಂದ ವ್ಯವಹರಿಸುವುದು, 
ಅಯೋಗ್ಯ ಸಮಯಗಳಲ್ಲಿ ಅವಳೊಡನೆ ಸಂಧಿಸುವುದು-- ಇವೆಲ್ಲವೂ ಶಾಸ್ತ್ರಕಾರರ 
ದೃಷ್ಟಿಯಲ್ಲಿ ವ್ಯಭಿಚಾರದ ನಾನಾಪ್ರಕಾರಗಳಾಗಿದ್ದು ವೆಂದು ಹೇಳಬಹುದು. 


೧೪ ಇವು ಇಂಗಿಷ್‌ರಲ್ಲಿಯೂ ಹಿಂದೆ ಪ್ರಚಲಿತವಿದ್ದ "ಸಾಕ್ಷ' ಮತ್ತು “ಪಿಲ್ಲರಿ' ಪದ್ಧತಿಯ 
ದಂಡನೆಗಳನ್ನು ಹೋಲುತ್ತವೆ. ವಿಶಿಪೃ್ಫರೀತಿಯಲ್ಲಿ ತಲೆ ಮತ್ತು ಕೈಗಳನ್ನು ಬಿಗಿದು 
ಕೂಡಿಸುವುದೂ (ಹೆಡಮುರಿಗೆ) ತಲೆಯೆತ್ತಿ ಕೈಗಳನ್ನು ಹಿಂದೆ ಕಟ್ಟಿ ಕಂಬಕ್ಕೆ ಬಿಗಿಯುವುದೂ 
ಮ ಪದ್ಧತಿಯ ಲಕ್ಷಣಗಳಾಗಿದ್ದು ವೆಂದು ತಿಳಿದುಬರುವುದು. 

೧೫ ಡೇನಿಷ್‌ ಮತ್ತು ಸ್ಯಾಕ್ಸ ನ್‌ ರಾಸರ: ಇಂಗ್ಲ ೦ಡಿನಲ್ಲಿ ವಿಧಿಸುತ್ತಿದ್ದ ಶಿಕ್ಷೆಗಳು ಇನ್ನೂ 
ಉಗ್ರವಾಗಿದ್ದುವೆಂದು ಹೇಳುತ್ತಾರೆ. ಅಪರಾಧಿಯ ಕಣ್ಣುಗಳನ್ನು ಕೀಳುವುದು, 
ನಾಸಾಪುಟವನ್ನೂ ಕಿವಿ-ತುಟಿಗಳನ್ನೂ ಛಿದ್ರವಿಚ್ಛಿ ದ್ರಗೊಳಿಸುವುದು, ಚರ್ಮಸುಲಿದು 
ಕೊಲ್ಲುವುದು- *ಇವು ಭಯಾನಕವೂ ಅನಾಗರಿಕವೂ ಆದ ದಂಡನೆಗಳಾಗಿದ್ದ ವು. ಡೆನ್ಮಾರ್ಕ್‌ 
ಮತ್ತು ಇಂಗ್ಲಂಡಿನ ರಾಜನಾದ ಸೆಟ್‌ ಎಂಬಾತನು (1017-35) ಡೇನಿಕ್ಷ್‌ ಪದ್ಧತಿಯನ್ನನು 
ಸರಿಸಿ ಇಂಗ್ಲಂಡಿನ ಅರಣ್ಯ ಶಾಸನಗಳಲ್ಲಿ ಇಂಥ ಅಂಗವೀಚ್ಛೆದನ ಶಿಕ್ಷೆಗಳನ್ನು ಕಲ್ಪಿ ಸಿದನೆಂದು 
ಪ್ರತೀತಿ. ರಾಜಾರಣ್ಯ ಗಳಲ್ಲಿ ಬೇಟೆಯಾಡುವವರಿಗೆ ವಿಜಯೀ ವಿಲಿಯಮ್‌ನು ಇಂಥ 
ಶಿಕ್ಷೆಗಳನ್ನು ವಿಧಿಸುತ್ತಿದ್ದ ನಂತೆ. 

೧೬ ಕ್ರಿಶ್ಚನ್‌ ಕೀಲರಳೊಡನೆ ಕೊಳದಲ್ಲಿ ಸ್ನಾನಕ್ಕಿಳಿದು ಸಂಭಾಷಿಸಿದ ಬ್ರಿಟಿಷ್‌ ಮಂತ್ರಿಯ 
ಇತ್ತೀಚಿನ ಪ್ರಸಂಗವು ಎಂಥ ರಾಜಕೀಯ ಬಿರುಗಾಳಿಗೆ ಕಾರಣವಾಯಿತೆಂಬುದನ್ನು ಗಮನಿಸಿ. 


೧೨೬ ಕರ್ನಾಟಕ ಭಾರತಿ 


ಈ ಬಗೆಯ ಅಪರಾಧಗಳಿಗೆ ಅಲ್ಪ ಪ್ರಮಾಣದ ಹಣದಂಡಗಳನ್ನು ವಿಧಿಸಲಾ 
ಗುತ್ತಿತ್ತು. ಆದರೆ ಪರಸ್ತ್ರೀಯರಿಗೆ ಚಂದನಾದಿ ಸುಗಂಧ ದ್ರವ್ಯಾದಿಗಳನ್ನೂ ಮಣಿ 
ಹಾರಗಳನ್ನೂ ರತ್ನಾಭರಣಗಳನ್ನೂ ವಸ್ತ್ರಾಲಂಕಾರಗಳನ್ನೂ ಕಳಿಸುವುದು ವ್ಯಭಿಚಾರದ 
ವರ್ಗಕ್ಕೆ ಸೇರಿದ ಉಗ್ರ ಅಪರಾಧವೆಂದು ಪರಿಗಣಿಸಿ, ಇನ್ನೂ ಹೆಚ್ಚಿ ನ ಹಣದಂಡವನ್ನು 
(ಜುಲ್ಮಾನೆಯನ್ನು) ವಿಧಿಸುತ್ತಿದ್ದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 
ಪರಸ್ತ್ರೀಯರೊಡನೆ ಏಕಶಯ್ಯೆಯಲ್ಲಿರಂವುದು ಕಂಡುಬಂದರೆ ಅಥವಾ ಅವಳನ್ನು 
ಚುಂಬಿಸುವುದು, ಆಲಂಗಿಸುವುದು, ಓಲೈ ಸುವುದು ಅಥವಾ ಅವಳ ಅನುಮತಿ 
ಯಿಂದಲೇ ಅವಳೊಡನೆ ನಿರ್ಜನಪ್ರದೇಶಕ್ಕೆ ಹೋಗುವುದು ಕಂಡುಬಂದರೆ, ಇದು 
ವ್ಯಭಿಚಾರದ ಮೂರನೆಯ ವರ್ಗದ ಹೀನಾಪರಾಧವೆಂದು ಪರಿಗಣಿಸಿ ಇನ್ನೂ ಅಧಿಕ 
ಹಣದಂಡವನ್ನು (ಜುಲ್ಮಾನೆಯನ್ನು) ವಿಧಿಸುತ್ತಿದ್ದರು. ಮಧ್ಯವರ್ತಿಗೂ ಶಿಕ್ಷೆಯಾಗ 
ದಿರುತ್ತಿರಲಿಲ್ಲ. ಸ್ತ್ರೀಯರೇ ಇಂಥ ಕಾರ್ಯಕ್ಕೆ ಕೈಹಾಕಿದರೂ ದಂಡನೆಯಿಂದ ಅವರಿಗೆ 
ವಿಮೋಚನೆಯಿರಲಿಲ್ಲ. 


ಈ ವರ್ಗದ ಘೋರಾಪರಾಧವೆಂದರೆ ಅಬಲೆಯರ ಮೇಲೆ ಅತ್ಯಾಚಾರವೆಸಗಂ 
ವುದು. ಅಂಥ ಅಪರಾಧಿಯ ಆಸ್ತಿಪಾಸ್ತಿಯನ್ನು ಹರಣಮಾಡುವುದಲ್ಲದೆ ಅವನ 
ಶಿಶ್ನಚ್ಛೇದ ಮಾಡಿ ಅಥವಾ ವೃ ಷ್ಣ ತಾಡನ ಮಾಡಿ ಅಥವಾ ಅವನನ್ನು ಷಂಢನನ್ನಾಗಿ 
ಮಾಡಿ ಕತ್ತೆಯ ಮೇಲೆ ಕೂಡಿಸಿ ಹಣೆಯ ಮೇಲೆ ದೊಡ್ಡದಾಗಿ ಸಂಕೇತಹಾಕಿ, 
ಪಟ್ಟಣದ ಅಥವಾ ಗ್ರಾಮದ ಬೀದಿಬೀದಿಗಳಲ್ಲಿ ಮೆರೆಯಿಸುತ್ತಿದ್ದರು. ಇಂಥ ಅಪರಾಧಿ 
ಗಳನ್ನು ಅಗ್ನಿಗಾಹುತಿಗೊಟ್ಟ ನಿದರ್ಶನಗಳೂ ಉಂಟು. ಅತ್ಯಾಚಾರ ಮತ್ತು ವ್ಯಭಿಚಾರ 
ಗಳಿಗೆ ಸ್ತ್ರೀ-ಪುರುಷರಿಬ್ಬರಿಗಣ ಶಾಸ್ತ್ರಕಾರರು ಇನ್ನೂ ಅನೇಕ ದಂಡನೆಗಳನ್ನು ವಿಧಿಸಿ 
ದ್ದಾರೆ. ಪಶುಗಮನಕ್ಕೂ ಕಠಿಣ ಶಿಕ್ಷೆಯಿತ್ತಾ. 


ಬ್ರಾಹ್ಮಣನು ಮದ್ಯಪಾನ ಮಾಡುವುದು, ವ್ಯಭಿಚಾರದಲ್ಲಿ ತೊಡಗಿರಂವುದು 
ಅಥವಾ ಕೊಲೆಮಾಡುವುದು ಸಿದ್ಧವಾದರೆ ಅವನ ಹಣೆಯ ಮೇಲೆ ಅಪರಾಧ ಸಂಕೇ 
ತಾಕ್ಷರದ ಬರೆ ಎಳೆದು ದಂಡಿಸಲಾಗುತ್ತಿತ್ತು.೧೭ 


೧೭ ಇಂಥ ಸಾಂಕೇತಿಕ ಬರಿಹಾಕುವ ಪದ್ದತಿ ಬೇರಿ ದೇಶಗಳಲ್ಲಿಯೂ ಪ್ರಚಲಿತವಿತ್ತು. ಅಮೇರಿಕದ 
ವಸಾಹತುದಂಡನೆ ನೀತಿಯಲ್ಲಿ ಇಂಥ ನಿದರ್ಶನಗಳು ದೊತಿಯುತ್ತವೆ. ದರೋಡೆಯ ಮೊದಲ 
ನೆಯ ಅಪರಾಧಕ್ಕಾಗಿ ಕೈಮೇಲೆ "ಟಿ' ಅಕ್ಷರವನ್ನು, ಎರಡನೆಯ ಅಪರಾಧಕ್ಕಾಗಿ ಹಣೆಯಮೇಲೆ 
“ಆರ್‌' ಅಕ್ಷರವನ್ನೂ ಬರಿಹಾಕುತ್ತಿದ್ದರು ಎಂಬುದು ಪೂರ್ವ ಜೆರ್ಸಿ ಸಂಹಿತೆಗಳಲ್ಲಿ (೧೬೬೮-೭೫) 
ಉಕ್ತವಾಗಿದೆ. ಮೇರಿಲ್ಕಾಂಡ ವಸಾಹತದಲ್ಲಿ ಅಪಪ್ರಚಾರ ಮಾಡಿದವನಿಗೆ “ಬಿ” ಬತಿಹಾಕಿ 
ದಂಡಿಸುತ್ತಿದ್ದರು. ಇಂಗ್ಲಂಡಿನಲ್ಲಿ ವ್ಯ ಭಿಚಾರದೋಷಕ್ಕೆ ಗುರಿಯಾದ ಹೆಂಗಸು ತನ್ನ ಕೊರಳಲ್ಲಿ 
ಅಪರಾಧ ಸಂಕೇತಾಕ್ಷರವನ್ನು ಸದಾ ಧರಿಸಬೇಕಾಗುತ್ತಿತ್ತು. 


TY EN ಕೂಟ 


ಪ್ರಾಚೀನ ಭಾರತದಲ್ಲಿ ನ್ಮಾಯಾಡಳಿತ ೧೨೬ 


ಹಿಂದೂಧರ್ಮಶಾಸ್ತ್ರಗಳ ರೀತ್ಯಾಪಾತಕಗಳಿಗೆ ವಿಧಿಸಿದ ದಂಡನೆಗಳು, ಪ್ರಾಚೀನ 
ಆಂಗ್ಲ ಅಥವಾ ಮಹಮ್ಮದೀಯ ಶಾಸನಗಳನ್ನು ನೋಡಲಾಗಿ ಅಥವಾ ಸಮಕಾಲೀನ 
ಯಾವುದೇ ದೇಶದ ಶಾಸ ಸನಗಳನ್ನು ನೋಡಲಾಗಿ ಅಷ್ಟು ಉಗ್ರವಾಗಿರಲಿಲ್ಲವೆಂದೂ 
ಮಾನವೀಯ ಅನುಕಂಪದಿಂದ ಕೂಡಿದ್ದುವೆಂದೂ ಕಂಡ ಇರದು. ಹಿಂದಣ 
ದಂಡನ ನೀತಿಯನ್ನು "ರ್ಯಾಂಕಿನ್‌' ಮೊದಲಾದ ಲೇಖಕರು ಸರಿಯಾಗಿ ಅರ್ಥಮಾಡಿ 
ಕೊಂಡಿಲ್ಲ. ಪ್ರಾಚೀನ ಶಾಸ್ತ್ರಕಾರರಂ ದಂಡನನೀತಿಯಲ್ಲಿ ಉಚ್ಚವರ್ಗದವರಿಗೆ 
ತಾರತಮ್ಮ ತೋರಿದ್ದಾರೆ ಎಂದು ಹೇಳುವವರುಂಟು; ಪರಕೀಯರ ಇಂಥ ವಾದದಲ್ಲಿ 
ಹುರುಳಿಲ್ಲ. ಶಾಸ್ತ್ರಪಾರಂಗತರೂ ರಾಷ್ಟ್ರಕಲ್ಕಾಣಾಕಾಂಕ್ಷಿಗಳೂ ಸದಾ ರಾಜರ...ಪ್ರಜರೆ 
ತುಷ್ಪಿ ಪುಷ್ಟಿಗಾಗಿ “ ಕಾಲೇವರ್ಷತು ಪರ್ಜನ್ಯಃ $ ಪೃಥ್ವೀ ಸಸ್ಕಶಾಲಿನೀ ' ಎಂದೂ 
“ಸರ್ವೇಜನಾಃ ಸುಖಿನೋಭವಂತು' ಎಂದೂ ಹಾರೆ; ಸುತ್ತ ಯಜನ ಯಾಜನ ನಿರತ 
ರಾಗಿ, ನಿರ್ಜನಪ್ರದೇಶಗಳಲ್ಲಿ, ಕಾನನಗಳಲ್ಲಿ, ಗುಹೆಗಳಲ್ಲಿ. ಆಶ್ರಮಗಳಲ್ಲಿ ಅಲ್ಟೊ "ಪ. 
ಹಾರದಿಂದಲೂ ನಯಮ ಅಷ್ಟಾಂಗಾದಿ ವ್ರತಬದ್ಧರಾ ಜಾ ಶಮದಮಾದಿ 
ಸಂಪತ್ತಿಯನ್ನು ಹೊಂದಿ ಸಮಾಜದ ಘನನಿಧಿಗಳಾಗಿ ಶೋಭಿ ಸುತ್ತಿದ್ದವರೂ ಆಗಿದ್ದ 
ಆಚಾರ್ಯವರ್ಗವನ್ನು ಪಾಶ್ಚಾತ್ಮವಿಮರ್ಶಕರು ಅರಿತುಕೊಳ್ಳಲೆತ್ತಿ ಸ ಸಲಿಲ್ಲವೆಂದಂ 
ಶ್ರೀ ಎಚ್‌. ಪಿ. ದುಬೆಯವರಂ ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಷಯದಲ್ಲಿ ಮಹಾ 
ಮಹೋಪಾಧ್ಕಾಯ ಆಚಾರ್ಯ ಶ್ರೀಪಿ. ವ್ಹಿ. ಕಾಣೆಯವರೂ ಶ್ರೀ ಡಿ. ಎಫ್‌. 
ಮುಲ್ಲಾ ಅವರೂ ಬಹು ಹಿಂದೆಯೇ ತಮ್ಮ ಅಮೋಘ ಕೃತಿಗಳಿಂದ ಔದಾರ್ಯಶೂನ್ಯ 
ವಿಮರ್ಶಕರ ಭ್ರಮನಿರಸನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪುರೋಹಿತವರ್ಗಕ್ಕೆ 
ವಿಶೇಷ ಮನ್ನಣೆ, ರಕ್ಷಣೆ ಪಾಶ್ಚಾತ್ಯದೇಶಗಳಲ್ಲಿಯೂ ಇತ್ತೆಂಬುದನ್ನು ಸಿದ್ಧಮಾಡಿ 
ತೋರಿಸಿದ್ದಾರೆ. ಇಂಗ್ಲೀಷರಲ್ಲಿಯಣ ಅಪರಾಧಿಕ ಹೊಣೆಯ ವಿಷಯಗಳಲ್ಲಿ 
ಪಾದ್ರಿಗಳಿಗೂ (ಕ್ಷರ್ಜಿ) ಮೌಲ್ವಿಗಳಿಗೂ ವಿಶೇಷ ಶಾಸನರಕ್ಟಣೆಯಿತ್ತೆಂಬಂದನ್ನೂ 
ಎತ್ತಿ ತೋರಿಸಿದ್ದಾರೆ. ಇಗ್ಲಂಡ ಮತ್ತು ರೋಮ ನಗರರಾಜ್ಯ ಗಳಲ್ಲಿ ಪೌರೋಹಿತ್ಯ ದ 
ಘನತೆಯ ಲಾಭಪಡೆದುಕೊಳ್ಳು ವ ರೂಢಿ ಬಹುಕಾಲಪ್ರ ಚಲಿತವಿತ್ತೆ ದೂ ಇಂಗ್ಲ 0ಡಿ 
ನಲ್ಲಿ ಅಪರಾಧಕ್ಕೊ ಳಗಾದ ಪಾದ್ರಿ ಗಳಿಗೆ ಅಥವಾ ಭರ್ಮಹಕುಗ ಅಷ್ಟೇ ಆಲ್ಲದೆ 
ಧರ್ಮಗ್ರಂಥಗಳಿಂದ ಒಂದು ಶೊ ಕವನ್ನು ಪಠಿಸಲು ಸಾಧ್ಯವಿದ್ದ ಎಲ್ಲರಿಗೂ, ಈ 
ವಿಶೇಷ ರಕ್ಷಣೆ ದೊರೆಯುತ್ತಿತ್ತೆಂದೂ ನಿದರ್ಶನಗಳನ್ನು ಎತ್ತಿ ತೋರಿಸಿದ್ದಾರೆ. ೧೮೨೭ 
ರಷ್ಟು ಈಚಿಗೆ ಈ ವಿಶೇಷ ರಕ್ಷಣೆಯು ಮಾಯವಾಯಿತಂ ತೆ. 


ಕಾರಾವಾಸದ ದಂಡನೆಯಾದಾಗ ಅಪರಾಧಿಗಳಿಗೆ ತಲೆಯ ಮೇಲೆ ಹೊಡೆಯ 
ಕೂಡದಂ. ಬೆನ್ನಿನ ಮೇಲೆ ಮಾತ್ರ ಬಿದಿರಿನ ಚಡಿಂ ಯಿಂದ ಅಥವಾ ಸರಪಣಿಯಿಂದ 
ಹೊಡೆದು ದಂಡಿಸಬೇಕು ಎಂಬ ವಿಧಿಯಿತ್ತು. ಅಗ್ನಿ_-ಜಲ ಪರೀಕ್ಷಾಕ್ರಮದ ಕೆಠೋರತೆ 
ಯೆಲ್ಲಿ? ಈ ಸೌಮ್ಯ ದಂಡನಾದೇಶವೆಲ್ಲಿ ? ಇದರಿಂದ ದಂಡನೆಗಿಂತ ಅಪರಾಧ ನಿರೋ 


ಧವೇ. ಮೇಲೆಂಬ ಭಾವನೆಯಿತ್ತೆ ೦ದಂ ತಿಳಿಯಂವುದಿಲ್ಲವೆ? 


೧೨೮ ಕರ್ನಾಟಕ ಭಾರತಿ 


ಲಾಗುತ್ತಿತ್ತೂ. 


ಪ್ರಾಚೀನ ನ್ಯಾಯವ್ಯವಸ್ಥೆ ಯಲ್ಲಿ ಇಂದಿನಂತೆ ಶಾಸಕಾಂಗ, ಕಾರ್ಯಾಂಗ 
ಮತ್ತು ನ್ಯಾಯಾಂಗವೆಂಬ ಕಟ್ಟುನಿಟ್ಟಾದ ವಿಭಜನೆಯಿರಲಿಲ್ಲ. ರಾಜನೇ ಪರಮ 
ನ್ಮಾಯದಾನಿಯಾಗಿದ್ದನೆಂಬುದನ್ನು ಹಿಂದೆಯೇ ವಿಚಾರಿಸಿದ್ದಾಗಿದೆ. 


ರಾಜರ ಅಥವಾ ನ್ಯಾಯಾಧೀಶರ ತೀರ್ಮಾನಗಳು “" ಲೇಖನ ' ರೂಪದಲ್ಲಿ 
ಹೊರಡುತ್ತಿದ್ದುವು. ರಾಜನ ಆಣತಿ ಪಡೆದು ರಾಜನಿಯುಕ್ತರೂ ಅಮಾತ್ಮರೂ ಆಜ್ಞೆ 
ಹೊರಡಿಸುತ್ತಿದ್ದರು. ಇಂಥ ಆಜ್ಞೆಗಳನ್ನು ಮತ್ತು ಆದೇಶಪತ್ರಗಳನ್ನು, " ಲೇಖನ? 
ಗಳೆಂದು (Writs) ಕರೆಯುತ್ತಿದ್ದರು. 


" ಲೇಖನ ' ಗಳು ಅರ್ಥಕ್ರಮ, ಸಂಬಂಧ, ಪರಿಪೂರ್ಣತೆ, ಮಾಧುರ್ಯ, 
ಔದಾರ್ಯ ಮತ್ತು ಸ್ಪಷ್ಟತೆಗಳಿಂದ ಕೂಡಿರಬೇಕೆಂಬ ನಿಯಮವಿತ್ತು. ಇದನ್ನು 
" ಲೇಖನ ಸಂಪತ್ತು ' ಎಂದು ಕರೆದಿದ್ದಾರೆ. ರಾಜಾಜ್ಞೆಗಳು ಸಂದಿಗ್ಬವಾಗಿರಕೂಡದು, 
ಅಪರಿಪೂರ್ಣವಾಗಿರಕೂಡದು, ಹೀನವಚನಗಳಿಂದ ಕೂಡಿರಕೂಡದು ಎಂದು ನಮ್ಮ 
ಪ್ರಾಚೀನರು ಹೇಳಿರುವುದನ್ನು ವಾಚಕರು ಗಮನಿಸಬೇಕು. ಅಸ್ಪಷ್ಟ ಆದೇಶಗಳಿಂದ 
ವ್ಯಾಜ್ಯಗಳ ಸಂಖ್ಯೆ ದಿನೇ ದಿನೇ ಹೆಚ್ಚು ತ್ತಿರುವುದನ್ನು ಕಂಡರಿತ ಆಧುನಿಕರಿಗೆ ಕೌಟಿಲ್ಯನ 
ಈ ಕಿವಿಮಾತು ಅದೆಷ್ಟು ಅಪ್ಕಾಯಮಾನವಾಗಿದೆ | 


"ಲೇಖನ'ಗಳನ್ನು ಬರೆಯುವ ರೀತಿಯನ್ನೂ, ಸಮಾಸಗಳ ಜೋಡಣೆಯನ್ನೂ 
ಲಿಂಗ, ವಚನ, ವಿಭಕ್ತ್ಯಾದಿ ವಿಷಯ ನಿರ್ದೇಶನಗಳನ್ನೂ ಸೂಚಿಸಿ, ಕೊನೆಗೆ ಇತಿ ಎಂದಂ 
ಸೇರಿಸಬೇಕೆಂಬ ಕೌಟಲ್ಯನ ಸಲಹೆ ಗಮನಾರ್ಹವಾಗಿದೆ. ಮುಕ್ತಾಯದಲ್ಲಿ ಇತಿ ಸೇರಿ 
ಸಿದರೆ ವಿಕ್ಷಿಪ್ತಾಕ್ಷರಗಳಿಗೆ (Interpollations) ಆಸ್ಪದವಿರುವುದಿಲ್ಲವೆಂದು ಸೂಚಿಸುವ 
ಕೌಟಿಲ್ಯನ ಹಿತೋಕ್ತಿ ಎಷ್ಟು ಸಮಂಜಸವಾಗಿದೆ. 


"ಲೇಖನ'ಗಳು ಹದಿಮೂರು ಬಗೆಯಾಗಿವೆ. ನ್ಯಾಯಸ್ಥಾನದ ದೃಷ್ಟಿಯಿಂದ 
ಮುಖ್ಯವಾದುವುಗಳೆಂದರೆ ಪೃಚ್ವೆ, ಆಖ್ಯಾನ ಮತ್ತು ಅನುನಯ ಪೃಚ್ವೆ, ಹೀಗೆ ಮಾಡ 
ಬೇಕೆಂದು ಕೇಳುವ ಕರ್ತವ್ಯ ಜಿಜ್ಞಾ ಸೆಗೆ ಸಂಬಂಧಿಸಿದ್ದು, ಆಖ್ಯಾನ, ಕೇಳಿದವನಿಗೆ ಹೀಗೆ 
ಮಾಡಬೇಕೆಂದು ಉಪದೇಶಿಸುವುದು ಅನುನಯ, ಪುರುಷಾದಿ ವ್ಯಸನನಿಮಿತ್ತದ್ದು; 
ಕೆಲಸದಲ್ಲಿ ಉದಾಸೀನರಾದವರಿಗೆ ಕೆಲಸಮಾಡುವಂತೆ ಆದೇಶ ನೀಡಲು ಮತ್ತು ತಮ್ಮ 
ಮಾತಿಗೆ ಕಿವಿಗೊಡದಿರುವುದರಿಂದ ಸಂತ್ರಸ್ತರಾಗಿ ಬಂದವರಿಗೆ ಪರಿಹಾರ ಒದಗಿಸಲು 
ಅನುನಯ "* ಲೇಖನ ' ವನ್ನು ಬಳೆಸಿಕೊಳ್ಳಲಾಗುತ್ತಿತ್ತು. ಇದು * ಲೇಖನ ' ಗಳ 


17) ಪ್ರಾಚೀನ ಭಾರತದಲ್ಲಿ ನ್ಯಾಯಾಡಳಿತ ೧೨೯ 


ನ್ಯಾಯಿಕ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ಅನುನಯ " ಲೇಖನವು ' ಇಂದಿನ 
ನ್ಯಾಯಿಕ ಪರಿಹಾರ ರೂಪದ ಉಚ್ಛನ್ಯಾಯಾಲಯದ ಲೇಖನಗಳನ್ನು (Writs) 
ಹೋಲುವುದೆಂದು ಹೇಳಬಹುದು. 


ಜನಸಾಮಾನ್ಯರ ಅದರಲ್ಲಿಯೂ ವಿಶೇಷವಾಗಿ ಅಧಿಕಾರಿಗಳ ನಿಗ್ರಹಾನುಗ್ರಹಕ್ಕಾಗಿ 
ಹೊರಡುತ್ತಿದ್ದ ರಾಜಾಜ್ಞೆಗಳು ` ಅಜ್ಞಾಲೇಖ' ಗಳಾಗಿದ್ದುವು. 


ಲ 
ಪ್ರಾವೃತ್ತಿಕಲೇಖವಾಗಿತ್ತು. 


ಕೈಕೊಳ್ಳಬೇಕಾದ ಪ್ರಯತ್ನಗಳನ್ನು ಕುರಿತು ಎಚ್ಚ ರಿಕೆ ಕೊಡುವ "ಲೇಖನ'ವು 


“ಲೇಖನ'ವನ್ನು ಕೊಳಕಾದ ಕಪ್ಪಾದ ಕಾಗದದಲ್ಲಿ ಬರೆಯಂವುದು, ಆತಿ ದೊಡ್ಡ 
ಅತಿ ಸಣ್ಣ ಅಕ್ಷರಗಳಲ್ಲಿ ಬರೆಯುವುದು, NR ಶುದ್ದ ವಾಗಿ ಬರೆಯದಿರುವುದು. 
ನೀರುಮಸಿಯಿಂದ ಬರೆಯುವುದು, "“"ಅಕಾಂತಿದೋಷ'ವೆನಿಸಂತ್ತಿತ್ತು. ಹಿಂದು 
ಮಂಂದಿನ ಅರ್ಥಗಳಿಗೆ ಪರಸ್ಪರ ವಿರುದ್ಧವಾಗಿ ಬರೆಯುವುದು ವ್ಯಾಘಾತದೋಷ 
ವಾಗಿತ್ತು. ಹೇಳಿದ್ದನ್ನೆ ಮತ್ತೆ ಹೇಳುವುದು ಪುನರುಕ್ತದೋಷವೆನಿಸುತ್ತಿತ್ತು. ಲಿಂಗ 
ಭೇದ, ವಚನಭೇದ, ವಿಭಕ್ತಿಭೇದಗಳನ್ನರಿಯದೆ ವೃತ್ಯಯಗಳಿಂದ ಕೂಡಿದ್ದನ್ನು ಸಂಪ್ಲವ 
ದೋಷವೆಂದು ಹೇಳುತ್ತಿದ್ದರು. “ಲೇಖನ'ವು ಈ ದೋಷಗಳಿಂದ ಮುಕ್ತವಾಗಿರ 
ಬೇಕೆಂಬ ನಿಯಮವಿತ್ತು. 


ಜಸಭೆಗಳಲ್ಲಿ ನ್ಯಾಯಸ್ಥಾನಗಳಲ್ಲಿ ಗುರುತರ ಹೊಣೆ ಹೊತ್ತು, “ಲೇಖಕ'ರಂ 
ಮತ್ತು "ಶಾಸನಾಧಿಕಾರಿಕಾಕ್ಷಪಣಕ'ರು ಇರುತ್ತಿದ್ದರು. "ಲೇಖಕ'ನು ಆಸ್ಥಾನದ ಎಲ್ಲ 
ದಾಖಲೆಗಳನ್ನು ಸರಿಯಾಗಿ ಬರೆದಿಟ್ಟುಕೊಳ್ಳುತ್ತಿದ್ದನಂ. ಅಭಿಲೇಖಗಳನ್ನು (ರಿಕಾಡ್ಥ೯) 
ಕಾಯ್ದಿ ಟ್ಟುಕೊಳ್ಳುವುದೂ ಅವನ ಕರ್ತವ್ಯವಾಗಿತ್ತು. ನ್ಯಾಯಸ್ಥಾನಗಳಲ್ಲಿ ವಿಚಾರಣೆ 
ನಡೆದಾಗ ಅವನು ಅತಿ ಜಾಗರೂಕತೆಯಿಂದ ಟಿಪ್ಪಣಿಗಳನ್ನು ಬರೆಯಬೇಕಾಗುತ್ತಿತ್ತಾ. 
ರಾಜನು ಅಥವಾ ನ್ಯಾಯಾಧೀಶನು ವಿಚಾರಣ ಮಧ್ಯದಲ್ಲಿ ಅಥವಾ ತೀರ್ಮಾನಾಂತ್ಯ 
ಅಭಿಲೇ ಖಿಸಿದುದನ್ನು ಓದಲು ಹೇಳಿದರೆ "ಲೇಖಕ'ನು ಚಾಚೂ ತಪ್ಪದೆ ಅಸ್ಪ ಲಿತವಾಗಿ 
~ ig ಗಿ ತಾನು ಬರೆದಿಟ್ಟುದನ್ನು ಓದಬೇಕಾಗುತ್ತಿತ್ತು. ಕೌಟಿಲ್ಲ ನು, ಲೇಖಕನು” 
ಸ್ಫುಟ ಸುಸ್ಪರ ಯಥಾಸ್ಥಾ ನ ಪ್ರಧಾನಾ ವಿಶ್ರಮ ಸುಭಗ ಪ್ರ ನೀಣನಾಗಬೇಕೆಂದು ಹೇಳಿ 
ದ್ದಾ ರೆ. "ಈ ಮಾತು. ಎಷ್ಟು ಔಚಿತ ಪೊರ್ಣವಾಗಿದೆರ ಎದು ಆಧಂನಿಕರಂ 
ಗಮನಿಸಬೇಕು. ನ್ಯಾಯವರದಿಗಾರರು, ಬೆಂಚಕ್ಸಾರ್ಕಗಳು ಕುಶಾಗ್ರಮತಿಗಳೂ 
ಸೂಕ್ಷ್ಮಗ್ರಾಹಿಗಳೂ ಆಗಿರಬೇಕೆಂದು ಸೂಚಿಸುವ ಆಧುನಿಕ ವಿಧಿಕೋವಿದರ ಮಾತಿಗಿಂತ 
ಕೌಟಿಲ್ಯನು ಕೊಡುವ "ಲೇಖಕ'ನ ಚಿತ್ರವು ಎಷ್ಟು ಪರ್ಯಾಪ್ತವಾಗಿದೆಯೆಂಬುದನ್ನೂ 
ಗಮನಿಸಬೇಕು, 


೧೩೦ ಕರ್ನಾಟಕ ಭಾರತಿ 


"ಶಾಸನಾಧಿಕಾರಿಕಾಕ್ಷಪಣಕ' ನಂ ರಾಜಾಜ್ಞೆಗಳ ಪ್ರತಿಗಳಿಗೆ ಹಸ್ತಾಕ್ಷರ ಹಾಕು 
ತ್ತಿದ್ದನು. ದಾಖಲೆಗಳ ಅಧಿಕೃತ ನಕಲುಗಳನ್ನು ಕೊಡುವುದು, ಪ್ರಮಾಣಿತ ಪ್ರತಿಗಳಿಗೆ 
ಪ್ರತಿಹಸ್ತಾಕ್ಷರ ಹಾಕುವುದು (ಕೌಂಟರಸೈನ್‌) ಹೊಣೆಗಾರಿಕೆಯ ಕೆಲಸವೆಂದು ಹೇಳಬೇಕೆ? 
ಇಂಥ ಅಧಿಕಾರಿ ಸಂಪತ್ತನ್ನು ಹೊಂದಿದ ಪ್ರಾಚೀನ ನ್ಯಾಯಸ್ಥಾ ನಗಳು ಪ್ರಾಯಶಃ 
ಬೇರೆ ಇನ್ನಾವ ಜನಾಂಗದ ಪ್ರಾಚೀನ ಇತಿಹಾಸದಲ್ಲಿಯಣ ಕಾಣಸಿಗುವುದಿಲ್ಲ. ಗ್ರೀಕ್‌, 
ರೋಮನ್‌ ಮತ್ತು ಇಂಗ್ಲಿಷ್‌ ನ್ಯಾಯಪದ್ದತಿಗಳೇ ಆಧುನಿಕ ನ್ಯಾಯವ್ಯವಸ್ಥೆ ಗೆ ಆಧಾರ 
ವಾಗಿರುವುದೇನೋ ನಿಜ. ಆದರೆ ಭಾರತದ ನ್ಯಾಯವ್ಯವಸ್ಥೆ ಯು ಇವೆಲ್ಲವುಗಳಿಗಿಂತ 
ಪ್ರಾಚೀನವಾದುದು ಮತ್ತು ಸ್ಪಷ್ಟ ನ್ಯಾಯದರ್ಶನಸಂಪನ್ನ ವಾದುದು ಎಂಬುದನ್ನು 
ವಿಧಿವೇತ್ತರನೇಕರು ಈಗಾಗಲೇ ಸಂಸ್ಥಾಪಿಸಿದ್ದಾರೆ. 


ಕರೀಮ್‌ನಗರ ಶಾಸನದಲ್ಲಿ 
ಪಂಪಭಾರತದ ಪದ್ಯಗಳು ೩ 


ಸೀತಾರಾಮ ಜಾಗೀರ್‌ದಾರ್‌ 


“ಕರೀಂನಗರ ಶಾಸನದಲ್ಲಿ ಪಂಪಭಾರತದ ಪದ್ಯಗಳು' ಎಂಬ ಲೇಖನವೊಂದಂ 
“ಕರ್ನಾಟಕ ಭಾರತಿ' ಪತ್ರಿಕೆಯಲ್ಲಿ ಪ್ರಕಟವಾಗಿದೆ.” ಪಂಪನ ಅಭ್ಯಾಸಿಗಳಿಗೆ ಇದೊಂದು 
ಅತ್ಯುಪಯುಕ್ತ ಲೇಖನ. ಈ ಲೇಖನವನ್ನು ಪ್ರಕಟಿಸಿದ ಶ್ರೀ ಪಿ. ವ್ಹಿ. ಪರಬ್ರಹ್ಮ 
ಶಾಸ್ತ್ರಿಗಳ ಹಾಗೂ ಡಾ. ಎಂ. ಎಂ. ಕಲಬುರ್ಗಿಯವರೂ ಅಭಿನಂದನಾರ್ಹರು. 
ಶ್ರೀ ಶಾಸ್ತ್ರಿಗಳು, ಈ ಶಾಸನವನ್ನು ಮೊದಲು ಆಂಧ್ರಪ್ರದೇಶ ಸರ್ಕಾರದ ಪುರಾತತ್ವ 
ಶಾಖೆಯವರು ಪ್ರಕಟಿಸಿರುವ "ಕರೀಮ್‌ನಗರ ಜಿಲ್ಲೆಯ ಶಾಸನಗಳು' ಎಂಬ ಶಾಸನ 
ಸಂಪುಟದಲ್ಲೂ ಪ್ರಕಟಿಸಿದ್ದಾರೆ; ಎರಡೆಡೆಯಲ್ಲೂ ಶಾಸನದ ಪಾಠ ಒಂದೇ ಆಗಿದ್ದು 
ಅದು ಪ್ರಾಯಃ ಕನ್ನಡ ಭಾಷೆ ಚೆನ್ನಾಗಿ ಬರದ ಕಾರಣದಿಂದ ಅನೇಕ ತಪ್ಪುಗಳಿಂದ 
ಒಡಗೂಡಿದೆ. ನಮಗೆ ತಪ್ಪುಗಳು ಮುಖ್ಯವಲ್ಲ; ಆದರೆ ಸತ್ಯವನ್ನು ಅರ್ಥ ಮಾಡಿ 
ಕೊಳ್ಳುವಲ್ಲಿ ತಪ್ಪುಗಳನ್ನೇ ಸರಿಯೆಂದು ಗ್ರಹಿಸಿಕೊಂಡುಹೋಗುವುದೂ ಸಲ್ಲ! ಶಾಸನದ 
ವಿಷಯವನ್ನು ವಿಮರ್ಶಿಸಬೇಕಾದರೆ ಪರಿಶೀಲನೆಗೆ ತೊಡಗುವ ಮೊದಲು ಶುದ್ಧಪಾಠ 
ವನ್ನು ಕೊಡುವುದು ವಿಹಿತ. * 


I ಭ 
ಒಂದನೆಯ ಮುಖ 
೧ ಸ್ವಸ್ತಿ ಶ್ರೀ ಮಚ್ಚಳಂ- 
ಹ 


್ಯ ವಂಸ [ವ್ಯೋ]* ಮಾ- 


೧ ಕರ್ನಾಟಕ ಭಾರತಿ, ಸಂಪುಟ-೭, ಸಂಚಿಕೆ-೩, ಪು. ೧೧೭-೧೨೫ 

೨ P.V. Parabrahma Shastry, Inscriptions of Andhra Pradesh. Karimnagar 
District. No. 1, pp. 104 & Photo. 

೩ ಪ್ರತಿಯೊಂದು ಪಾಠವನ್ನು ಅ. ಟಿಪ್ಪಣಿ ಹಾಕಿ ತೋರಿಸುವುದಕ್ಕಿಂತ ಶುದ್ಧಪಾಠವನ್ನು ಕೊಡು 
ವುದೇ ಲೇಸೆಂದು ಬಗೆದು ಹೀಗೆ ಮಾಡಿರುವೆ. ಇನ್ನು ನನ್ನ ಪಾಠವೂ ಅಶುದ್ಧ ಎಂದು 
ತೋರುವಲ್ಲಿ ಶಾಸನೆದ ಪಡಿಯಚ್ಚಿನ ಫೋಟೊ ಕೊಟ್ಟಿದೆ- ಅದನ್ನು ಗಮನಿಸಬೇಕು- ಸಾಧು 
ರೂಪಗಳನ್ನು ಸ್ವೀಕರಿಸಬೇಕು. 

೪ ಈ ಶುದ್ರಪಾಠವನ್ನು ಪೂರ್ವೋಕ್ತ ಅ. ಟಿ. ೨ ರಲ್ಲಿನ ಗ್ರಂಥದಲ್ಲಿಯೇ ಶಾಸನಚಿತ್ರ 
(Facsimile) ದಿಂದ ತಯಾರಿಸಲಾಗಿದೆ. 

೫ ಮೂಲತಃ "ವ್ಯೋ' ವೇ ಇದ್ದು ಈಗ ಮೇಲಿನ ಕೊಂಬು ಸ್ವಲ್ಪ ಅಳಿಸಿಹೋಗಿದೆ. “ವ್ಯೇ? ದಂತೆ 
ಕಾಣುತ್ತದೆ. 


೧೩೨ ಕರ್ನಾಟಕ ಭಾರತಿ 


ಮೃತಕಿರಣನೆನಿಪ ಕಾ- 
ನ್ರಿಯನೊಳಕೊಣ್ಣಿೀ ಮಹಿಯೊ- 
ಳಾತ್ಮವಂಶ ಸಿಖಾಮಣಿ ಜ -- 
ಸಮೆಸೆಯೆ ಜಂದ್ಧ ಮ[ಲ್ಲಂ] ನೆಗಗ- 
ಟಂ [೧*] ಆತ್ಮಭವನಾಧನಾಧಿ-- 
ಪನಾತ್ಮಜನಜನಹುಕ್ಷ ಪೃಥುಭ- 
ಗೀರತನಳೆರಾಮಾತ್ಮಜರನಿಳಿ- 

೧೦ ಸಿನೆಗಟ್ಟ ಮಹಾತ್ಮಂ ನರಸಿಂ[ಹ]- 
೧೧ ನಣಜಾವಿನೊ[ಳ್‌] ಪರಮಾತ್ಮಂ [೨*] 
೧೨ ಆ ಜಾ[ಕ]ರ್ಯ್ರೈ]*ಗಮಾ ವಸುಧಾ 
೧೩ ಜಯಾ೭ವಲ್ಲಭಂಗಮತಿವಿಶ- 

೧೪ ದೆ (ದ?) ಯಶೋರಾಜಿತನೆನಿಪರಿಕೇ- 
೧೫ ಸರಿ ರಾಜತ್ತೇಜೋಗ್ಲಿ[ಮ]ಗ್ನರಿ- 

೧೬ ಪುನೃಪಶಲಭಂ  [೩*] ಮಗನಾರ್ದ- 
೧೭ ನಾಗಿ ಚಾಗ9[ದ] ನೆಗಟ್ತ್‌ ಯೊಳ್ಳೀರ- 
೧೮ ದೆಸಕದೊಳ್ನೆಗಟಿ್‌ ಮಗಂ ಸಮ- 

೧೯ ನೆನೆ ಪುಟ್ಟಲೊಡಂ ಕೋಳ್ಕುಗಗೊಣ್ಣು ಈ 
೨೦ ದು ಭುವನಭವನಮರಿಕೇಸರಿ- 

೨೧ ಯಾಗ [೪*] ಚಾಗದ ಕಂಭ 


ಯ ಬಟಟ ಹೆ ಇ ಜು ಪ 


ಎರಡನೆಯ ಮುಖ 


೨೨ (ಚಾಗದ ಕಂಭ)99ಮ್ಮನ್ನಿ]ಅೌಸಿ ಬೀ. 
೫೩ ರದ ಶಾಸನಮನ್ನೆ ಗಟ ಕೋ- 


“ಜಾಕಾರ್ಯೈೆಗಮ್‌? ಎಂದು ಇರಬಹುದು; ಆಗಲೂ ಛಂದಸ್ಸು ಕೆಡುವುದಿಲ್ಲ. 

“ಯಾ' ಇದನ್ನು ಸ್ವೀಕರಿಸಿದ ಛಂದಸ್ಸು ಕೆಡುತ್ತದೆ. 

ಈ ಕಂದ, ಛಂದಸ್ಸಿಗೆ ಸರಿಹೊಂದುತ್ತಿಲ್ಲ; ಮಧ್ಯದಲ್ಲಿ ಅಕ್ಷರಸ್ಕಾಲಿತ್ಯ ವೊದಗಿದೆ. 

ಈ ಶಾಸನದಲ್ಲಿ "ಳ೪' "ದ' ಇವು ವಿಶೇಷ ಸದೃಶರೂಪನ್ನು ಹೊಂದಿರುವುದರಿಂದ ಓದುವಲ್ಲಿ 

ಓದುಗ ಎಡವಲು ಸಾಧ್ಯತೆ ಇದೆ. ಕಾರಣ ಶಾಸ್ತ್ರಿಗಳು ತಪ್ಪಿದ್ದಾರೆಂದು ನನಗೆ ತೋರುತ್ತದೆ. 

೧೦ "ಚಾ' "ವಾ' ಗಳೂ ಸದೃಶರೂಪದಿಂದ ವ್ಯವಹರಿಸಲ್ಪಡುತ್ತಿದ್ದವು- ಎಂಬುದನ್ನೂ ಇಲ್ಲಿ 
ಗಮನದಲ್ಲಿ ತಂದುಕೊಳ್ಳಬೇಕು. "ದೆ' ಇದೆ. ಕಲ್ಲಿನ ಚಕಳಿ ಕಿಂಚಿತ್‌ ಸಿಡಿದಿದೆ, ಚಿ ಕ್ಕೆ 
ಹತ್ತಿರವಾಗಿ ಕಾಣುತ್ತದೆ. ಈ ಕಂದದಲ್ಲಿ ಪ್ರಾಸ ಇಲ್ಲ. 

೧೧ ಪುನರುಕ್ತಿದೋಷ. 


"Pp ೧] 


ಕರೀಮ್‌ನಗರ ಶಾಸನದಲ್ಲಿ ಪಂಪಭಾರತದ ಪದ್ಯಗಳು 


೨೪ ಇಳ್ಪೋಗದ ಮಣ್ಣಲಂಗಳನೆ ಕೊ೧೨_ 
೨೫ ಣ್ಣು ಜಗತ್ರಿತಯಂಗಳೊಳ್‌ ಜ- 
೨೬ ಶಕ್ಕಾಗ[ರ*]ಮಾದ ಬದ್ಗೆಗನಿನಾ ನ- 
೨೭ ರಸಿಂಘನಿನತ್ತ ನಾಲ್ವರಿಂ ಮೇ- 
೨೮ ಗೆ ಪೊದಳ್ಹ ಚಾಗದೊಳಮೊನ್ಹಿ 
೨೯ ಬೀರದೆಣಳಂ ಗುಣಾರ್ಣ್ನವಂ [೫೬] 
೩೦ ಸ್ವಸ್ತಿ ಸಮಧಿಗತ ಪಣ್ಣುಮ- 
೩೧ ಹಾಶಬ್ದ ಮಹಾ[ಸಾ]ಮನ್ತಾಧಿ- 
೨ ಪತಿ ಸಮಸ್ತಭುವನ ಸಂಸ್ತೂ.- 
೩೭... ಯಮಾನ ಚಾಳುಕ್ಕ ವಂಶೋದ್ಭ ಟಃ 
೩೪ ವಂ ಪಾಂಬರಾಂಕುಶನಮ್ಮನಗ- 
೩೫ ನ್ದ ವಾರಣಂ ಗನ್ನೇಭ ವಿದ್ಯಾಧ- 
೩೬ ರನುದಾತ್ತನಾರಾಯಣಂ ಪ್ರತ್ಯ- 
೩೭ ಕ್ಷ ವಾದ್ಧ[ಟ್‌]ಯಾರೂಢ ಸರ್ವ್ವ- 
೩೮ ಜ್ಞ ಗು[ಣ]ನಿಧಿ ಗ್ಮುಣಾ]ರ್ಣವ ಪ್ರಿ- 
೩೯ ಯಗಳ್ಳಂ ತ್ರಿಭುವನಮಲ್ಲಂ 
೪೦ ಸಾಮನ್ತಚೂಡಾಮಣಿ ನೋ[ಡು]- 
೪೧ ತ್ತೆ ಗೆಲ್ವಂ ಶ್ರೀಮದರಿಕೇಸ- 
೨ ರಿಯ[ರ]ಸರಯ್ಕಂಗೋಬೆಯ([ನೆ]- 
೪೩ ತ್ತಿಸಿ ಇರ್ಪ್ಪ[ತ್ತಿರ್ಚ್ಚಾ ..]- 
೪೪ ಮುಂಂ ದುಷ್ಪನಿಗ್ರಹವಿ.. 
೪೪೫ ಷ್ಟ ಪ್ರತಿಪಾಲನದಿಂ ರಾಜ್ಯ . . 


ಮೂರನೆಯ ಮುಖ 


೪೬ (ಸ] ಕ ವರ್ಷ ೮೬೯ ನೆ 
೪೭ ಯ ಪರಾಭವ ಸೆಂ. 

೪೮ ವತ್ಸರದ್ರ ಕಾರ್ತಿಕ [ಬ]- 
೪೯ ಹು[ಳೆ] ಏಕಾದಸಿ ಸೋಮ- 
೫೦ ವಾರದನ್ನು ಶ್ರೀಮದರಿಕೇಸ- 


೧೨ ಎದಿ, ಒಟ ಇತ್ತಾದಿ ಕನ್ನಡ ಸವರ್ಣಗಳ ಬಗೆಗೆ ನೋಡಿ: ಕ.ಸಾ.ಪ. ಪ; ಸಂ. 
ಜ್ಯ ಥೆ 


ಸಂ. ೨ "ಕನ್ನಡ ವರ್ಣಗಳು: ಒಂದು ವಿವೇಚನೆ' ಪು. ೧-೧೫. 


೧೩೩ 


೫೭, 


೧೩೪ 

೫೧ ರಿಯರಸಪ್ಪೊ೯]€ದನ ದಣ್ಣಿ[ನ*] ಗೋ- 
೨ ವಿ[ಣ]ತ್ತುವಳ್ಳೇಜ ತಡಿಯ ಬೀ. 

೫೩ ಡಿನೊಳ್‌ [ಕೌವ]ಶಿಕ ಗೋತ್ರ ನಾ 

೫೪ ತುಲಪಾಟುಬೋವಂ ವಿಷ್ಣು ಚ್ಚ 

೫೫ ಟ್ಟರ ಮಗಂ ಅಪ್ಪಣಯ್ಯ[ಂ*] ಅ- 

೫೬ ಪ್ಪಣಯ್ಯನ ಮಗಂ ಧಾರಪ- 

೫೭ ಯ್ಯಂಗೆ ತುಷ್ಪಿದಾನಂ ಅರಿಪ- 

೫೮ [ನ]ಪಳ್ಳಿಯ ಬಡಗಣದೆಸೆಯ 

೫೯ ಗಾಮುಣ್ಣ[ನೆಯ್ದಾ]ಳಂಗೆ[ಡೆ*] [ನೆ]ಳನಾ- 

೬೦ ರೆಯಲಯ್ವತ್ತು ಮತ್ತರ್ನೇಲನನ- 

೬೧ ರಿಕೇಸರಿಯರಸರ್ದ್ದ್ವಯೆಗೆಯ್ದ- 

೬೨ ರುದಕ್ಕೆ [ಪೆ]ನ್ನಾ”*ಯಂ ಮುದ್ದರಣ ಗಾ- 

೬೩ ಮುಣ್ಣಗೆ ಇಮತ್ತರ್ನಲಕ್ಕೆ ನೀ- 

೬೪ ರುಮಂ ಕುಡುವರು [ಈ] ಸ್ಥಿತಿ 

೬೫ ಯಂ ತಪ್ಪದಂತು ನಗರೂರ 

೬೬ ಅಯ್ಯಪಗಾಮುಣ್ಣ ನುಂ ರಾವು- 

೬೭ ಲರಾಗ(ಿದ]ನ್ನೆ ಯನುಂ ಮೂ[ಲ]- 

೬೮ ಗಣರ ಬೋ9%ಮಯಗಾಮ್ಮುಣ್ಣ]- 

೬೯ [ನಾ] ಮಣವುರಲಾದ ಮಹಾಜ- 

೭೦ [ನ] ದಿಣ್ಣಮಯ್ಯನುಂ ಕನ್ನರ್ಪಯಂ- 

0 TEN 

ನಾಲ್ಕನೆಯ ಮುಖ 

೭೨ [ಅ]ಟಣರ ಮಹಾಜನಂ ಕಸಉ- 

೭೩ [ನ]ಯ್ಯನುಂ ಅಪ್ಪಣನಂ[ಂ*] ಚ[ಟ]- 

೭೪ ಯಂ ರಾಜನಂಂ ನಾ[ಜಿ] ರಾಜನಂ[ಂ] 


ಕರ್ನಾಟಕ ಭಾರತಿ 


೧೩ ಯ” ದ ಬಿಂದುಭಾಗವನ್ನು "ನಾ'ಕ್ಕೆ ಸೇರಿಸಿ "ಸಿದ್ದಾಯಂ' ಎಂದು ಓದಿದ್ದಾರೆ? 

೧೪ ೭-೮ ನೆಯ ಶತಮಾನದ "ಬೊ' ಅಕ್ಷರವನ್ನು ಬರೆದಿದೆ. ಈ ಶಾಸನದಲ್ಲಿ ಎರಡು ಬಗೆಯ 
"ಬ್‌ ರೂಪ ಇದೆ. 

೧೫ ೭೦ ನೆಯ ಪಂಕ್ತಿಯಾದ ಮೇಲೆ ಒಂದು "ನುಂ' ಅಕ್ಷರವಿದೆ ಇದನ್ನು ಗಮನಿಸಿಲ್ಲ. ಅಳಿಸಿದ 
ಅಕ್ಷರಗಳ ಜೊತೆಗೆ ಇದನ್ನೂ ಕೈಬಿಡಲಾಗಿದೆ. ೯೭ ನೆಯ ಪಂಕ್ತಿಯೂ ಅಳಿಸಿ ಮಸಕಾಗಿದೆ. 


ಕರೀಮ್‌ನಗರ ಶಾಸನದಲ್ಲಿ ಪಂಪಭಾರತದ ಪದ್ಮಗಳು ೧೩೫ 


೭೫ ರೇಕುಲ್‌ಕಿಯ ಮಲ್ಲಪರಾಜ ನು[ಂ] 

೭೬ ಸಾಕ್ಷಿಯಾಗೆ ಗಾಮುಣ್ಣ ಚಟ್ಟ- 

೭೭ ಯ್ಯನುಂ ತಮ್ಮಂ ಮಕಯ್ಯನುಂ 

೭೮ ಮುನ್ನಿಲಯ್ಸಿಕ್ಕಿಸಿದ ಕಮ್ಭ ॥ ಚನು- 

೭೯ ಲೂರ ಗಾಮುಣ್ಣಂ ಚಿಂಗಪುಲಿಗೆ 

೮೦ ಒನ್ನು ಮತ್ತರು ನೀಜುಮಡಿಯು- 
೮೧ ಮಾ[ ಯು]ರ ಭೋಗಪತಿ ಗೋವಣ್ಣ- 
೮೨  ಯಂಗಮೆರಡುಪಲದೆಣಳಿಂ ಕೆ_ 

೮೩ ಆಯ ಮುನ್ಚ[ಣ್ಣೆ] ಗುಡುವ ನೆಲ್ಲು 

೮೪ ಖಣ್ಣುಗ ಪನ್ನೆರಡು [ಈ] ಸ್ಥಿತಿಯಾ-. 
೮೫ ([ಗ್ಗಂ]೯9*೬ತಪ್ಪ ಸಲ್ಲ ಕುಳವತ್ತಳೆ- 
೮೬ ಗೆಯ ಪೆರ್ಗೋಗ್ಯಟಿ ಜುದ್ದ ಯ್ಯನ ಸಂ- 
೮೭ ಧಿಷ್ಟಿತಂ ಸೇನಬೋಜಿಯನ 

೮೮ ಪಡಿಯತ್ತಂ ಶ್ರೀಮ್ಮಮ್ನಂ ಬರೆವ 
೮೯ ದೊ ॥ ಸ್ವದತ್ತಂ ಪರದತ್ತಂವಾ 

೯೦ ಯೋ ಹರೇತಿ ವಸುನ್ನರಿ ಷ- 

೯೧ ಷ್ಟಿವರಿಷ ಸಹಶ್ರಾಣಿ ಎ 

೯೨ ಷ್ಟಾಯಾಂ ಜಾಯತೇ ಕ್ರಿಮಿ ॥ ಇ- 

೯೩ ದಂ ತಪ್ಪಪ್ಪಿ?)ದವ ಪ್ರಯಾಗೆಯಂ[ಂ*] 
೯೪ ಬಾರಣಾಸಿಯಂಮಳಿದ ಪ- 

೯೫ ಪಮ[ಕು]ಮರಸರಜೀಯಂ- 

೯೬ ಮಕ್ಕೆ ॥ 

೯೭ [ಮಾ]ಕ[ಯ]...೧೫ 


1] 

೧. ಶಾಸನ,ಲಭಿಸಿದ ಸ್ಥಳ ಯಾವುದೆಂದು ಗುರುತಿಸಲಂ ಸಧ್ಯಕ್ಕೆ ಸಾಧ್ಯವಿಲ್ಲ; 
ಏಕೆಂದರೆ ಅದು ಕರೀಮ್‌ನಗರ ವಸ್ತುಸಂಗ್ರ ಹಾಲಯಂದಲ್ಲಿದೆ. ಆದರೆ ಅದಂ ಇಂದಂ 
ಗುರಂತಿಸಲು ಸಾಧ್ಯವಿಲ್ಲದ "ಆ ಪನಹಳ್ಳಿ ' ಯಲ್ಲಿದ್ದಿತೆಂದು ಧೈರ್ಯವಾಗಿ ಹೇಳ 
ಬಹಂದಂ. ಧಾರಪೆಯ್ಯನಂ " ತುಪ್ಪಿದಾನ ' ಪಡೆದ ದತ್ತಿಭೂಮಿ, ಆ ಊರ ಉತ್ತರ 
೧೬ ರ್ಗ್ಗೆ' ಬರೆದು "ಗ್ಗಂ೯' ಎಂದು ತಿದ್ದಿದೆ. ಅನಂತರದಲ್ಲಿ "ಎ'ತ್ವದ ಚಿಹ್ನೆ ಇನ್ನೂ ಮಸಕಾ 

ಗಿದೆ. ಅಳಿಸಲು ಪ್ರಯತ್ನಪಟ್ಟಂತೆ ತೋರುತ್ತದೆ. 


೧೩೬ ಕರ್ನಾಟಕ ಭಾರತಿ 


ದಿಕ್ಕಿನಲ್ಲಿದ್ದಿ ತೆಂಬುದನ್ನು ಇಲ್ಲಿ ಜ್ಞಾ ಪಿಸಿಕೊಳ್ಳಬೇಕು.೧೭ *ನೂತುಲಪಾಲು' ದತ್ತಿ 
ಭೂಮಿ:ಯನ್ನುಳ್ಳ ಗ್ರಾಮವಲ್ಲ. ಅದು ದತ್ತಿಪಡೆದ ವ್ಯಕ್ತಿಯ ಅಯ್ಯನ ಊರಂ. 
ಆ ಗ್ರಾಮದಿಂದ ಶಾಸನವನ್ನು ಕರೀಮ್‌ನಗರದ ವಸ್ತುಸಂಗ್ರಹಾಲಯಕ್ಕೆ ತರಲಾಯಿ 
ತೆಂದು ಹೇಳಲು ಬರುವುದಿಲ್ಲ. ಮೇಲಾಗಿ " ನೂತುಲಪಾಟು ' ಕರೀಮ್‌ನಗರದ 
ಹತ್ತಿರದ ಗ್ರಾಮವೂ ಅಲ್ಲ. ಸ್ಥಳಗಳ ವಿವರಣೆಯಲ್ಲಿ " ನೂತುಲಪಾಟು' ಗ್ರಾಮ 
ವನ್ನು ವಿವರಿಸಲಾಗುವುದು. 


೨. ಈ ಶಾಸನವನ್ನು ಶಕ ವರ್ಷ ೮೬೯ ನೆಯ ಪರಾಭವ ಸಂವತ್ಸರದ ಕಾರ್ತಿಕ 
ಬಹುಳ ಏಕಾದಶಿ ಸೋಮವಾರದಂದು ಬರೆಯಲಾಗಿದೆ. ಅದು ಸ್ವಾಮಿ ಕಣ್ಣು 
ಪಿಳ್ಳೆಯವರ “ ಇಂಡಿಯನ್‌ ಇಫಿಮರಿಸ್‌ ಪ್ರಕಾರ ಕ್ರಿ. ಶ. ೯೪೬ ಕ್ಕೆ ಸರಿಹೋಗು 
ತ್ತದೆ. ಆದರೂ ಮಿಕ್ಕ ವಿಷಯಗಳು ಸರಿಹೊಂದುವುದಿಲ್ಲ. ಈ ಪ್ರದೇಶದ ಕೆಲವು 
ಶಾಸನಗಳು ಹಾಗೂ ಪಂಪನ ಕೃತಿ " ಆದಿಪುರಾಣ ಇವುಗಳಲ್ಲಿನ ಮಿತಿ ನಿರ್ದೇಶನಗಳು 
ಈ ಗ್ರಂಥದ ಲೆಕ್ಕಕ್ಕೆ ಸರಿಹೊಂದುವುದಿಲ್ಲ. ಸುಮಾರು ಒಂದು. ವರ್ಷದ ಅಂತರ 
ಇವುಗಳಲ್ಲಿ ಕಂಡು ಬರುತ್ತದೆ.೧೮ ; 


೩. ಈ ಶಾಸನವನ್ನು ಶ್ರೀಮಮ್ನನು ಬರೆದಿದ್ದಾನೆ; . ಚಟ್ಟ]ಯ್ಯ. ಹಾಗಣ 
ಆತನ ತಮ್ಮ ಮಾಕಯ್ಯ ಕೆತ್ತಿಸಿ ನಿಲ್ಲಿಸಿದರು; ಇದೊಂದು ಸ್ತಂಭಶಾಸನ; ಇದರ ನಾಲ್ಕು 
ಮುಖಗಳಲ್ಲಿಯೂ ಬರೆಯಲಾಗಿದೆ. ಶಾಸನವು " ಸ್ವಸ್ತಿ ' ಎಂಬ ಶುಭ ಶಬ್ದದಿಂದ 
ಆರಂಭವಾಗಿ ರಾಜವಂಶವನ್ನು ವರ್ಣಿಸುವಲ್ಲಿ ಪಂಪ ಕವಿಯ " ವಿಕ್ರಮಾರ್ಜುನ 
ವಿಜಯ” ಗ್ರಂಥದಿಂದ ಐದು ಪದ್ಯಗಳನ್ನು (1-೧೫, ೩೧, ೪೧, ೪೨ ಮತ್ತು ೫೦ ) 
ಒಳಗೊಂಡಿದೆ. ಶಾಸನಕರ್ತೃ ಆ ಗ್ರಂಥವನ್ನು ನೋಡಿರಬಹುದು. ಈ ಕಾರಣಕ್ಕಾಗಿ 
ಈ ಶಾಸನಕ್ಕೆ ಕನ್ನಡ ಸಾಹಿತ್ಯಚರಿತ್ರೆಯಲ್ಲಿ ವಿಶೇಷ ಸ್ಥಾನ. ಇದರಿಂದ ಕವಿ. ಹಾಗೂ 
ಕವಿಕೃತಿಯ ಬಗೆಗೆ ಹೊಸ ಆಯಾಮ ದೊರಕಿದೆ; ವಿದ್ವಾಂಸರಲ್ಲಿನ. ಭಿನ್ನಾಭಿಪ್ರಾ 
ಯೊಂದು ಮಾಯವಾಗಲು ಅನಂಕೂಲವಾಗಿದೆ. " ವಿಕ್ರಮಾರ್ಜುನ ವಿಜಯ ' ಗ್ರಂಥ 
ಕ್ರಿ. ಶ. ೯೪೬ ರಷ್ಟೊತ್ತಿಗೆ ಸಾಕಷ್ಟು ಪ್ರಸಿದ್ಧಿ ಯನ್ನು ಅದು ನಿರ್ಮಾಣಗೊಂಡ ನಾಡಿ 
ನಲ್ಲಿ ಪಡೆದ್ದಿತು ಎಂಬುದು ಈ ಶಾಸನದಿಂದ ಸ್ಪಷ್ಟ. ಆದುದರಿಂದ 

ಬೆಳಗಂವೆನಿಲ್ಲಿ ಲೌಕಿಕಮನನಲ್ಲಿ ಜಿನಾಗಮಂ ಸಮಸ್ತ ಭೂ । 

ತಳಕೆ ಸಮಸ್ತಭಾರತಮುಮಾದಿಪುರಾಣಮುಮೆಂದು ಮೆಯ್ಯಸುಂ | 
ಗೊಳುತಿರೆ ಪೂಣ್ಣು ಪೂಣ್ಣ ತೆಅ [ದೊಂ]ದಜುದಿಂಗಳೊಳೊಂದು ಮೂಜು ತಿಂ 
ಗಳೊಳೆ ಸಮಾಪ್ತಿಯಾದುದೆನೆ ಬಣ್ಣಿಸಿದಂ ಕವಿತಾಗುಣಾರ್ಣವಂ ॥೧೯ 


೧೭ ಶಾಸನ ಪಂಕ್ತಿ : ೫೭-೫೯ 
೧೮ ಈ ವಿಷಯದ ಚರ್ಚೆ ಬೇರೊಂಡು ಲೇಖನದ ವಿಷಯ. 
೧೯ "ವಿಕ್ರಮಾರ್ಜುನ ವಿಜಯ (ಕ. ಸಾ. ಪ. ಮುದ್ರಣ) ಆ. ೧೪-೬೦, ಪು. ೪೧೭ 


| pe 
ಸ ಬ್ಲ ಸ್‌ 
ಶಕ NS 2 3) ಇ 


ಫೌ 


41 18 
ಜಿ 1ಈಸಳದ್ಳ $x; ಗಲಿ: AM CHC ಛಿ. ಸ FH 
ಸ್ರ 


ಕೆ 


ಇ ತ Ee 


| ); 
; ವ್‌ ಸರ್‌ ಕಲಿ ಈ 
pe 


ರಟ, We NET: ಯ 


ತ್ಕ 
ಗ 

ತ್ತ 
1 

CL 
(CL 
ತ 
ತ್ತಿ 


ದೃಗಳನ್ನೊ ಳಗೊಂಡ ಕರೀಮ್‌ನಗರ ಮ್ಯುಜಿ ಜಿಯಂ ಶಾಸನ 
( ಪೂರ್ವಾರ್ಧ ) 


ಲ) "| 


ಕಾತ್‌ “ತ್ತ 12 ೫೭ 
| pT 


ಚ 2 ೫ ಅಕ 


ಭು ೫ ಸ್ರ ಸತ 


ತ್‌ 


ಜಾ ಕ್‌ಡಔಿಲನ 

3 NE RES. 

ಮ: ಖಲ ಡಿಗೀ 
ರ ತಲ. ಯಸ್‌ 
ಇವರತ, ಸುಣ್ಣ ಇಪ 


ತ ಅ ಕ 
ಮ SSN 
ಮಾ ಮು x “a 
N ನ್ದ > ರ್‌ ಶ್ಲ ~ 
KN 


ಪಂಪಭಾರತದ ಪದ್ಮಗ ಳನ್ನೊಳೆಗೊಂಡ ಕರೀಮ್‌ನಗರ ಮ್ಯು ಜಿ 


vel ಸಾಲ 
wy. GA ಕಂ ಶಸನ 


( ಉತ್ತರಾರ್ಧ ) 


18) ಕರೀಮ್‌ನಗರ ಶಾಸನದಲ್ಲಿ ಪಂಪಭಾರತದ ಪದ್ಯಗಳು ೧೩೭ 


ಎಂದು ಕವಿ ನುಡಿದಂತೆ ಒಂದೇ ವರ್ಷದಲ್ಲಿ ಆ ಎರಡು ಕೃತಿಗಳೂ ರಚಿತವಾಗಿರ 
ಬೇಕು. ಕಾರಣ ತೀ.ನಂ. ಶ್ರೀ. ಅವರ ಹೇಳಿಕೆ “ ಈ pe ಗ್ರಂಥಗಳ ಶೈಲಿಯನ್ನು 
ಹೋಲಿಸಿದರೆ ಎರಡಕ್ಕೂ ನಡುವೆ ತಕ್ಕಮಟ್ಟಿನ ಕಾಲ ಕಳೆದಿರಬೇಕೆಂದು* ಚೆನ್ನಾಗಿ 
ಗೊತ್ತಾಗುತ್ತದೆ ೨೦ ಬುಕ್ಕ ಸಂಪೂರ್ಣ "ಬಿದ್ದುಹೋಗುತ್ತದೆ. 


ಶಾಸನದಲ್ಲಿನ ಪದಗಳಿಗೂ ಗ್ರಂಥದಲ್ಲಿನ ಅವೇ ಪದ್ಯಗಳಿಗಣ ಪಾಠಭೇದಗಳಂ 
ಅಷ್ಟು ಸಮೀಪ ಕಾಲದಲ್ಲೇ ಉಂಟಾದುದಕ್ಕೆ, ಹಾಗೆಯೇ ಕೆಲವು ಸ್ಟಾಲಿತ್ಮಗಳೂ 
ಉಂಟಾಗುವುದಕ್ಕೆ ಕಾರಣ ವಿಶೇಷ ಅಭ್ಯಾಸವನ್ನು ಮಾಡದ ಶಾಸನವನ್ನಿಟ್ಸ್‌ ಕ್ಕಿಸಿದ 
ಸೋದರರೆಂದು ತೋರುತ್ತದೆ. ಅರ್ಥಾತ್‌ ಮೂಲತಃ ಈ ಶಾಸನವನ್ನು ರಾಜನು 
ತಾಮ್ರಪಟ್ಟಿಕೆಯಲ್ಲಿ ಹಾಕಿಸಿಕೊಟ್ಟಿರಬೇಕು. ಈ ಸಂದರ್ಭದಲ್ಲಿ “ ಕುಳವತ್ತಳಗೆಯ 
ಪೆಗ್ಗೊ ೯೯ಟೆಜುದ್ದ ಯ್ಯನ ಸಂಧಿಷ್ಟಿತಂ; ಸೇನ ಬೋಜಯನ ಪಡಿಯತ್ರಂ ” ಎಂಬ ವಾಕ್ಯ 
ಗಳನ್ನೂ ಗಮನಕ್ಕೆ ತಂದುಕೊಳ್ಳಬೇಕು. " ಬೋದನದ ದಂಡಿನ ಗೋವಿನ ತುರಂಪಟ್ಟಿ 
ಅಳ್ಳೇರಂ ತಡಿಯ ಬೀಡಿನಲ್ಲಿದ್ದ ಧಾರಪಯ್ಯನಿಗೆ ಮನೆಯಲ್ಲಿಡಲು ಈ ಶಿಲಾಶಾಸನ 
ಭದ್ರವಾದ ದಾಖಲೆ ಆಗಲು ಸಾಧ್ಯವಿದ್ದಿಲ್ಲ'.೨ ಮೇಲಾಗಿ ರಾಜನೇ ಈ ಶಿಲಾ 
ಶಾಸನವನ್ನು ಹಾಕಿಸಿಕೊಟ್ಟಿದ್ದರೆ, ಚಟ್ಟಯ್ಯಗಾಮುಂಡನಣೂ ಹಾಗೂ ಆತನ ತಮ್ಮ 
ಮಾಕಯ್ಕನೂ " ಇಲ್ಲಿಕ್ಕಿಸುವ ' ಸಂದರ್ಭವೇ ಉಂಟಾಗುತ್ತಿದ್ದಿಲ್ಲ ಎಂಬಂದೂ ಗಮ 
ನಿಸಬೇಕಾದ ಸಂಗತಿ. ಅತಏವ ನಿರ್ಧಾರವಾಗುವ ಸಂಗತಿಯೆಂದರೆ ಶಾಸನದಲ್ಲಿನ 
ಸ್ಪಾಲಿತ್ಯಗಳಂ ಶಾಸನವನ್ನು ಕಲ್ಕಂಬದಲ್ಲಿ ಕೆತ್ತುವ ಕಾಲಕ್ಕೆ ಪ್ರಾಯಃ ಉಂಟಾಗಿವೆ. 
ತಪ್ಪು ಗಳೇನೇ ಇರಲಿ ಅವರಿಗೆ ಪಂಪ ಕವಿ ಹಾಗೂ ಆತನ ಅಭ್ಯಾಸಿಗಳಂ ಖಣಿ. 


೪, ಈ ಶಾಸನದಲ್ಲಿ ಇಮ್ಮಡಿ ಅರಿಕೇಸರಿಯ ಬೋದನದಲ್ಲಿದ್ದು ರಾಜ್ಯ 
ವಾಳುತ್ತಿದ್ದನೆನ್ನುವುದಕ್ಕೆ ಸಾಕಷ್ಟು ಸಾಕ್ಷಿ ಇದೆ. ಈ ಆಧಾರವನ್ನು ಶ್ರೀ ಶಾಸ್ತ್ರಿಗಳಂ 
ಗಮನಿಸಿಲ್ಲ. ಆತನ ರಾಜಧಾನಿಯ ಬಗೆಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ. 
ಕೆಲವರು "ಬೋದನ' ಎಂದರೆ, ಕೆಲವರು "ವೇಮಂಲವಾಡ' ಎಂದು ಇಂದಿಗೂ 
ಭಾವಿಸಿದ್ದಾರೆ.೨೨ ನಮಗೆ “ಶ್ರೀವಂದರಿಕೇಸರಿಯರ ಸರಯ್ಕಂಗೋಟೆಯಂ *ನೆತ್ತಿಸಿ 


೨೦ ತೀ. ನಂ. ಶ್ರೀಕಂಠಯ್ಯ, ಪಂಪ (ಮೈ. ವಿ. ಎ. ಪ್ರ. ಪುಸ್ತಕಮಾಲೆ-೧೦) (ಆರನೆಯ 
ಮುದ್ರಣ ( ೧೯೭೦)" ಪು. ೧೧ 
೨೧ ಬೋದನದ ಪಕ್ಕ ದಲ್ಲಿದ್ದ ಅಳ್ಳೆ "ರಿಗೂ ದತ್ತಿಪಡೆದ ಭೂಮಿವುಳ್ಳೆ ಕರೀಮ್‌ನಗರ ಜಿಲ್ಲೆ 
ಯಲ್ಲಿನ ಅರಿಪನಪಳ್ಳಿ ಗೂ ಸುಮಾರು ೪೦ ಮ್ಳ ಲು ಅಂತರವಿದ್ದಿ ತೆಂಬುಡನ್ನೂ ಇಲ್ಲಿಸ ರಣೆಗೆ 
ತಂದುಕೊಳ ಬೇಕು. 
೪ ತ 
೨೨ P.V. Parabrahma Shastry, Inscriptions from Andhra Pradesh : Karim 


nagar, Introduction, p. 1 
೨೩ ಅಯ್ಕಂಗೋಡೆ' ಎಂದು ತಪ್ಪು ಓದಿದ್ದಾರೆ. ಶಾಸ್ತ್ರಿಗಳ ಎರಡು ಬರೆಹಗಳನ್ನು ನೋಡಿ : 


(ಮೇಲಿನ ಅ. ಟಿ. ೧ ಹಾಗೂ ೨). 


೧೩೮ ಕರ್ನಾಟಕ ಭಾರತಿ 


ಇರ್ಪತ್ರಿರ್ಚ್ಸಾಸಿರವಂ ದುಷ್ಪನಿಗ್ರ ಹ ವಿ[ಶಿ]ಪ್ಪ ಪ್ರತಿಪಾಲನದಿಂ ರಾಜ್ಯ[ಂಗೆಯಂತ್ರಿರೆ]” 
ಎಂಬದು ಆತನ ರಾಜಧಾನಿಯನ್ನು ಖಚಿತವಾಗಿ ತಿಳಿಸಿಕೊಡುತ್ತದೆ. ಇಲ್ಲಿನ 
ಅಯ್ಕಂಗೋಟೆ" ಭಹು ಮುಖ್ಯ ಪದ; ಅದರ ಅರ್ಥ “ತಾತನಕೋಟೆ 1.6. Grand- 
father’s fort’. ಇಮ್ಮಡಿ ಅರಿಕೇಸರಿಗೆ ವಂಶಪಾರಂಪರ್ಯೆಯಿಂದ ಬಂದ ರಾಜ 
ಧಾನಿ ಎಂದರೆ “ಬೋದನ'.೨೪ ಇಮ್ಮಡಿ ಅರಿಕೇಸರಿಯ ರಾಜಧಾನಿ “ಬೋದನ' 
ಎಂದು ನಾನು ಈಗಾಗಲೇ ನಿರೂಪಿಸಿದ್ದೇನೆ.೨೫ ಆ ಮಾತಿಗೆ ಇದು ಇನ್ನೊಂದು 
ಸಾಕ್ಷಿ ಈ ಶಾಸನದ ಪ್ರಕಾರ ಅರಿಕೇಸರಿಯು ಅಯ್ಕಂಗೋಟೆ ಎಂದರೆ ಆತನ 
ಬೋದನದ ಕೊಟೆಯಿಂದ ರಾಜ್ಯವಾಳುತ್ತಿರುವಾಗ, ಆ "ಬೋದನ'ದ ದಂಡಿನ ಗೋವಿನ 
ತುರುಪಟ್ಟಿಯಾದ "ಆಳ್ಳೇರು ತಡಿಯ ಬೀಡಿ' ನಲ್ಲಿ ವಾಸಿಸುತ್ತಿದ್ದ ಧಾರಪಯ್ಯನಿಗೆ 
ತುಷ್ಟಿದಾನಗೊಟ್ಟನು.೨೬ "ಅಯ್ಯ - ತಾತ' ಎಂಬ ವಿಷಯಕ್ಕೆ "ಅಯ್ಕ್ಯ' “ಅಯ್ಯನ 
ಗಂಧವಾರಣ'` "ಅಯ್ಯನ ಸಿಂಹ" ಎಂಬ ಶಬ್ದಗಳಿಗೆ ಇರುವ ಅರ್ಥವನ್ನು ಜ್ಞಾ ಪಕಕ್ಕೆ 
ತಂದಂಕೊಳ್ಳಬೇಕು.೨೭ “ಪೊದನ' ಇದನ್ನು "ರ್ಚ್ಹಾದನ' ಎಂದು ಶಾಸ್ತ್ರಿಗಳು ತಪ್ಪು 
ಓದಿದ್ದಾರೆ... ಈ ಅರಿಕೇಸರಿ ವೇಮಲವಾಡದಿಂದ ಆಳಿದನೆನ್ನುವುದಕ್ಕೆ ಎಲ್ಲಿಯೂ 
ಆಧಾರವೇ ಇಲ್ಲ. ಸಾಹಿತ್ಯವನ್ನು ಅಲ್ಲಗಳೆವ ಇತಿಹಾಸಜ್ಞರು. ಶಾಸನತಜ್ಞರು ಪಂಪನ 
ಕೃತಿಯನ್ನು ಆಧರಿಸಿ ನಾನಂ ಬರೆದ ಕ. ಸಾ. ಪ. ಪತ್ರಿಕ(೫೬.೧)ಯಲ್ಲಿನ ಲೇಖನ 
ಕಡೆಗಣಿಸಿ ಇಂದಿಗೂ ವೇಮುಲವಾಡವೇ ಎರಡನೆಯ ಅರಿಕೇಸರಿಯ ರಾಜಧಾನಿ 
ಎಂದು. ಬರೆಯುತ್ತಿದ್ದಾರೆ! ಕ್ರಿ. ಶ. ೯೪೬ ಕ್ಕೂ ಮುಂಚಿತವೇ ರಚಿತವಾದ ಪಂಪನ 
ಕೃತಿ "ವಿಕ್ರಮಾರ್ಜುನ ವಿಜಯಂ', ಕವಿಯಿಂದ ರಾಜನಿಗೆ ಬೋದನ ರಾಜಧಾನಿಯಲ್ಲೇ 
ಸಮರ್ಪಿತವಾಯಿತು ಎಂಬುದು ಈಗ ಖಚಿತವಾಗುತ್ತದೆ. ಆ ಅರಿಕೇಸರಿಯಿಂದ 
ಸನ್ಮಾನಿತನಾದ ಪಂಪಕವಿ ಬೋದನದಲ್ಲೇ ಇದ್ದನೆಂಬುದು ಸ್ಪಟಿಕಶಲಾಕೆಯಷ್ಟು 
ಸ್ಪಷ್ಟವಾಗುತ್ತದೆ. ಅಂತೆಯೇ ಪಂಪನ ಬಗೆಗೆ ವೇಮುಲವಾಡದಲ್ಲಿ ಇದ್ದನೆಂಬ ಅಸತ್ಯ 
ವನ್ನು ಇನ್ನುಮೇಲಾದರೂ ಬರೆಯುವುದನ್ನು ಬಿಡಬೇಕು. ಕರ್ನಾಟಕ ಸರ್ಕಾರ ಈ 
ವಿಷಯವನ್ನು ಗಮನಕ್ಕೆ ತಂದುಕೊಂಡು ಅನೇಕ ಪಠ್ಯಪುಸ್ತಕಗಳಲ್ಲಿನ ಈ ವಿಷಯವನ್ನು 
ತಿದ್ದಬೇಕೆಂದು ಬಿನ್ನಹ ಉದಾಹರಣೆಗೆ ೭ ನೆಯ ತರಗತಿಯ ಪಠ್ಯಪುಸ್ತಕದಲ್ಲಿನ 
೨೪ ಅ) ಇಮ್ಮಡಿ ಅರಿಕೇಸರಿಯ ವೇಮುಲವಾಡದ ಶಾಸನ. 

ಬ) ವಿಕ್ರಮಾರ್ಜುನ ವಿಜಯ, ಆ. ೧-೧೭. 

ಕ). ೩ನೆಯ ಅರಿಕೇಸರಿಯ ಪರಭಣಿತಾಮ್ರಶಾಸನ, ನಾಥುರಾಮ್‌ ಪ್ರೇಮಿ, ಜೈನ ಸಾಹಿತ್ಯ 

ಔರ್‌ ಇತಿಹಾಸ ಪು. ೧೯೩-೯೫. 

೨೫ ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ, ಸಂ, ೫೬- ಸಂ. ೧, ಪು. ೧. 
೨೬ ಶಾಸನ ಪಂಕ್ತಿಗಳು: ೪೧-೬೨. 
ಅ). Dr. ಐ. ಛಿ, Sircar, Indian Epigraphical Glossary, 0.42 
ಬ) Kittel’s Kannada-English Dictionary (Revised), Vol. 1 p. 96 


ಕರೀಮ್‌ನಗರ ಶಾಸನದಲ್ಲಿ ಪಂಪಭಾರತದ ಪದ್ಯಗಳು ೧೩೯ 


"ನಾಡೋಜ ಪಂಪ' ಎಂಬ ಪಾಠವನ್ನು ಇಲ್ಲಿ ಉಲ್ಲೇಖಿಸಬಹುದು.೨೮ ನಮ್ಮ 
ಮಕ್ಕಳಿಗೆ ನಾವು ಸತ್ಯವನ್ನು ಹೇಳಿಕೊಡಬೇಕಷ್ಟೆ ? ಪಂಪನು ಬೋದನವನ್ನೂ 
ಬನವಾಸಿಯಷ್ಟೇ ಸುಂದರವಾಗಿ ವರ್ಣಿಸಿರುವುದನ್ನು ಎಷ್ಟು ಜನರು ಬಲ್ಲರು?- ಇರಲಿ, 


೫. ಈ ಕರೀಮ್‌ನಗರ ಶಾಸನದಲ್ಲಿ ಬಂದ ಊರುಗಳನ್ನು ಅರಿಕೇಸರಿಯ 
ರಾಜಧಾನಿ ಬೋದನದ ಸಂತ್ತಮಂತ್ತಣ ಊರುಗಳು ಮತ್ತು ಸಧ್ಯ ಶಾಸನವಿರುವ 
ಕರೀಮ್‌ನಗರ ಅಥವಾ ದತ್ತಿ ಕೊಟ್ಟ ಭೂಮಿಯನ್ನು ಹೊಂದಿದ "ಅರಿಪನಪಳ್ಳಿ' 
ಗ್ರಾಮದ ಸುತ್ತಮುತ್ತಣ ಊರುಗಳೆಂದು ಎರಡಂ ಭಾಗಪಾಗಿ ವಿಭಜಿಸಿ ವಿವರಿಸ 
ಬಹಂದಂ. 


ಅ ಬೋದನದ ಸುತ್ತಮಂತ್ತಣ ಊರುಗಳಂ : 


(೧) ಜೋದನ ; ಇದು ಈಗ ಆಂಧ್ರಪ್ರದೇಶದ ನಿಜಾಮ್‌ಬಾದ ಜಿಲ್ಲೆಯಲ್ಲಿ 
ಇದೇ ಹೆಸರಿನ ತಾಲೂಕು ಸ್ಥ ಳವೂ ಆಗಿದೆ. ಶಾಸನದಲ್ಲಿ ಇದನ್ನು ಬೋದನ, 
ಆಯ್ಕಂಗೋಟೆ ಹಾಗೂ ಪೆರ್ಗ್ಗೋಟೆ ಎಂದು ಮೂರುಸಲ ಪ್ರಸ್ತಾಪಿಸಿದೆ. ಇದಂ 
ಪಂಪಕವಿಗೆ ಆಶ್ರಯವನ್ನಿತ್ತ ಅರಿಕೇಸರಿಗೆ ಆತನ ವಂಶದ ಮೂಲಪುರಂಷ ಯುದ್ಧ 
ಮಲ್ಲನಿಂದ ರಾಜಧಾನಿ ಆಗಿತ್ತು. ಬೋದನ ಬಹು ಪುರಾತನ ಸ್ಥಳ- ಈ ವಿವರ, 
ಈಗಾಗಲೆ ಹಲವರಿಂದ ವಿವರಿಸಲ್ಪಟ್ಟಿದೆ.೨೯ 


(೨) ಅಕ್ಳೇಜಖು : ಇದು ಬೋದನದಿಂದ ಸುಮಾರು ೧೨ ಮೈಲು ಅಂತರೆ 
ದಲ್ಲಿ ಮಾಂಜರಾನದಿಯ ದಡದಲ್ಲಿ ಇರುವ ಈಗಿನ ಹಳೊರ್‌ ಅಥವಾ ಹಲೊರ್‌, 
ಉರ್ದು ಭಾಷೆಯ ಪ್ರಭಾವದಿಂದ 'ಳ' “ಲ' ಆಗಿದೆ. “ಅ'"“ಹ" ಆಗಿದೆ. ಕನ್ನಡದಲ್ಲೂ 
"ಆ ೨ ಹ-ಹೆ ಲ ಆಗುತ್ತವೆ. ಮೈಸೂರುಪ್ರದೇಶದ "ಅರಸಿಕೇರಿ' "ಹರಸಿಕೇರಿ' 
" ಹಾಸನ ' * ಆಸನ ', ಎಂದು ಜನರ ಬಾಯಲ್ಲಿ ಉಚ್ಚಾರಗೊಳ್ಳುವುದನ್ನೂ ಹಾಸ್ಯಕ್ಕಾಗಿ 
ಹೇಳುವ ರೇಲ್ವೆ ಪೋರ್ಟುರುಗಳ ವರ್ಗಾವರ್ಗಿ(Transfers) ಕತೆಯನ್ನು ಇಲ್ಲಿ 
ಜ್ಞಾ ಪಕಕ್ಕೆ ತಂದುಕೊಳ್ಳಬಹುದು. ಮಧಿತಾರ್ಥವಿಷ್ಟೇ : ಇಲ್ಲಿ ಈಗಕೆಲ ವರ್ಣಗಳೆಂ 
ಉಚ್ಚಾರದಲ್ಲಿ ಸ್ವಲ್ಪ ಮಾರ್ಪಾಟಂಹೊಂದಿವೆ. 

೨೮ ಕನ್ನಡ ಏಳನೆಯ ಪುಸ್ತಕ, ಪು. ೨೪-೨೮. 
೨೯ ಅ) Early History of The Deccan (Ed. Yazdani) Vol. 11, p. 507. 
ಬ) ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ, ಸಂ. ೫೬- ಸಂ. 0, ಪು. ೧೩-೨೯. 
ಕ) ಡಾ. ಎಂ. ಎಂ, ಕಲಬುರ್ಗಿ, ಪಂಪ : ಒಂದು ಅಧ್ಯಯನ, ಪು. ೨೦. 
ಡ) ?. ೪. Parabramha Shastry, Inscriptions of Andhra Pradesh: Karim 


nagar, Introduction, Chalukya’s of L(V)emulvada. 


೧೪೨ ಕರ್ನಾಟಕ ಭಾರತಿ 


(೩) ನೂತುಲಪಾಯಿ ; ಇದಂ ಬೋದನದಿಂದ ಗೋದಾವರಿಯ 
ಸಂಗಮಕ್ಕೆ ಹೋಗುವ ಮಾರ್ಗದಲ್ಲಿ ಇರುವ ಈಗಣ "ನವೀಪೇಟ್‌'. "ನಣತುಲ 
ಪಾಟು ' " ನವೀಪೇಟ ' ಎಂದು ಭಾಷಾಂತರಿತಗೊಂಡು ಇಂದಿಗೂ ಉಳಿದುಕೊಂಡಂ 
ಬಂದಿದೆ. ಆದುದರಿಂದ " ನೂತುಲಪಾಳು ' ಕರೀಮ್‌ನಗರಕ್ಕೆ ಸುಮಾರು ಎಂಬತ್ತೂ 
ಮೈಲಂ ಅಂತರದಲ್ಲಿದೆ; ಇಷ್ಟು ದೂರದಿಂದ ಕರೀಮ್‌ನಗರ ವಸ್ತೂಸಂಗ್ರಹಾಲಯಕ್ಕೆ 
ಶಾಸನವನ್ನು ಒಯ್ದಾರು ಎಂದು ಹೇಳಲು ಬರುವುದಿಲ್ಲ. ನಮಗೆ ಹೀಗೆ ಹೇಳುವುದಕ್ಕೆ 
ಏನೂ ಆಧಾರವಿಲ್ಲ. ಅಂತೆಯೆ ಈಗಾಗಲೆ ನಿರೂಪಿಸಿದಂತೆ ಅದು ಅರಿಪನಹಳ್ಳಿಗೇ 
ಸಂಬಂಧಿಸಿದೆ. ಈ ನಣತುಲಪಾಳಂ " ಅಳ್ಳೇಉ ತಡಿ'ಗೆ ಸುಮಾರು ೧೦ ಮೈಲು 
ಅಂತರದಲ್ಲಿದೆ. 


(೪) ರಾವುಲೂರು ;ಃ ಬೋದನದಿಂದ ಆಗ್ನೇಯಕ್ಕೆ ಸುಮಾರು ೧೫ 
ಮೈಲು ಅಂತರದಲ್ಲಿರುವ ಈಗಣ ರಾವ್ಲೂ ರ್‌ ಅಥವಾ ರಾವೂರ್‌. 


(೫) ಚೆನಲೂರು : ಇದು ಈಗ ಆದಿಲಾಬಾದ ಜಿಲ್ಲೆಯಲ್ಲಿ ಗೋದಾ 
ವರಿಯ ದಡದಲ್ಲಿನ ಚೆನ್ನೂರು ಆಗಿರಬಹಂದು; ಅರಿಕೇಸರಿಯ ರಾಜ್ಕಾಡಳಿತೆಯ 
ಕಾಲಕ್ಕೆ ಅದು ಪೋದಣ ನಾಡೊಳಗೆ ಇದ್ದಿತೆನ್ನುವುದಕ್ಕೆ ಅಲ್ಲೊಂದು ಅರಿಕೇಸರಿಯ 
ಕಾಲದ (ಶಾ. ಶ. ೮೭೩ ಶಾರ್ವರಿ - ೯೪೦ A. D.) ಆತನ ಸಾಮಂತನ ಶಾಸನವು 
ದೊರಕಿದೆ. ಅರಿಕೇಸರಿಯ ಸ್ತುತಿಯೂ ಅದರಲ್ಲಿದೆ.*೦ 


ಬ ಕರೀಮ್‌ನಗರ ಅಥವಾ ದತ್ತಿಗ್ರಾಮವಾದ ಅರಿಪನಪಳ್ಳಿಯ ಸುತ್ತ 
_ ಮಂತ್ತಣ ಊರುಗಳು : 

(೧) . ಅರಿಸನಪಳ್ಳಿ : ಕರೀಮ್‌ನಗರದ ಅಕ್ಕಪಕ್ಕದಲ್ಲಿ ಸಧ್ಯ ಗುರುತಿಸಲು 
ಸಾಧ್ಯವಿಲ್ಲದ ಊರು. ಪ್ರಕೃತಶಾಸನ, ಈಗ ವಸ್ತಾಸಂಗ್ರಹಾಲಯದಲ್ಲಿರಂವುದರಿಂದ ಬೇರೆ 
ಸಾಧನಗಳು ದೊರೆಯುವತನಕ ಖಚಿತವಾಗಿ ಹೇಳಲು ಬರುವುದಿಲ್ಲ. 


(೨) ನಗರೂರು ; ಇದು ಕರೀಮ್‌ನಗರದಿಂದ ಉತ್ತರಕ್ಕೆ ಸುಮಾರು 
೧೫ ಮೈಲಿನ ಅಂತರದಲ್ಲಿರುವ ಈಗಿನ ನಗನೂರು,*೧ ಇಲ್ಲಿ ಹಲವು ಶಾಸನಗಳು 
ದೊರೆತಿದ್ದು, ಪ್ರಸಿದ್ಧವಾದ ಊರಾಗಿತ್ತೆಂದು ತಿಳಿದುಬರುತ್ತದೆ. 


೩೦ (ಅ) 7, 1. parabrahma Shastry, Inscriptions of Andhra Pradesh : Karima 
nagar, Introduction, ff. ೫೭11 


(ಬ) ಕ. ಸಾ. ಪ. ಪತ್ರಿಕೆ, ಸಂ. ೫೬-ಸಂ, ೧, ಪು. ೧೯ 
(5) 4. ಓ. 1. 8. 1959-60, Andhra Pradesh, Adilabad District Inscriptions 


೩೧ P.V, Parabrahma Shastry, Inscriptions of Andhra Pradesh : Karimnagar 
Index, p. 152 ಕ 


ಕರೀಮ್‌ನಗರ ಶಾಸನದಲ್ಲಿ ಪಂಪಭಾರತದ ಪದ್ಯಗಳು ೧೪೧ 


(೩) ಮೂಲ್ತಗೂರು ; ಕರೀಮ್‌ನಗರದಿಂದ ಕಾಜಿಪೇಟಕ್ಕೆ ಹೋಗುವ 
ಮಾರ್ಗದಲ್ಲಿರುವ ಈಗಣ ಮಲ್ರಗೂರು. 


(೪) ರೇಕುಅಕಿ: ಇದು ಈಗಣ ಕುರ್ಕಿಯಾಲ ಆಗಿರಬಹುದು. ಈ 
ದಿಶೆಯಲ್ಲಿ ಇನ್ನೂ ಸಂಶೋಧನೆ ಆಗಬೇಕು. 


(೫) ಅಟಖೂರು : ಇದನ್ನು ಕರೀಮ್‌ನಗರ ಜಿಲ್ಲೆಯ ಶಾಸನಗಳಂ ಎಂಬ 
ಗ್ರಂಥದ ಶಾಸನ ಸಂಖ್ಯೆ ೧೬ ರ ಪಂಕ್ತಿ ೬ ರಲ್ಲಿ ಬಂದಿರುವ " ಅಳೂರು ' ಎಂದು ಹೇಳೆ 
ಬಹುದು. ಅದು ಈಗಿನ ಪೊಟ್ಲಪಲ್ಲಿ ಗ್ರಾಮದ ಹತ್ತಿರವಿದ್ದಿತು.*೨ 


11] 


ಬೋದನವು ಇಮ್ಮಡಿ ಅರಿಕೇಸರಿಯ ರಾಜಧಾನಿಯಾಗಿತ್ತೆಂಬುದನ್ನು ಸ್ಪಷ 
ವಾಗಿ ತಿಳಿಸಿರುವ ಈ ಶಾಸನ, ಆತನ ಆ ಸ್ಥಾ ನದಲ್ಲಿ ಆತನಿಂದ " ಕವಿತಾಗುಣಾರ್ಣವ ' 
ಎಂದು ಸನ್ಮಾನಿತನಾದ ಪಂಪನು ಅಲ್ಲಿ ಬಾಳಿ ಬದಂಕಿದನೆನ್ನು ವುದಕ್ಕೆ ಬಾಹ್ಯ ಸಾಕ್ಷಿ 
ಯಾಗಿದೆ. ಆತ ಅಲ್ಲಿ ಹೇಗೆ ಬಾಳಿದ ಎನ್ನುವುದು ಇನ್ನೊಂದಂ ಲೇಖನದ ವಿಷಯ. 
ವೇಮುಲವಾಡ ಚಾಳಂಕ್ಕರ ಹಾಗೂ ಕನ್ನಡ ಸಾಹಿತ್ಯಚರಿತ್ರೆಯ ಅಭ್ಯಾಸಿಗಳಿಗೆ 
ಇದೊಂದು ಅನುಪಮ ದಾಖಲೆಯಾಗಿದೆ. ಅದನ್ನು ಇಲ್ಲಿಕ್ಕಿಸಿದವರಂ, ಕಂಡಂ 
ಹಿಡಿದವರು, ಪ್ರಕಟಿಸಿದವರು ಧನ್ಯರು; ಅವರಿಗೆ ನನ್ನ ಧನ್ಯವಾದಗಳಂ.* 


೩೨ 10106, 0. 43 

* ಈ ಲೇಖನ ಬರೆಯುವಲ್ಲಿ ಪಂಪನನ್ನು ಕುರಿತು ವಿಶೇಷ ಅಭ್ಯಾಸ ಮಾಡಲು ಪ್ರೇರಣೆ 
ಯನ್ನಿತ್ತ ಗುರುಗಳಾದ, ಕುಲಪತಿ ಡಾ. ಆರ್‌. ಸಿ. ಹಿರೇಮಠ ಅವರಿಗೂ ಕನ್ನಡ ಅಧ್ಯ ಯನ 
ಸಂಸ್ಥೆಯ ನಿರ್ದೇಶಕರಾದ ಡಾ. ಹಾ. ಮಾ. ನಾಯಕ, ಡಾ.ಟಿ. ವಿ, ವೆಂಕಟಾಚಲ ಶಾಸ್ತ್ರಿ 
ಮತ್ತು ಡಾ. ಬಾ. ರಾ. ಗೋಪಾಲ ಅವರಿಗೂ ಯಣಿ ಆಗಿರುವೆ. 


ಉಂ ಭಂಧಬಂಲಜ 
ನಔ 'ಣಯಜ ಅಧ 
ಯಾ 206 Re 
ಇ `ಔ ಇಐಎ ಊಂ) ಗಿ ಜಂಗೀ "* ನೀ೧ ಗಿ 0330೮. 4 | ತ.) 


"ಐ 
ಭೀ ನೀಲ ಲೂಟಿಯ ಆಣ$ 

ಲಂ ೦0೧೮೦೫ 200 
2೦9೦೧೦೫೫ 0೦೧೮೫ 

ತ ೩೮೧೫೪ ಭರದ 

7% "ಇ "೨೦೨೦ ಣಾ ಳಂ ನ ಇಂಉ೮೦ 


ಸ ೫" ಧಂ 'ಜೀ ೦ feu I] 800062 "ಔಣ ೦ಇಇ೦ Vong ಔಂತರೀೀ ೧೪ಣನಿಂಂಣ 732 
ie ಗತ Trp ಗ ಗಟ್‌ ಲ ಕ cE ERS ANSE 
ಉು ೧೦ ಇಂ ೮೧೫ ೧೫೮ ಐಜಜಊ ೧೧ ಜಂಎಣಜೀಡಿಣ "8 ಇ ಊಂ ew . 081೧ 


ಸ್ಯಾ” Gh ಡಿ ನಗೂ ಇ ಜಂ ಉಟ 
ಮ ಈ Bcex anne £Ha ಅಭಿ cov 


೪% 'ಔ "2030 Roh Uccoy weg Po YS “ಐಂ 
ಹಟ ್‌್‌್ಪಲಬತಬತಿರ  ಭಟೂಧಂಢಿ ಲಲ ಂಂಲಧಿಟಂಣ ಬು ಎ ಓಟು "65 


“ಇಲಲಿ ೦೧ ಐಂಟಂ 
00681200 ಐಔ `ಐಲಾಲ 
ಓಜೀಲಂಇಂಜೀ೧ HER 
ಣದ ಸಿಐಎ "ನೀಲ ಐಂ0 
80; ಐಬಿಎ ೧೩೫೦೫ ಟಐಜಿ 
-೧೮ ೧೦೭೦೦೫ ಐಂ೧8 
೦0೮೫10೧0389 ಬೀಜ ಉಂ 
24 ಔಣ "ಇಂ3೦ ಂ೪ರಲಂಣ. -೨6ೆಲಂಜ ಜಿ ೩0೧೦೮೦ 
೦೧ Res’? eB ಐಟಂ ode ೨೦೦೧9 009% 6620 supe oman ಗೀ 39 


“ನಿಲೀ ಬಲಲ ಸಿಟಿಯ 
ಬಂಅನಿಇಲ ಗೋಣಿ ೧702, 
`ಜಣಂ೧ಎ "0೮% "ಲಾಳ 
| ; 


6 ಧಊ ಇ ೮೦೫ ೧೧೮ ಣಜ epcocs“~ REAR ge [ep syed ee "0" 
pee 


X80 


NC ಟಟ ಟಟೆಕಡ್ತು ಎಟ್ಟು ಹೂ ತಟ kad A ಎಸೆ ನ ಟಟ 


"೦0೦೫೦೨೧೮ ೧೦೫ 


ಭರಣ ೧೦೧೦ ಬಂಧ ಜಾಣ ಐಆ 2 
mt uoe Ly ‘Ry ಐಂಜಜಂಣ ೬ ಅಂ  ಹಿ0ಇಂ`ಜ 
ಇಲ 
WLU ನಲ್ಲ Ho 
ಸಃ ಐೀಟು ಸೂ ೮ "£೧0 "4 8॥ AKL 
"ಇಂ 


wo(eror-8a) heron 

poe irs Ts GUNG 

3% "ಹ ಆಂತ) ಬಂಲಳಲಣ ಲಂಬ" 
qa Rese 0 ಟಿಯು ಮ ಹೂ ಜೂ 


ಕ ಓಂ. ೧೫4೪ 

ye'teogpyoy ೦೨ಲೀಂಂಯ 

ಐ 0೧೫೮೫ ಐಂ ಣ 

4 ಇ '70೮೨೮ ಐ ೪೮೧೦೦ ಬಲಂ 


"೦೧ “e's ಬಣ ಧನಲೀಲಲಣಂe NER ಐ«100೫ 3% 


EAL EN NN SS ಸಚ ಜನ ಸಹ ಹಸರರ ದಲ೨ಲ್‌ಹರ್ಷಭ ರ್‌ು 


ಆಂ ಗೋಣ ೮೧೫ ೧೧೮ urea ೧ಇಭೀಔ೦ಣ ಜಂಇಬೀಂಡಣ RR 


ಡಿಡಿ 


ಢಿ೫ 

is ಹ್‌ ಅಂಬಲ) “೩9 

«« ೪6 ಗಿ ಕ 9 
ಢಿ೫೧ 90 1೩೧ 

'ಿಇಜಲ, 

pS “3೮೮% "ಇಂ '69 
೧೮೬೦೫ ಿಹಣಣಣ Leg "UI 
“ಇಇ ೮೧೮೦ ಇಂ `0೫:'೧ 


೧4-78`"೧೦೨೮ ಗಿಟ೦ಆಲಿಎ ಇಐಎ "3೪೧% 
“೦ಎ ಜನ ನಿಲವ "ಬನನ ಎಂತ ೧ ಲಾಯೌಂಣಂಣ ೧೦೨೦ (ಅಟ ಗೆಟಿಲಲಭ ಎ ಅಂಅನಿಂಭ) "3೧ 
“ಅಹ ಊಣು ಓಂ ಉ೦%೫% £ಂಐಣ 
ಲ್ಲ ಹನ 
0೧೦೧ ೧೧ 8 ಇಂಬ 


ಎತ ೨೪೫% ೦೫ಐ €೯ಇಇ0 
ಬಂ “ಐಟಾಲ ೫೦೧ "ಇಂಚ 
ಕ ಗ್ರಡಿಣ “ಬಣಣ ಎಂತ ಕಲಂ 110೧೪೫ಓ೪ ೦ಇಇ0 ೬... 0೧೮೦೪೦೫ ೧೧೮೬೦ ೪ '೧೧ 
"ನೀಲ ೧೧೦೫ 
ಐಂಜಐಟ0೫೧೪ ಟಲಣುಣಐ 
“4 ool) ''ಗಂಜ೧೮೧ೀ೧4 66 66 ಜಾ 66 66 RTT ಇಂ 
W Ks HQ k K 
| ಐಟಿ ಟಿಜಿಂಢ ಲಂರಲಿಟ 2ಲಇ ವ್ಯ HUY EEE OR is ಶಿಹಜ್ಞಂ ಇಂ 
ಐ" 
0೩ `ಓ "3030 “೦೧% 


‘QA e's ಐ ಐಂಜಜಂಣ CT ons Ce (4) ಅಭಂಗ ಉಾಲ್ಲಾಾಲಧ ಗಾಲಾ ಹಂ 


Pu ಗೋಣ ಲಂ ... ೧೫೮ ಐಣಜೂ ೧. 999೧೧ MARAE ಇ "0 en ಆಲಂ eu ಟ್ಟು 


OO ಸನುಸ ಸ 0 3ನು ಮುಸಸಸಚತೂ ಸಚ ರಾಗಾ ಗಾಲಾ) 


£೩೦ (61 


ನಲಂ ೦0೧೮೧೮೫ 
೯ಡಿ ಇ "೨೦೨೦೮ Rep $ಂಗೊಣುಐ ೧೧೮ | 

‘qa “ern ಲಯಪ್ಯ್ಪ್ಕರ್ಮ್ಮರ್ಮಸ 8 ಸಂತಿ ಎತುತ ಒತು ೬ 

`ಐ೮ ಧಂ 

Ra ಲೀ ಧಿ %ಂಂ 

ಇನ ಜಣಇಜ ೮ ೬೧ಂಐಂಉ 

'ಔಂಉ0೦೪೮% ಟೂ ಐ 

ಔಲನೀಣಂಜ ಐಂ ಲಲ 

“yo ಉಣ ಉಣ 

೧೩ `ಔ "೧೦3೦ ಅಜೀಜ ಆಲೆ ಂಚಿ 
“೦'೧ “ಜನಿ ದಯಾಂ 2೧೫೫ "ಲನ ೧6ಲಲ — ಇಇಇಂ ೧೮೩೦೫೮೪ ೧% ೧೪ “೦3 


ಐಲ ೪ಇರೀಣ ಐ 
ಲಿ ಐಂಅ ಇ ಣ(1೨೦ 
“೧೯7೦೮. “06579 "೨೦೦ 
೧ ಗ: 6೧೫೮೧ ಇಂ 


2 ಧಂ ಗಜ ೮ಂಣ ೧೫೮ ಅಜಜ ೧೩೦೧ ೪೦ಇಣಂಡಿಣ ಇ” ಣಜ ೮೮ cee we 


PE [ಜರು ಂಾಾಾಾಾಾಾಾಾಾಾಾಾಾಾಾಾಾಾಾಾಾಾಾರಾರಾರಾರಾರಾಣಾ 


ಸಡಿಲ 


"೦2000 00% ಭಡಟ 
೫೧ 00003608 ೦೦೦ ಔಲಂಂಂ 
ಅಕ ಅ ಉಂ 
°° Oe ಟಐಂಂ Re ogee 
೦೩ "ಔಣ ಇಐಎ ಇರಾ  “ಔಯಂಂಧಿಅನಿ ನಡ ದುರ 0೦70 ಈ CREA CREA 5 2ಂ್ಲಿ 


`ಐ೦೮೧೧ 
ಭ೦೫೦೦ಐಂಜಜುಬದ ಉಂ 
0೫.  ಐಂಉಘರಂರೀಣ 
ಹೀಜಂಛಿಂ ವೀಲಾಣಂಜ ಲಂ 
ಜಲಲಂಣಬ ಧನ್ಯಂ ಕಬಂಂಂ 
೯ಡಿ 'ಔ "3೦೨೮ ಇಲ ಐಲು ಟದ 
“೦7೧ `ಗಿರ ಜಣ ೧%೧೧೮ ಬೆನಕ ೧೦. 7. .'0320 `ಉ. 0೧೮೫೦೫ NERO ೮೪೩೬೮೪ C3 


“ಐಂ ೪0 ಔಣ 600% 
೩೮೧ ನೀಬದಿಂ ವೀಲಿಗೀ ಐಟಿಟ 
-೧೫ ಸಂ ಣ ೦೧೮೫೧೦೧೦೦೪ 


ಈ ಧಊ ಔಣ ಲಂಜ ೧೫೮ ಐಬಜೀ ೫9೯ಭೀಣಂಜ೧ಎ ಜಂ೧ಣಂಡಣ 7-9 ನಷ vee ಜ್‌ ॥್‌್‌ 


ಇಸಿಲ 


೧ಜ೦ಎ 'ಇಅಲಂ೮ econ 
PY ೧೬೩೮೧ ಉದು 0೧೮೫೬ 66 66 66 | 66 66 64 ಇತ 


“ನೀಲಂ ಬ 00708 ಎಂ 
ceuon ೫೦೮% Reon Ry 
“೦೧೮೫೨ ೧ ಔುಲಂಇಂಬ 
ಜದ ಐ'0 ಣು ಉಐಂಣ 


«೧೫8 ‘eon REN ೧೮೬ I 00೦೫೯ 
ಆ 
5 ಗ ಬ... 48 ಇಂ ೨47೦ ಉಜ್ಯಾ ಂಲಲಭಲಇಂ ಧಿರಿನ ಇ 
“ಇ ಓಂ 
೦೦೧೦೦೩ 19೮೧ ೧೫ 
46 ಇಂ ೧೫೦೧೧8%ಣ 46 96 ಹ 66 66 ಐಂ೧ಣಣೌಃ “3 
"ಔಯ 
೨೪ "8 "೧೦3೦ 02000೧೦0೫೫ 19೮೧6೩ ಛಲ 
0೯೧ "A ೧೧೫೬೦೦೫೬ nH ene neon — ಲೀ ಂಐಲಭಬಣಂನ ಉಲನಿಣಾುಲ 'ಡಿ೨ 
ಇ ಧೀ ಇಂ ಲಂ ೧೫೮ ಐಣಜೀ2 ಬE೪ೀEಹ೧E ಜಂಎಣಣ eR “ಔಣ ಆಇಊ೧೮೦ eu owe 


ನಾನಾರ ದಾನಾ 


9&0 


ಐಂಜಜ೧ಎ //೩ಟೀಟಾಲಜ-ಂಟ೧ 
ayes Tee %ಜ “ಉಂ 
ಉಲ ಐ ೧ೌಂ%ಣ ೧೧8 
“eevee 
ಈ ೦೮೮ಎ ನಿಲ ೧೮೫% 1" ಡಿ ೦%ಇಇಂ ks ಅ ಸ್ಟ್ರಾ 


"9 ಐಲ ಔಂಟp ರೀ" 
2 ಲ ಯ್‌ “ಲಾಭ 
Reo eeu Go 
ಇರೇ cee 90 
34 "ಈ "೧೦3೦ ಐಂಂದೀಲಾಲ ಬಲಲಅಭಬಇಂಬ 71 002% 
“೦೯೧ “Re's'n ‘evoc yet Ba ಐಂಜಜಂಣ certs ಇಂಥ seo None ಬಲಭಬಸಿಂಣ ಧಿರಿನ "೧ 


“ಢಿಇ೦೮ ೧೧೦೮೧ ಥಿಐ 
೦೧ Aun 
೦೫% ven ಐಇತೀಂಆ6 
Quays ಈ0/070ಐಂ 


pu Tec C೧ ೦೫೮ ಐಇಜಊ NEPA waa“ 1919 eR ave ew ‘owe 


೨೦ 


0%"೦%' "R030 ಂ೧ಧಂಣ ಗಿ060% 


“೦೧ ರದ ದಾಲ ಉಲಣಣ ೧. - ಕ್‌ p ಜರು 
"ನೀಂ ಗಿ 
ಡಿಎಂ | ೨೦೦6 ಛಿಎ ೫8 XI ಉಐಇ 
ಲಾಜ ಲನ ಇಂ ಐಂಉ'ಟಂಣರಾಲಲ We pel dele addr! ಕ್‌ ೫ ಅರ ೧೮೪೫೦೬ ಟಿ 


“Nae Upon 
೧೮೮೧ ಧಂ "ಂಲಂಭಲಲಣ 
ಓಂ ಬಣ ೧ಣಿ8 
'`ಂ(0೦%೮% 12೮೦೮8 pay 
೨% ` '೧೦೨೦ ಔಲಲಂಂ "ನಜ “ಎಐ 11 oH 
0೧ Ren Bಂಉಂಊಅಲ ಆಣ 'ಇಲಂಲ ಅಜರ ಇಂ ಇಂ ಲಯ ಂಐಲಭಬನಿಂನ ಧಿಧಿಭ "೦೦ 


‘our ಊಡು ಓಂ ಉಡಿಯ 
ಲಂ ೌಟಲನೀಲ ಅಲಂಇ 


[. 


ನೋಣಿ ನೀಲ ನಿಟ ೧೮ 


೧. ಇಂ ೧೦೫ 


————— 


ಇಇ ಬಾಷ ಲ eeu ಎಟ 


pd 


೧೫೮ ಐ ERA ಜಂ೦೧೧ಂಗಿಣ 


“ಐ "ಔಣ ೦೫೫೫೦೫೦೧೦೦೪ 
Ueceoanon 7೫0% 
ಸೋಇ ಣಂ ಇಂಲವ್ರe ೮ 
Qo ಬಣ ಐಇ 300೮ CURES 
9 wee ಇಜ೧೧ ಜಿಂ ೮ 6 | ಲಂ ಆಜ್‌ ಂಲಲಬಬಣಂಬ ಥಿ 'ಕಿಂ೦ 


pauece'n 

ಂನುಭಂಂ ಇಲಾ ಲಯ 

“ಓಣಂ ಔಟೀದಿ ೧೧೮ಐಂಇ 

ಐಢಂಜ ಜಂಣ ೧೮೪% 

೦% 'ಔ "೧೦3೦ ಐಂಂ೪೦ಾ೧೮ಾ “೮೦೧೮ 
‘qn “e's? pero Euoe Qed ee ಬರಿ, 3370೮ 0೮9070 «೦% oe `ಇ00 


"033ರೀಣೀಣಐ 
woe ©xgoee ಟಂ 
೦೪೦ ಟೌಣರಾಲಉಐ "ಂದಿಟಭಿಜೀಣ 


6 ಧಊ ಇ ೧೧೫ ೧೫೮ ಐನ REPKE ಜಂ೧ಣೀಗಿಣ ORR ಇಇ ೮೧೮ ಇಗ ‘oe 


949) 


( 0% 001005 ) ಬ 

No (/೮,2)0,0/20%೮೩ 

ಐ ಇಂಊಇ ಎಂಥ 

(208 2೧೮% 0೮೪ 

6 ಏಣ 008% 20034೫ 
“og Po ಸಾಂ 

8೧೦೦ Rog ye Yn 

‘ene vero’ 

| ೧೮ ಬಂದೀ ೫80೮02 


ಆ ಇಗ೦%'ಗಿ ಇಂ 0೮902೪ WUE Que “200 


4 44 ೦೧೫೦ oe ಲಭ ಥಿ "ಇಂ 


“ಎ ೧೦೧೬ ೧೦೦೪%% 

(೦೫೦೦೦೦೫ 00000001 

ಬರಲ್ಲ ೬ ಗಲ ೧೨೫ 

೧೫೧೦೧೦೦ ಭಂ 

0% “ಜ "೧೦೨೮... ಆಲಂ ಭಲ'ಉಂಜೀಿಂ 1 
೧ en ಚ ಶಲ ನಯ ಸ ಖಲ ಟಂ ಟಟ 6೧೪ coe `'%00 


ಹಾ 


ಸ್ಯ "ಇಇ '% “ಇಇ 8೮೧೮ ee 08೧ 


ಊ'ಧಊ ಗೋಣ ೮೧೫ ೧೫೮ ಐ ೫೫೦೫೦೫೧೧ ೪೧೧೫೧ 
೯4೦ 


( €01300೧೦೦೫೦೫೦೦೧೫ ) 


"ಐ [೮ಟೀೌಂಬೀಡ 
ಗಿಜಣಣಂ9 ಬಿಲ ಲ 
02೦1೨೫೦ ಬಂ ಐಗೆ 
ಉಂಂಣ ಜಣ ಇ ಟ೮ಲ 
| ಉಂಟ ಉುಇಂಜಿ ಉಣ iy ಗ 


013 ಇ "೧೦3೦ "ಇ" ಐಜಿಲಂ ೧೭೦೧೫ ಕ 
"೦1೧ “ಜನಿ ೫೮೫೬ ಎಂಇಜಿ ನಾಂ oot ಇ%೧ಂ ಓಣ ಇ 00೮6೦೫೩ Ques Oe '೧೦೦ 


"ಏಳಿ 1೦೫೧0 7ಂಉಊಣುಭಿ 


ಇಂ ಂಬಡಲ ಐಂ | 
ಜಲ ಉಂ ೮೪ 
ರ ಮ ವಾಮ ಪಿ ಮ್ರ ಸಜ ತಾ ಕ 
ಉಂ ಇಂ ಲಂಣ ೧೧೮ ನಜ ಚ ಟಟ ್ಚ್ಚಬು!!,್‌ ‘Gu eee eeu ‘oR 
(0% 


WO 


ಒರೆಗಲ್ಲು 


೧. ದೇವವ್ರತ: 


ಅನೇಕ ಕನ್ನಡ ಕಾವ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ಬರುವ "ಪುರಂಷವ್ರತ' ಎಂಬ 
ಶಬ್ದಕ್ಕೆ ಬ್ರಹ್ಮಚರ್ಯ ಎಂಬ ಆರ್ಥವನ್ನು ಎಂ. ವಿ. ಸೀತಾರಾವ:ಯ್ಯನವರಂ ಸ್ಥಾಪಿ 
ಸಿದ್ದಾರೆ.೧ ನಾಗಚಂದ್ರನ "ಮಲ್ಲಿನಾಥ ಪುರಾಣ'ದಲ್ಲಿರುವ ಇಂಥದೇ ಇನ್ನೊಂದು 
ಪದವನ್ನೂ ಯಾರೂ ಗಮನಿಸಿದಂತೆ ಕಾಣುವುದಿಲ್ಲ. ಇದು. ನಾಗಚಂದ್ರನ ಪದ್ಯ: 
ಆವಂ ಸ್ವರ್ಗಾಪವರ್ಗಕ್ಕೆಳಸುವನವನಂ ಗಂಡುದೊತ್ತಾಳ್ವುದಾವಂ 
ಕಾವಂ ದೇವವ್ರತ ಖ್ಯಾತಿಯನವನನವಲ್ಮಾಖ್ಬುದೆಂದಾ ಪುರಸ್ತ್ರೀ 
ಭ್ರೂವಿಕ್ಷೇಪಕ್ಕೆ ಸೇನಾಪತಿ :ದವಿಯನಿತ್ತಂ ಮನೋಜಾತನಾಟಂ 
ದಾ ವೇಶ್ಯಾ ವಾಟದೊಳ್‌ ಧೂರ್ಜಟಿಯ ನೊಸಲ ಕಣ್ಣ ೦ ಸ್ಮರಂ ನಂದೆವೊಯ್ದ ೦ 
(೨.೪೪) 
ಇಲ್ಲಿ “ದೇವವ್ರತ' ಶಬ್ದ ಸ್ತ್ರೀಸಂಗವರ್ಜನೆಗೆ ಸಂಬಂಧಿಸಿದ ಯಾವುದೋ ವ್ರತವನ್ನು 
ಸೂಚಿಸುತ್ತಿರುವುದು ಸ್ಪಷ್ಟ. ಈ ಶಬ್ದಕ್ಕೆ ವಿ. ಎಸ್‌. ಆಪ್ಟೆಯವರ ನಿಘಂಟಿನಲ್ಲಿ 
“a religious observance, any religious observance, any religious 
vow. an epithet of 1 Bhisma 2 Kartikeya’ ಎಂದು ಅರ್ಥ ಕೊಡ 
ಲಾಗಿದೆ.೨ ಭೀಷ್ಮ, ಕಾರ್ತಿಕೇಯರಿಗೆ ದೇವವ್ರತ ಎಂಬ ಹೆಸರುಂಟೆಂಬುದಂ ಇಲ್ಲಿ 
ಗಮನಾರ್ಹ; ಅವರಿಬ್ಬರೂ ಬ್ರಹ್ಮಚಾರಿಗಳೆಂಬುದು ಸುವಿದಿತ. ಆದ್ದರಿಂದ 
“ದೇವವ್ರತ' ಶಬ್ದ ಕ್ಕೆ ಒಟ್ಟಿನಲ್ಲಿ ಯಾವುದೇ ಧಾರ್ಮಿಕವ್ರತವೆಂದೂ ನಿರ್ದಿಷ್ಟವಾಗಿ 
ಬ್ರಹ್ಮಚರ್ಯವೆಂದೂ ಅರ್ಥ. ಹೀಗಾಗಿ ಪುರುಷವ್ರತ, ದೇವವ್ರತಗಳೆರಡೂ ಬಹು 
ಮಟ್ಟಿಗೆ ಸಮನಾರ್ಥಕವೆಂದು ತಿಳಿದರೆ ತಪ್ಪಾಗಲಾರದು. “ದೇವವ್ರತ ಶಬ್ದ ಇತರ 
ಕನ್ನಡ ಕಾವ್ಯಗಳಲ್ಲಿ, ಶಾಸನಗಳಲ್ಲಿ ಎಲ್ಲಿಯಾದರೂ ಬರಂತ್ತದೆಯೇ ನೋಡಬೇಕು. 


೨. ಬಿಮ್ಮನಸೆ ; 


ಕರ್ನಾಟಕದ ಕೆಲವು ಭಾಗಗಳಲ್ಲಿ "ಬಿಮ್ಮನಸೆ' ಎಂಬ ಮಾತೊಂದು ಗರ್ಭಿಣಿ 


೧ ನೋಡಿ: "ಪುರುಷವ್ರತ' ಮತ್ತು ಕವಿರಾಜಮಾರ್ಗ”, ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, 
೫೪-೨. 


> TheStudent’s Sanskrit-English Dictionary, 1965, p. 259 


ಒರೆಗಲ್ಲು ೧೫೫ 


ಎಂಬ ಅರ್ಥದಲ್ಲಿ ಪ್ರಚಾರವಾಗಿದೆ. ಇದು ಪ್ರಾಚೀನಕಾವ್ಮಗಳಲ್ಲಿ ಪ್ರಯುಕ್ತವಾಗಿಲ್ಲ; 
ಜನಪದಕಾವ್ಯದಲ್ಲಿ ಕಂಡುಬರಬಹುದು, ಆಡುವಾತಿನಲ್ಲಂತೂ "ಬಳಕೆಯಲ್ಲಿದೆ. 
ಕಿಟೆಲ್‌ ಕೋಶದಲ್ಲಿ "ಬಿಮ್ಮನಿಸ' ಎಂಬ ಶಬ್ದಕ್ಕೆ "೩ pregnant women’ ಎಂದರ 
ಅರ್ಥಕೆಣಡಲಾಗಿದೆ. ಎಚ್‌. ಎಲ್‌, ನಾಗೇಗೌಡರು ತಮ್ಮ "ನನ್ನ್ನೂರು' ಗ್ರಂಥದಲ್ಲಿ 
“ಬಿಮ್ಮನಿಸೆ' ಎಂಬ ಶಬ್ದವನ್ನು ಬಳಸಿ, ಟಿಪ್ಪಣಿಗಳಲ್ಲಿ "ಗರ್ಭಿಣಿಯಾದ ಹೆಂಗಸು. 
ಭೀಮಮನುಷ್ಯೆ (?)' ಎಂದು ಅರ್ಥ ಸೂಚಿಸಿದ್ದಾರೆ. 


ಬಿಮ್ಮನಸೆ, 'ಬಿಮ್ಮನಿಸೆ, ಬಿಮ್ಮನಿಸಿ - ಎಂಬ ಮೂರು ರಣಪಗಳಲ್ಲೂ ಮನಸೆ, 
ಮನಿಸೆ, ವಂನಿಸಿ ಎಂಬ ಉತ್ತರಭಾಗಗಳಂ *ಮಾನಸ' "ವಾನಿಸ' ಎಂಬ ಪುಲ್ಲಿಂಗ 
ವಾಚಕಗಳಿಗೆ ಸಂವಾದಿಯಾದ ಸ್ತ್ರೀಲಿಂಗವಾಚಕಗಳೆಂಬಂದು ಸ್ಪಷ್ಟ. ಆದರೆ ಪೂರ್ವ 
ಭಾಗದ ನಿಷ್ಪತ್ತಿ ಹೇಗೆ? ಭಾರವಾದುಡು, ದಪ್ಪ ನಾವಪಂಡು ಎಂಬರ್ಥದ “"ಬಿಣ್‌', 
“ಬಿಣ್ಣಿತು' ಎಂಬ ಹಳಗನ್ನಡ ವಿಶೇಷಣವನ್ನು ನಾವಿಲ್ಲ ಜ್ಞಾಪಿಸಿಕೊಳ್ಳಬೇಕು. ಆಗ 
“ಬಿಮ್ಮನ(ನಿ)ಸೆ' ಎಂಬುದು 'ಬಿಣ್ಣಿತು,' 'ಮನ(ನಿ)ಸೆ' ಎಂಬ ಎರಡು ಶಬ್ದಗಳಂ 
ಕೂಡಿದ ಸಮಾಸವಾಗಿ ವೇದ್ಯವಾಗಂತ್ತದೆ. ಆದರ ನಿಷ್ಪತ್ತಿಯನ್ನು ಹೀಗೆ ತೋರಿಸ 
ಬಹುದು : ಬಿಣ್ಣಿತು ಮನಃ(ನಿ)ಸೈಸಿ) > ಬಿಣ್ಮನ(ನಿ)ಸ(ಸಿ) ೨ ಬಿವ್ಮನ(ನಿ)ಸೈ(ಸಿ). 
ಆದ್ದರಿಂದ “ಭೀಮಂಮನುಷ್ಯೆ' ಎಂಬ ನಾಗೇಗೌಡರ ಊಹೆ ಆಧಾರರಹಿತ. 


ಬಿಣ್‌, ಬಿಣ್ಣಿತು, ಬಿಣ್ಣು ಎಂಬ ಪದಗಳಂ ಹಳಗನ್ನಡದಲ್ಲಿ ಧಾರಾಳವಾಗಿ 
ಸಿಗುತ್ತವೆ. ಆದರೆ ಅವು ಇಂದು ಸ್ವಸ್ವರೂಪದಲ್ಲಿ ಉಳಿಯದೆ, "ಬಿಮ್ಮನ(ನಿ)ಸೆ'ಯಲ್ಲಿ 
ಉಳಿದಂಬಂದಿರುವುದು ಗಮನಾರ್ಹಸಂಗತಿ. ಹೀಗೆಯೇ ಇನ್ನೂ ಅನೇಕ ಹಳಗನ್ನಡ 
ನುಡಿಗಳು ವೇಷಮರೆಸಿಕೊಂಡಂ ಸಮಾಸಗಳಲ್ಲಿ ಮಾತ್ರ ಇಂದಿಗೂ ಉಳಿದಂಕೊಂಡಿರು 

ವುದು ಅಭ್ಯಸನೀಯಂ ವಿಷಯಂ. 
ಸಿ.ಪಿ. ಳೆ. 


೩. ಲೀಲಾನತಿಯ ಒಂದು ಪದ್ಯ: 


ಚತುರ್ಭಾಷಾಚಕ್ರವರ್ತಿ ನೇಮಿಚಂದ್ರನ "ಲೀಲಾವತಿ ಪ್ರಬಂಧಂ'ದಲ್ಲಿನ 
“ಜಲಕ್ರೀಡಾವರ್ಣನೆ'ಯ ಸಂದರ್ಭದಲ್ಲಿ ಬರುವ ವೃತ್ತವೊಂದಂ ಪ್ರಕಟಿತ ಕೃತಿಗಳಲ್ಲಿ 


ಹೀಗಿದೆ: 
ತುಡಿಸುತ್ತುಂ ನೀರನಂಗದ್ಕುತಿಯಿನವಯವಚ್ಛಾ ಯೆಯಿಂ ತಮ್ಮನಂದಿ 
ರ್ಮಡಿಸುತ್ತುಂ ನೇತ್ರನೀಲೋತ್ಪಲದ ನೆಟಳ ಬಂಬಲ್ಲಳಿಂ ನೆಯ್ದಿಲಂ ನೂ 


೩ A Kannada-English Dictionary 1894, ೧. 1120. 
೪ “ನನ್ನೂರು”, ಪು. ೩೪೮. 


೧೫೬ ಕರ್ನಾಟಕ ಭಾರತಿ 


ರ್ಮಡಿರುತ್ತು೦ಿ.. ರಂ ಅರ oes 

Bek ಪೊಕ್ಕುದಬ್ಹಾ ಕರಮನೊಲವಿನಿಂ ಕಾಂತಕಾಂತಾಕದಂಬಂ (೧೩-೧೧೬) 
ಪ್ರಕಟವಾಗಿರಂವಣ ಲೀಲಾವತಿಯ ಎರಡಂ ಮುದ್ರಣಗಳಲ್ಲೂ ಮೇಲಿನ ವೃತ್ತದ 
ಮಣರಂ ಮತ್ತು ನಾಲ್ಕನೆಯ ಪಂಕ್ತಿಗಳಲ್ಲಿ ಲೋಪವಿದ್ದು, ಅವರಂ ಬಳಸಿಕೊಂಡ 
ಹಸ್ತಪ್ರತಿಗಳಲ್ಲಿ ಆ ಭಾಗ ಲೋಪಿತವಾಗಿದೆ ಎಂಬ ಸಂಗತಿ ತಿಳಿದಂಬರುತ್ತದೆ. 


ಅಷ್ಟಾದಶ ವರ್ಣನೆಗಳ ಕ್ರಮದಲ್ಲಿ ಸಂಕಲಿತವಾದ ಮಲ್ಲಿಕಾರ್ಜುನನ “ಸೂಕ್ತಿ 
ಸಂಧಾರ್ಣವ' (ಸು. ೧೨೪೫) ಕೃತಿಯ ದ್ವಾದಶಾಶ್ವಾಸದಲ್ಲಿನ “ಜಲಕ್ರೀಡಾವರ್ಣನೆ` 
ವಿಭಾಗದಲ್ಲಿ ಮೇಲಿನ೨ ಪದ್ಯ, ಸಂಪೂರ್ಣವಾಗಿ ಲಭಿಸುತ್ತದೆ. ಅಲ್ಲಿನಂತೆ ವೃತ್ತದ 
ಮೂರು ಹಾಗೂ ನಾಲ್ಕನೆಯ ಪಂಕ್ತಿಗಳಂ ಇಂತಿವೆ; 


ರ್ಮಡಿಸುತ್ತುಂ ವಕ್ತ _ಕಂಜಂಗಳೊಳೆ ಕಮಲ ಪುಂಜಂಗಳಂ ಕೂಡೆ ಸಾಸಿ 
ರ್ಮಡಿಸುತ್ತುಂ ಪೊಕ್ಕು ದಬ್ಬಾಕರಮನೊಲವಿನಿಂ ಕಾಂತಕಾಂತಾಕದಂಬಂ 


(9-೨0) 
ಇದೇ ಪದ್ಯ ಮಲ್ಲಕವಿ ಸಂಯೋಜಿತವಾದ “ಕಾವ್ಯಸಾರ”ದಲ್ಲಣ (೧೨-೨೦) ಇದೆ.* 
ಅಲ್ಲಿ ಕೊನೆಯ ಚರಣದಲ್ಲಿನ ""ನೊಲವಿನಿಂ ಕಾಂತಕಾಂತಾಕದಂಬಂ'' ಎಂಬುದಕ್ಕೆ 
""ನೊಲವಿನಂದಂದು ಕಾಂತಾಕದಂಬಂ'' ಎಂಬ ಅನ್ಯಪಾಠ ಲಭಿಸುತ್ತದೆ. 


ಎಸ್‌. ಶಿವಣ 
೧ 


೧ ಲೀಲಾವತಿ ಪ್ರಬಂಧಂ : (ಸಂ.) ಮಂ. ಆ. ರಾಮಾನುಜಯ್ಯಂಗಾರ್‌ (ತೃತೀಯ ಸಂಪುಟ) 
೧೯೦೯; 
ಲೀಲಾವತಿ ಪ್ರಬಂಧಂ :(ಸಂ.) ವೆಂಕಟರಾಮಪ್ಪ ಕೆ. ಮತ್ತು ಜವರೇಗೌಡ, ದೇ. (೧೯೬೬). 
೨ ಸೂಕ್ತಿಸುಧಾರ್ಣವಂ : (ಸಂ.) ಅನಂತರಂಗಾಚಾರ್ಯ. ಎನ್‌, (೧೯೪೭). 
೩ ಕಾವ್ಯ ಸಾರಂ : (ಸಂ.) ಅನಂತರಂಗಾಚಾರ್ಯ. ಎನ್‌. (೧೯೭೩). 


ಗ್ರಂಥಾವಲೋಕನ 


ವಾಗ್ದೇನಿಯ ಭಾಂಡಾರ ಒಡೆದ ಕನ್ನಡ ಕನಿಗಳು ; 
ಲೇ. : ಭೀಮರಾವ ಚಿಟಗುಪ್ಪಿ 
ಪ್ರ. : ಶ್ರೀ ದ್ವೈಪಾಯನ ಟ್ರಸ್ಟ, ಮಂಂಬಯಿ, ೧೯೭೪ 


ಬೆಲೆ : ಐದು ರೂಪಾಯಿಗಳು. ಪುಟ: 1+ ೧೫೦ + ೨ 


“ವಾಗ್ದೇವಿಯ ಭಾಂಡಾರ ಒಡೆದ ಕನ್ನಡ ಕವಿಗಳಂ', ಶ್ರೀ ಭೀಮರಾವ 
ಚಿಟಗುಪ್ಪಿಯವರ ತೃತೀಯ ಸಂಶೋಧನ ಕೃತಿ. ಕನ್ನಡ ಸಾಹಿತ್ಯ, ಅದರ ಕವಿಗಳು, 
ಅವರು ಪ್ರತಿಪಾದಿಸಿದ ಮೌಲ್ಯಗಳು ಮತ್ತು ನಂಬಿದ ಶೃದ್ಧೆಗಳನ್ನು ಕುರಿತಾಗಿ ಇಂದು 
ವಿಪುಲ ಮತ್ತು ವಿವಿಧ ರೀತಿಯಲ್ಲಿ ನಡೆಯುತ್ತಿದೆ. ಇಂಥ ಸಂದರ್ಭದಲ್ಲಿ ಹೊರ 
ಬಂದ ಚಿಟಗುಪ್ಪಿಯವರ ಪ್ರಸ್ತುತ ಗ್ರಂಥ, ವಿವೇಚನಾರ್ಹವಾಗಿದೆ. 


ಕನ್ನಡ ಸಾಹಿತ್ಯದ ಹಲವು ಕವಿಗಳನ್ನು ಎತ್ತಿಕೊಂಡು ಇಲ್ಲಿ ಅವರು ಆಯಾ 
ಕವಿಗಳ ಬಗೆಗೆ ತಮ್ಮ ಸಂಶೋಧಿತ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿ 
ಸಿದ್ದಾರೆ. ತಾವು ವಿವೇಚಿಸುತ್ತಿರುವ ಕವಿಗಳನ್ನೆಲ್ಲ (ರನ್ನನ) "ವಾಗ್ದೇವಿಯ ಭಾಂಡಾರ 
ವನ್ನೊಡೆದ ಕನ್ನಡ ಕವಿಗಳಂ' ಎಂಬ ಬಿರಂದಿನಿಂದ ಕರೆದಿದ್ದಾರೆ. ಆದರೆ "ವಾಗ್ದೇವಿಯ 
ಭಾಂಡಾರವನ್ನೊಡೆ' ಎಂಬುದರ ಅರ್ಥ ವಿವರಣೆ ಏನು? ಯಾವ ಸ್ಪಷ್ಟವಾದ, ನಿಖರ 
ವಾದ ರೀತಿಯಲ್ಲಿ ಅವರು "ವಾಗ್ದೇವಿಯ ಭಾಂಡಾರವನ್ನೊಡೆ'ದಿದ್ದಾರೆ ಎಂಬುದನ್ನು 
ವಿವರಿಸಿಲ್ಲ. ಆದುದರಿಂದ ಮೇಲಿನ ಈ ದೊಡ್ಡ, ಆಕರ್ಷಕ ಹೆಸರನ್ನು ನೋಡಿ 
ಒಳಗಿನ ಕವಿಗಳ ವಿವೇಚನೆಯಂನ್ನೋದಿದರೆ ಓದುಗನಿಗೆ ನಿರಾಶೆ ಕಟ್ಟಿಟ್ಟದ್ದು. ತಾವು 
ಆರಿಸಿಕೊಂಡಿರುವ ಕವಿಗಳು ಮಾತ್ರ "ವಾಗ್ದೇವಿಯ ಭಾಂಡಾರವನ್ನೊಡೆದವರಂ' ಎಂಬ 
ಅವರ ದೃಷ್ಟಿ ಖಂಡಿತವಾಗಿಯೂ ಉಚಿತವಾದುದಲ್ಲ. 


ಪ್ರಾರಂಭದಲ್ಲಿ ಲೇಖಕರು ತಮ್ಮ ಈ ಕೃತಿಯನ್ನು ಕುರಿತು “ಕನ್ನಡ ಸಾಹಿತ್ಯ 
ಚರಿತ್ರೆಗೆ ಇದೊಂದು ಪೂರಕ ಹೊತ್ತಿಗೆ” ಎಂದು ಹೇಳಿದ್ದಾರೆ. ಆದರೆ ಅವರ ಈ 
ಹೇಳಿಕೆ ಕೃತಿಯಲ್ಲಿ ಸಮರ್ಥನೆಗೊಂಡಿಲ್ಲ. "........ ಆಯಾ ಕವಿಗಳ, ಲಾಕ್ಟಣಿಕರ 
ಹಿರಿಮೆ, ಸ್ವೋಪಜ್ಞ ತೆ, ಹೆಮ್ಮೆಯ ನಂಡಿಗಳಿಗೆ ಅವೆಂತು ಪೋಷಕವಾಗಿವೆ; ಅವರಿಂದ 
ಅವುಗಳ ಸ್ಥಾ ನಮಾನಗಳು ಅವೆಂತು ಹೆಚ್ಚಿವೆ ಎಂಬುದನ್ನಿಷ್ಟೇ ಇಲ್ಲಿ ಪ್ರಸ್ತಾಪಿಸಿದೆ...” 


೧೫೮ ಕರ್ನಾಟಕ ಭಾರತಿ 


ಎಂದಿದ್ದಾರೆ, ಪ್ರಾರಂಭದಲ್ಲಿ. ಮೂಲದಲ್ಲಿಯೇ ಅಭಿಮಾನನಿಷ್ಕರಾಗಿ ಆಯಾ ಕವಿ 
ಗಳನ್ನು ಕಂಡಿರುವುದರಿಂದ ಅವರ ಹಿರಿಮೆ, ಸ್ವೋಪಜ್ಞ ತೆ, ಮಂಂತಾದವುಗಳನ್ನು ಮಾತ್ರ 
ವಿವರಿಸಲು ಹೊರಟಿರುವುದರಿಂದ ನಿಜವಾಗಿಯೂ ಇದು ಸಾಹಿತ್ಯಚರಿತ್ರೆಗೆ ಪೂರಕ 
ಗ್ರಂಥವಾಗದೆ ಹೋಗಿದೆ. 


ತಾವು ಆರಿಸಿಕೊಂಡಿರಂವ ಕವಿಗಳನ್ನು ಕುರಿತಂ “ಅನೇಕರು ಇವರಿಗಿಂತ ಅಥವಾ 
ಇವರಷ್ಟೇ ಶ್ರೇಷ್ಠ ಕೃತಿಗಳನ್ನು ರಚಿಸಿರಬಹಂದಾದರೂ ಆ ಶ್ರೇಷ್ಠತೆ ಹೆಚ್ಚಾ ಗಿ ಈಗಾಗಲೇ 
ಸಂಪರಿಚಿತವಿರುವ ಅವುಗಳ ಸಾಹಿತ್ಯಕಗುಣಗಳಿಗೆ ಒಳಪಟ್ಟಿದ್ದರಿಂದ ಅವರನ್ನು ಇಲ್ಲಿ 
ಲೆಕ್ಕಕ್ಕೆ ಹಿಡಿದಿಲ್ಲ” ಎಂದಿದ್ದಾರೆ. ಆದಂದರಿಂದ ಅವರೇ ಹೇಳುವಂತೆ ಇಲ್ಲಿ ಆಯಾ 
ಕವಿಗಳ ಸಾಹಿತ್ಯಿಕ ಮೌಲ್ಯಮಾಪನವನ್ನು ಅವರು ಮಾಡಿಲ್ಲ. 


ಇಲ್ಲಿಯ ಕವಿಗಳನ್ನು ಕಾವ್ಯಕವಿ, ಶಾಸ್ತ್ರಕವಿ, ಉಭಯಕವಿ ಎಂದು ವಿಭಜಿಸಿದ್ದಾರೆ. 
ಆದರೆ ಪುಸ್ತಕದ ಒಡಲಲ್ಲಿ ಅವರೇ ಈ ವಿಭಾಗಕ್ರಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿಲ್ಲ. 
ತಿರುಮಲಾರ್ಯನನ್ನು “ಕಾವ್ಯಕವಿ' ವಿಭಾಗದಲ್ಲೂ ಮತ್ತು ಇಮ್ಮಡಿ ನಾಗವರ್ಮನನ್ನು 
"ಶಾಸ್ತ್ರಕವಿ' ವಿಭಾಗದಲ್ಲೂ ವಿವೇಚಿಸಿದ್ದಾರೆ. "ಉಭಯಕವಿ' ಎಂಬ ವಿಭಾಗಕ್ರಮ 
ವನ್ನು ಎಲ್ಲಿಯೂ ಪ್ರಸ್ತಾಪಿಸಿಲ್ಲ. ಹೀಗಾಗಿ ಮೇಲಿನ ಅವರ ಅಭಿಪ್ರಾಯ ಜಾಳು 
ಜಾಳಾಗಿದೆ ಕನ್ನಡ ಸಾಹಿತ್ಯಚರಿತ್ರೆಯ ವಿಭಾಗಕ್ರಮಕ್ಕೆ ಕೊಡುಗೆಯಾಗಬಹಂ 
ದಾಗಿದ್ದ ಇವರ ಹೇಳಿಕೆ, ಕೇವಲ ಅಭಿಪ್ರಾಯಮಟ್ಟದಲ್ಲಿ ಮಾತ್ರ ನಿಂತಿದೆ. 


ಪಂಪ, ದ್ರೌಪದಿಯನ್ನು ಏಕವಲ್ಲಭೆಯನ್ನಾಗಿ ಚಿತ್ರಿಸಿದುದನ್ನು ವಿಮರ್ಶಿಸುತ್ತ 
ಶ್ರೀ ಬಿ. ಎಂ. ಶ್ರೀಕಂಠಯ್ಯನವರು "ಅರಿಕೇಸರಿಯ ದಾಕ್ಷಿಣ್ಯದಲ್ಲಿ ಭಾರತದ ಕವಿ 
ಜಾರಿದನು (ಕಣ್ಣು ಬಿಟ್ಟುಕೊಂಡೆ ಜಾರಿರಂವನು !)' ಎಂದು ಹೇಳಿದುದನ್ನು ಅಲ್ಲ 
ಗಳೆಯಲಿಕ್ಕಾಗಿಯೇ ಪಂಪನನ್ನು ಕುರಿತ ಲೇಖನ ವಿಣಸಲಾಗಿದೆ. ಜಾರಿದ ಪಂಪನನ್ನು 
ತಮ್ಮ ತರ್ಕ ಮತ್ತು ಊಹೆಗಳಿಂದ ಮೇಲೆತ್ತಲು ಪ್ರಯಂತ್ನಿಸಿದ್ದಾರೆ. “ಪಂಪನ ದೃಷ್ಟಿ 
ಯಲ್ಲಿ ಕೂಡ ದ್ರೌಪದಿ ಪಂಚವಲ್ಲಭೆ” ಎಂದು ಪ್ರಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. 
ಅವರು ಎಷ್ಟೇ ಪ್ರಯಾಸಪಟ್ಟು ಪಂಪನನ್ನು ಜಗ್ಗಿ ತಂದು ತಮ್ಮ ವಾದಕ್ಕೆ ಸವಿಣಪ 
ತಂದಿದ್ದರೂ ಪಂಪನ ಪ್ರಾಮಾಣಿಕ ಅಭ್ಯಾಸಿಗೆ, ಸಹೃದಯನಿಗೆ ಮಾತ್ರ ಇವರ ವಾದ 
ಉಚಿತವೆನಿಸದೇ ಹೋಗುತ್ತದೆ. 


" ಪದಿನಾಅಲ್ಲವಲಂಕ್ರಿಯಾರಜನೆ ಮುವತ್ತಾರು ನೇರ್ಪಟ್ಟು ' ಎಂಬುದನ್ನು 
ವಿವರಿಸಿ, ಆ ಹದಿನಾರು ಗುಣಗಳ ಪಟ್ಟಿ ಕೊಡುವುದಕ್ಕೆ ಮಾತ್ರ ರನ್ನನ ಬಗೆಗಿನ ಲೇಖನ 
ಸೀಮಿತವಾಗಿದೆ. “ಭರೆತೋಕ್ತ ಮೂವತ್ತಾರು ಕಾವ್ಯಲಕ್ಷಣಗಳನ್ನು ಮಹಾಕಾವ್ಯದ 
ಇತರ ಲಕ್ಷಣಗಳೊಂದಿಗೆ ಸೇರಿಸಿ ರಚಿಸಿದ ಗದಾಯುದ್ಧವು ವಾಗ್ದೇವಿಯ ಭಾಂಡಾರ 


ಗೃಂಥಾವಲೋಕನ ೧೫೯ 


ವನ್ನೊಡೆದು ತಂದ ಅಪೂರ್ವ ಕೃತಿರತ್ನ” ಎಂದು ಸಮರ್ಥಿಸಿದ್ದಾರೆ. ಕೇವಲ ಅಲಂಕಾರ, 
ಮಹಾಕಾವ್ಯದ ಲಕ್ಷಣಗಳನ್ನು ಒಳಗೊಂಡ ಮಾತ್ರಕ್ಕೆ ಒಂದು ಕಾವ್ಯ ಶ್ರೇಷ್ಠವಾಗು 
ತ್ತದೆಯೋ ? ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. 


ಹರಿಹರನ "ಗಿರಿಜಾಕಲ್ಕಾಣ'ದ ಮೇಲೆ ಅವನ ಮಹತ್ತನ್ನು ಸಾರಿದ್ದಾರೆ. “ಇಷ್ಟೇ 
ಅಲ್ಲ, ಸಂಸ್ಕೃತವನ್ನು ಹಿಡಿದು ಭಾರತದ ಎಲ್ಲ ಭಾಷೆಗಳಲ್ಲಿ ಭಕ್ತಿಯನ್ನು ಪ್ರಧಾನ ರಸ 
ವನ್ನಾಗಿಸಿ ಲಕ್ಷಣಬದ್ಧ ಪ್ರೌಢಕಾವ್ಯದಲ್ಲಿ ಅದಕ್ಕೆ ಎಡೆ ಮಾಡಿಕೊಟ್ಟವರಲ್ಲಿ ಹರಿಹರನೇ 
ಮೊದಲಿಗ. ಅವನ ಗಿರಿಜಾಕಲ್ಯಾಣ ಇಂಥದು" ಎಂದೂ ಹೇಳಿದ್ದಾರೆ. ಅವರ ಈ 
ಅಭಿಪ್ರಾಯ ಕೇವಲ ಅಭಿಮಾನನಿಷ್ಕವಾದುದೆಂದು (ಬಾಲಿಶವಾದಂದೆಂದಂ) ಯಾರಿಗಾ 
ದರೂ ಅನಿಸುವುದು ಸಹಜ. ಕನ್ನಡದಲ್ಲಿ ಜೈನಪುರಾಣಕಾವ್ಯಗಳನ್ನು ರಚಿಸಿದ 
ಹರಿಹರನ ಪೂರ್ವದ ಪಂಪ, ನಾಗಚಂದ್ರರನ್ನು ನೆನೆದುಕೊಂಡರೆ ಈ ಮಾತು ಇನ್ನಷ್ಟು 
ಸ್ಪಷ್ಟವಾಗುತ್ತದೆ. ಭಕ್ತಿತರಂಗಿಣಿ ಓತಪ್ರೋತವಾಗಿ, ಸ್ವಚ್ಛಂದವಾಗಿ ಪ್ರವಹಿಸಿದ್ದು 
ಹರಿಹರನ ರಗಳೆಗಳ ಒಡಲಲ್ಲಿಯೇ ಹೊರತು, ಗಿರಿಜಾಕಲ್ಯಾಣದ ಮಡಿಲಿನಲ್ಲಲ್ಲ ಎಂಬ 
ಅಂಶವನ್ನೂ ಇಲ್ಲಿ ಗಮನಿಸಬೇಕು ಕನ್ನಡದಲ್ಲಿ ಉಪಚಂಪೂ ಎಂಬ ಕಾವ್ಯಪ್ರಕಾರ 
ವನ್ನು ಆರಂಭಮಾಡಿದ ಶ್ರೇಯಸ್ಸು ಹರಿಹರನದು. ಅವನ ಬಸವರಾಜದೇವರ 
ರಗಳೆ, ನಂಬಿಯಣ್ಣ ನ ರಗಳೆ ಇಂಥ ರೀತಿಯವು. ೧೪ ನೆಯ ಶತಮಾನದ ಎಶ್ವೇಶ್ವರ 
ನೆಂಬ ಲಾಕ್ಷಣಿಕ ತನ್ನ “ಚಮತ್ಕಾರ ಚಂದ್ರಿಕೆ' ಎಂಬ ಲಕ್ಷಣ ಗ್ರಂಥದಲ್ಲಿ ಈ ಉಪ 
ಚಂಪೂವಿನ ವಿವರಣೆ ನೀಡಿದ್ದಾನೆ ಎಂಬ ಹೊಸ ಅಂಶದತ್ತ ನಮ್ಮ ಗಮನ ಸೆಳೆದಿದ್ದಾರೆ. 
ಹರಿಹರನ ಛಂದಸ್ಸಿನ ಅಭ್ಯಾಸದಲ್ಲಿ ಶ್ರೀ ಚಿಟಗುಪ್ಪಿಯವರ ಹೊಸತನ ಗಮನಾರ್ಹ 
ವಾಗಿದೆ. 


ಆಂಡಯ್ಯ ಮತ್ತು ಚೌಂಡರಸರನ್ನು ಕುರಿತ ಭಾಗ ಕವಿಗಳನ್ನೇ ಮರೆಸುತ್ತದೆ. 
ಆ ಇಬ್ಬರ ಬಗೆಗಿನ ಲೇಖನದಲ್ಲಿ ತತ್ಸಮ-ತದ್ಭವ ಮತ್ತು ಕಾವ್ಯನೀತಿಗಳ ಬಗೆಗಿನ 
ಸಾಮಾನ್ಯ ಹೇಳಿಕೆಗಳನ್ನು ಚರ್ಚಿಸಿದ್ದಾರೆ. ಅವುಗಳನ್ನು ಆಂಡಯ್ಯ ಮತ್ತು ಚೌಂಡರಸ 
ರಿಗೆ ಅನ್ವ ಯಿಸಿದ ಮಾರ್ಗವೂ ಸಮರ್ಥವಾಗಿಲ್ಲ. ಆ ಕವಿಗಳೀರ್ವರ ಕಾವ್ಯಮೌಲ್ಯದ 
ಬಗೆಗೆ ಒಂದಿನಿತನ್ನೂ ಹೇಳಿಲ್ಲ. ಕುಮಾರವ್ಕಾಸ- ಚಾಮರಸರನ್ನು ಕುರಿತ ಭಾಗವಂತೂ 
ತುಂಬ ಬಡವಾಗಿದೆ ಕೇವಲ ಪ್ರಶಸ್ತಿಯ ಎರಡು ಮಾತುಗಳನ್ನು ಹೇಳಿ ಮಂಂದೆ 
ಸಾಗಿದ್ದಾರೆ. 


ತ್ಯಾಗ-ಭೋಗಗಳನ್ನು ಸಮನ್ವಯಿಸಿ, ರತ್ನಾಕರ ಕಾವ್ಯ ರಚಿಸಿ ತನ್ನ ಸ್ವೋಪಜ್ಞತೆ 
ಯನ್ನೂ ಮೆರೆದಿದ್ದಾ ನೆ ಎಂದು ಹೇಳಂವ ಚಿಟಗಂಪ್ಪಿ ಯಂವರಂ ಅದಕ್ಕೆ ಉಚಿತವಾದ 
್ರ ಸವಂರ್ಥವಾದ ವಿವರಣೆಯನ್ನೇ ಕೊಡಂವುದಿಲ್ಲ. ಕೇವಲ “ಇಂದಿನ ವಾತಾವರಣ 


ದಿ 


ತಂ 
ದಲ್ಲಿ ಕೂಡ ಅಶ್ಲೀಲಾನ್ವೇಷಿಗಳಿಗೆ ಅವಕಾಶವಿಲ್ಲದಂತೆ ಒಂದಂಶವನ್ನೂ ಬಿಡದೆ 


೧೬೦ ಕರ್ನಾಟಕ ಭಾರತಿ 


ಶೃಂಗಾರದ ಎಲ್ಲ ಸನ್ನಿವೇಶಗಳನ್ನು ಹೃದಯಂಗಮವಾಗಿ ಬಣ್ಣಿ ಸಿದ ರತ್ನಾಕರನ ಪ್ರತಿಭೆ, 
ಕೌಶಲ್ಯಗಳಿಗೆ ಸಮಕಟ್ಟುವ ಕವಿಗಳು ಸಂಸ್ಕೃತದಲ್ಲಿ ಕೂಡ ಕಡಿಮೆ...” ಎಂಬ 
ಅಭಿಮಾನದ ಮಾತುಗಳನ್ನು ಹೇಳಿ ತೃಪ್ತಿಪಟ್ಟಿದ್ದಾರೆ. 


“ಕನ್ನಡ ಗದ್ಯಕವಿಗಳಲ್ಲಿ ತಿರುಮಲಾರ್ಕನೇ ಆದಿಕವಿ” ಎಂಬ ಪ್ರಶಸ್ತಿವಾಕ್ಕ 
ದೊಂದಿಗೇ ಅವನ ವಿಷಯ ಪ್ರಾರಂಭಿಸುತ್ತಾರೆ. ಅವರ ಅಭಿಪ್ರಾಯದಲ್ಲಿ ವಡ್ಡಾ ರಾಧನೆ 
ಮತ್ತು ಚಾವುಂಡರಾಯ ಪುರಾಣಗಳು ಗದ್ಯಕೃತಿಗಳಲ್ಲವಂತೆ ! ಅವರು ಕೊಡುವ 
ವಿವರಣೆ : “ವಡ್ಡಾ ರಾಧನೆ, ಚಾವುಂಡರಾಯ ಪುರಾಣಗಳು ಗದ್ಯದಲ್ಲಿದ್ದ ರ ಆ ಗದ್ಯ, 
ಕಾವ್ಯಗದ್ಕ. ಅಂದರೆ ಲಾಕ್ಷಣಿಕ ಸಮ್ಮತ ಹರ್ಷಚರಿತ, ಕಾದಂಬರಿ, ದಶಕುಮಾರಚರಿತೆ 
ಬಗೆಯ ಗದ್ಯವಲ್ಲ. ಅದು ವಸ್ತುನಿಷ್ಠ ಕಥಾಗದ್ಕ....” ನೋಡಿದರೆ ವಿಚಿತ್ರವೆನಿಸುತ್ತದೆ. 
ಕೇವಲ ಸಂಸ್ಕೃತದ ರೀತಿಯಲ್ಲಿ ಬರೆದುದು ಲಕ್ಷಣಸಮನ್ವಿತವಾದಂದು, ವರ್ಣನಿಷ್ಕ 
ವಾದಃದು ಮಾತ್ರ ಗದ್ಯ ಎಂಬ ಅವರ ಅಭಿಪ್ರಾಯವನ್ನು ನೋಡಿದರೆ ಮೋಜವೆನಿಸಂ 
ತ್ತದೆ. ಅಭಿಮಾನಪೂರಿತ ವಿಮರ್ಶಕನು ತಾನಾಯ್ಪುಕೊಂಡ ಕವಿಗಳ ಬಗೆಗೆ ಎಂಥ 
ಪ್ರಶಸ್ತಿಯ ಮಾತುಗಳನ್ನು ಹೇಳಬಲ್ಲ ಎಂಬುದಕ್ಕೆ ಇದಂ ಸಾಕ್ಷಿಯಾಗಿದೆ. ಪ್ರಾರಂಭದಲ್ಲಿ 
ತಿರುಮಲಾರ್ಯನನ್ನು ಉಭಯಕವಿ ಎಂದಂ ನಿರ್ದೇಶಿಸಿ, ಒಳಗೆ ಅವನ ಶಾಸ್ತ್ರಕವಿತ್ವ ದ 
ಬಗೆಗೆ ಒಂದೂ ಮಾತನ್ನಾಡಿಲ್ಲ. 


ಕೆಂಪುನಾರಾಯಣ ಮತ್ತು ಮುದ್ದಣರನ್ನು ಕುರಿತ ಭಾಗವೂ ತಂಂಬ ಏರಂಪೇರಾ 
`ಗಿದೆ.. ಕೆಂಪುನಾರಾಯಣ ಅಮಾತ್ಯರಾಕ್ಷಸನನ್ನ ಚಂದ್ರಗಂಪ್ತನ ಮಂತ್ರಿಯಾಗಿ ನಿಯಂ 
ಮಿಸಿ ಸನಾತನಧರ್ವಸ್ಥಾ ಪನೆಗೆ ಅನಂವುಮಾಡಿದ್ದಾನೆ. ತನ್ಮೂಲಕ ಅದಕ್ಕೆ 
(ಮುದ್ರಾಮಂಜೂಷ) ಮಹೋದ್ದೇಶದ ಮಹತಿ ಎಂದಿದೆ. ಇದೊಂದು ಅವನು 
ಮಾಡಿಕೊಂಡಿರುವ ಮಹತ್ವದ ವ್ಯತ್ಕಾಸ ಎಂದೂ ಹೇಳುತ್ತಾರೆ! ವಯದ್ದಣನು ಸಂಪ್ರ 
ದಾಯದ ಸೆರೆಯಲ್ಲಿ ಸಿಕ್ಕೂ ಬಡತನೆವನ್ನುಂಡೂ ಸವ್ಯಸಾಚಿಯಾಗಿ ಹೊಸಗನ್ನಡ 
ಸಾಹಿತ್ಯದ ದೃಷ್ಟುರನಾಗಿದ್ದಾನೆಂಬುದನ್ನು ಹಿತಮಿತವಾಗಿ ಹೇಳಿದ್ದಾರೆ. 


ಶಾಸ್ತ್ರಕವಿಗಳು ಎಂಬ ವಿಭಾಗದಲ್ಲಿ ನೃಪತಂಂಗ, ಎರಡನೆಯ ನಾಗವರ್ಮ ಮತ್ತು 
ಕವಿಕಾಮರನ್ನು ವಿವೇಚಿಸಿದ್ದಾರೆ. ನೃಪತುಂಗನ ಬಗೆಗೆ ಈಗಾಗಲೇ ಆವರು "ಕವಿರಾಜ 
ಮಾರ್ಗ ಪ್ರಶಸ್ತಿ'ಯಲ್ಲಿ ಹೇಳಿದ ವಿಚಾರಗಳನ್ನೇ, ಊಹೆಗಳನ್ನೇ ಮತ್ತೆ ಇಲ್ಲಿ ವ್ಯಕ್ತ 
ಪಡಿಸಿದ್ದಾರೆ. ಆದರೂ ಕವಿರಾಜಮಾರ್ಗಕಾರ (ಅವರು ಹೇಳಂವಂತೆ ನೃಪತುಂಗ) 
ಭಾವ, ಭಾವಿಕಾಲಂಕಾರ ಮಂಂತಾದ ಹೊಸ ಸಂಗತಿಗಳನ್ನು ವ್ಯಕ್ತಪಡಿಸಿ ಭಾರತೀಯ 
ಕಾವ್ಯಮೂಮಾಂಸೆಗೆ ಹೇಗೆ ಕಾಣ್ಮೆಯಿತ್ತಿದ್ದಾನೆ ಎಂಬುದರ ವಿವರಣೆ ಮೆಚ್ಚುವಂತಹದು. 


ಸಂಸ್ಕೃತದಲ್ಲಾಗಲಿ, ಪ್ರಾಕೃತಾದಿ ಇತರ ದೇಶೀ ಭಾಷೆಗಳಲ್ಲಾಗಲಿ ಕಾವ್ಯಶಾಸ್ತ್ರದ 


21) ಗ್ರಂಥಾವಲೋಕನ ೧೬೧ 


ನಾಲ್ಕೂ ಅಂಗಗಳನ್ನು ಕುರಿತು ಒಂದೊಂದು ಗ್ರಂಥವನ್ನು ಅಂದರೆ ಛಂದಸ್ಸು, 
ವ್ಯಾಕರಣ, ಅಲಂಕಾರ, ಕೋಶಗಳನ್ನು ರಚಿಸಿದವರು ಸವಂಗ್ರ ಭಾರತದಲ್ಲಿ ಇಬ್ಬರೇ 
ಇಬ್ಬರು. ಅವರಲ್ಲಿ ಕರ್ನಾಟಕದ ಇಮ್ಮಡಿ ನಾಗವರ್ಮ ಒಬ್ಬ. ಸಾಂಪ್ರದಾಯಕ 
ವಿದ್ದರೂ ಅವನ ಅಲಂಕಾರಗ್ರಂಥ, ಕಾವ್ಮಾವಲೋಕನದಲ್ಲಿರುವ ಕಾವ್ಕಲಕ್ಷಣವು 
ವ್ಯಾಪಕವಿದ್ದು, ನೃಪತುಂಗನ ಭಾವತತ್ವ ಸೇರಿ ಕಾವ್ಯದ ಎಲ್ಲ ಲಕ್ಷಣಗಳನ್ನು ಒಳ 
ಗೊಂಡಿದೆ (?) ಎಂಬುದು. ಎರಡನೆಯ ನಾಗವರ್ಮನನ್ನು ಕುರಿತ ಇವರ ಅಭಿಪ್ರಾಯ 
ವಾಗಿದೆ. ಈ ಇಮ್ಮಡಿ ನಾಗವರ್ಮನ “ವರ್ಧಮಾನಪುರಾಣ' ಇವರ ಲಕ್ಷ AA ಬಂದಿಲ್ಲ 
ಅಥವಾ ಇವರೇ ಅದನ್ನು ಲಕ್ಷಿಸಿಲ್ಲ ಎಂಬುದನ್ನಿಲ್ಲಿ ಗಮನಿಸಬೇಕು. 


ಕೆಣನೆಗೆ ಅನುಭಾವಸಾಹಿತ್ಯ, ವಚನ, ಉಗಾಭೋಗ, ಸುಳಾದಿಗಳನ್ನು ಪರಿಚ 
ಯಾತ್ಮಕವಾಗಿ ವಿವರಿಸಿದ್ದಾರೆ, ವಿಮರ್ಶಿಸಿದ್ದಾರೆ... ವಚನ ಹಾಗೂ ಉಗಾ 
ಭೋಗಗಳಿಗೊ ಇರುವ ಸಾಮ್ಯ-ಸಂಬಂಧ ಕುತೂಹಲಕಾರಿಯಾಗಿದೆ. ಶ್ರೀ ಚಿಟಗಂಪ್ಪಿ 
ಯವರ ಸಂಶೋಧಕಪ್ರುಜ್ಞೆ ಇಲ್ಲಿ ಹಸಿಹಸಿಯಾಗಿದೆಂಬಂದನ್ನು ನೋಡಬಹುದು. 


ನಾಟಕ, ಯಕ್ಷಗಾನ ಭಾಗದಲ್ಲಿ ನಾಟಕದ ಬಗೆಗೆ ಕೆಲವು ಸಾಮಾನ್ಯ ಮಾತುಗಳನ್ನು 
ಹೇಳಿದ್ದಾರೆ. ಯಕ್ಷಗಾನದ ಮೇಲೆ ಮಾತ್ರ ಅಭ್ಯಾಸಪೂರ್ಣ ವಿವರಣೆಯಂನ್ನೊದಗಿಸಿ 
ದ್ದಾರೆ. ಕೊನೆಗೆ ಯಕ್ಷಗಾನವೇ ಕನ್ನಡ ನಾಟಕದ ಮೂಲ ಎಂಬ ನಿರ್ಣಯ ತೆಗೆದು 
ಕೊಂಡಿದ್ದಾರೆ. 


ಅನುಬಂಧದಲ್ಲಿ ರಗಳೆ, ಷಟ್ಪದಿಗಳ ಲಕ್ಷಣ- ಚರಿತ್ರೆಗಳನ್ನು ವಿವರಿಸಿದ್ದಾರೆ. 
ಅಭ್ಯಾಸಿಗಳಿಗೆ ತುಂಬ ಉಪಯುಕ್ತವಾದ, ವಿವರವಾದ ವಿವರಣೆಯನ್ನು ಇಲ್ಲಿ ನೀಡಿ 
ದ್ದಾರೆ. ಬೇರೆ ಬೇರೆ ಆಕರಗಳಿಂದ ಸಂಗ್ರಹಿಸಿದ ವಿಷಯಗಳ ವ್ಯಾಪ್ತಿಯಿಂದ ಈ ಭಾಗ 
ತುಂಬ ಶಕ್ತಿಪೂರ್ಣವಾಗಿದೆ. 


ತಾವು ಎತ್ತಿಕೊಂಡಿರುವ ಕವಿಗಳನ್ನು ಸಮರ್ಥಿಸಲಿಕ್ಕೆ ಟಿ. ಎಸ್‌. ಈಲಿಯಂಟ್‌, 
ಎಸ್‌. ಕೇ, ಡೆ, ಪಂಡಿತ ನೆಹರು, ಸಿಸ್ಪರ ನಿವೇದಿತಾ ಮುಂತಾದ ಪ್ರಭೃತಿಗಳ ಇಂಗ್ಲೀಷ 
ವಾಕ್ಯಖಂಡಗಳನ್ನು ಆರಿಸಿಕೊಟ್ಟಿದ್ದಾರೆ, ಜೊತೆಗೆ ಅವುಗಳ ಕನ್ನಡ ಅನಂವಾದವನ್ನು 
ನೀಡಿದ್ದಾರೆ. ಆದರೆ ಅನುವಾದ ಪ್ರಾಮಾಣಿಕವಾಗಿಲ್ಲ! ಆ ಆನಂವದಿತ ಭಾಗದಲ್ಲಿ 
ತಮ್ಮ ಮನದ ಭಾವಗಳನ್ನು ತುಂಬಿ ಬಿಡಂತ್ತಾರೆ. ಉದಾ : 


“Greatness is but another name for interpretation” ಸಿಸ್ಟರ 
ನಿವೇದಿತಾರ ಈ ವಾಕ್ಕವನ್ನು ಶ್ರೀ ಚಿಟಗುಪ್ಪಿ ಯವರು, 


೧೬೨ ಕರ್ನಾಟಕ ಭಾರತಿ 


“ಮಹಿತಿಯೆಂಬುದು ಸುಲಭ, ಸಂಂದರ ಹೃದಯಂಸಂವಾದಿ ಪ್ರತಿಪಾದನೆಗಿರಂವ 
ಇನ್ನೊಂದಂ ಹೆಸರು”. ಎಂದು ಅನುವದಿಸಿರುವುದನ್ನು ಕಂಡಾಗ ಮೇಲಿನ ನಮ್ಮ 
ಮಾತು ಸ್ಪಷ್ಟವಾಗುತ್ತದೆ. 


ಕೃತಿ ಹೀಗೆ ಅಭಿಮಾನನಿಷ್ಕವಾಗಿ ಹಂಟ್ಟಿಕೊಂಡಿದ್ದರೂ ಲೇಖಕರಂ ಹಲವು 
ಕವಿಗಳ ಮೇಲೆ ಹಲವು ಸಮಸ್ಯೆಗಳ ಮೇಲೆ ಹೊಸಬೆಳಕು ಬೀರಿದ್ದಾರೆ. ಹೊಸ 
ದೃಷ್ಟಿಯಿಂದ ಆಯಾ ಕವಿಗಳ ಅಭ್ಯಾಸಕ್ಕೆ ತೊಡಗಲು ಪ್ರೇರೇಪಿಸಿದ್ದಾರೆ. ಒಟ್ಟಿನಲ್ಲಿ 
ಸಹೃದಯನನ್ನು ಸ್ವತಂತ್ರವಾಗಿ, ಹಿಂದಿನವರಿಗಿಂತ ಭಿನ್ನರೀತಿಯಲ್ಲಿ ವಿಚಾರ, ವಿಮರ್ಶೆ 
ಗೈಯಲು ದಾರಿ ಮಾಡಿಕೊಟ್ಟಿದ್ದಾ ರೆ. ಈ ಕೃತಿಯ ಮೂಲಕ ಅವರ ವಿಮರ್ಶೆ 
ಸಮತೋಲನ ಕಾಯ್ದುಕೊಂಡಿದ್ದರೆ ಇನ್ನೂ ಚನ್ನಾಗಿರುತ್ತಿತ್ತು. 


ಶ್ರೀನಿವಾಸ ಕುಲಕರ್ಣಿ 


ಗೌರವ ಡಾಕ್ಟರೇಟ ಪದನಿ ಸ್ವೀಕರಿಸಿದ ಮಹನೀಯರ ಪರವಾಗಿ 
ಪ್ರೊ. ದೇ. ಜ. ಗೌ. ಸಲ್ಲಿಸಿದ ಕೃತಜ್ಞತೆ 


ಸರಸ್ವತೀ ಶಕ್ತಿಯ ಪ್ರತಿಮಾಸ್ವರೂಪದಂತೆ ಹಾಗೂ ತಾಯಿ ಭುವನೇಶ್ವರಿಯ 
ಅವತಾರಶ್ರೀಯಂತೆ ಪ್ರಜ್ವಲಿಸಂತ್ತಿರುವ, ನಾಲ್ಕರಲ್ಲೊಂದಾಗಿ ಎಲ್ಲವೂ ತಾನೆಯಾಗಿ 
ಕಂಗೊಳಿಸುತ್ತಿರುವ ಕರ್ನಾಟಕ ವಿಶ್ವವಿದ್ಯಾನಿಲಯ ತನ್ನ ಬೆಳ್ಳಿಯ ಹಬ್ಬದ ಶುಭ 
ಮುಹೂರ್ತದಲ್ಲಿ ನನ್ನನ್ನು ತನ್ನ ವಾತ್ಸಲ್ಯದ ಶಿಷ್ಯನನ್ನಾಗಿ, ಕಾರುಣ್ಯದ ಕಂದನನ್ನಾಗಿ 
ಸ್ವೀಕರಿಸಿ, ತನ್ನ ಪ್ರೇಮಾಲಿಂಗನದ ಶ್ರೀರಕ್ಷೆಯಲ್ಲಿ ಕಾಪಿಟ್ಟುಕೊಂಡು ನನ್ನನ್ನು ಚಿರ 
ಶ್ರೀಮಂತನನ್ನಾಗಿ, ಪುಣ್ಯನನ್ನಾಗಿ ಮಾಡಿದ್ದರಿಂದ ಪುಲಕಿತಗಾತ್ರನಾಗಿ ಆ ತಾಯಿಯ 
ಅಡಿದಾವರೆಯಲ್ಲಿ ಪ್ರಪ್ರಥಮವಾಗಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಂ 
ತ್ತೇನೆ. ಈ ಪದವಿ ಪ್ರದಾನಕ್ಕೆ ಪ್ರೇರಕ ಶಕ್ತಿಗಳಂತೆ, ಸೂತ್ರಧಾರಿಗಳಂತೆ, ಪುರೋಹಿತ 
ರಂತೆ ಕಾರಣರಾಗಿರುವ ನಿರ್ವ್ಮಾಜಸ್ನೇಹಶೀಲರೂ ನಿರ್ಮತ್ಸರರೂ ಅನಿಮಿತ್ತ ಬಂಧು 
ಗಳೂ ಆದ ಇಲ್ಲಿಯ ಎಲ್ಲ ಸಜ್ಜನರಿಗೆ, ಮುಖ್ಯವಾಗಿ ಶಿವಶರಣರೂ ಮಹಾವಿದ್ವಾಂಸರೂ 
ನೆಚ್ಚಿನ ಕುಲಪತಿಗಳೂ ಆದ ಡಾ. ಆರ್‌. ಸಿ, ಹಿರೇಮಠ ಅವರಿಗೂ ಮತ್ತು ಮಹಾ 
ಮಾನ್ಯರೂ ರಾಷ್ಟ್ರನಾಯಕರೂ ಕುಲಾಧಿಪತಿಗಳೂ ಆದ ಶ್ರೀ ಮೋಹನಲಾಲ 
ಸುಖಾದಿಯಾ ಅವರಿಗೂ ನನ್ನ ವಿನಮ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಕಾವಿ 


ನನ್ನ ಮನವಿಂದು ಸಂತೋಷ ಸಂಕೋಚಗಳ ತೂಗಂಯ್ಯಲೆಯಾಗಿ, ಅವುಗಳ 
ಸಮ್ಮಿಶ್ರಣದಿಂದ ಇಬ್ಬಗೆಯಾಗಿ ಲಿವಿಲಿವಿ ಒದ್ದಾಡುತ್ತಿದೆ. ಭಗವತ್ಕೃಪೆಯಿಂದ 
ಹಾಗೂ ಗುರುಮಹಿಮೆಯಿಂದ ಬಿರುದು ಬಾವಲಿ ಪದವಿ ಪ್ರಶಸ್ತಿಗಳೆಂದರೆ ನನ್ನ 
ಮನಸ್ಸು ಮಾತ್ರವಲ್ಲ, ಇಡೀ ವ್ಯಕ್ತಿತ್ವವೇ ನಾಚಿಕೆಯ ಮುಳ್ಳಾಗಿ ಮುದುಡಾತ್ರಿದೆ, 
ಅಂತರಂಗದ ಭಂಗಿ ಏನಿದ್ದರೂ ಮಿತ್ರರ ಪ್ರೇಮಪಾಶಕ್ಕೂ ಬಲಾತ್ಕಾರಕ್ಕೂ ಕಟ್ಟು 
ಬಿದ್ದು, ನಾನಿಂದು. ಹಾಜರಾಗಿದ್ದೇನೆ, ನನ್ನ ಸಂಕೋಚಕ್ಕೆ ಮುಖ್ಯವಾದ ಕಾರಣ 
ಎರಡು : ನನಗಿಂತ ಹೆಚ್ಚು ಅರ್ಹರೂ ಅರ್ಥಿಗಳೂ ಆದ ಮಹನೀಯರು ಹೆಲವರಿದ್ದಾ 
ರೆಂಬುದು ಒಂದಂ; ನನ್ನ ಸೇವೆ ಮಹತ್ವವಾದದ್ದಲ್ಲ, ಸ್ವಾರ್ಥದೂರವಾದದ್ದಲ್ಲವೆನ್ನು 
ವುದು ಇನ್ನೊಂದು. ಪೂರ್ವಾಚಾರ್ಕರು ಮಾಡಲಾರದ್ದನ್ನೇನಾದರೂ ನಾನು ಮಾಡಿ 
ದ್ವೇನೆಯೆ? "ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗಂತ್ತದೆ ' ಎಂಬು ಗುರು 
ವಾಣಿಯನ್ನು ನಂಬಿದವ, ನಂಬಿ ಕೃತಾರ್ಥನಾದವ ನಿಜ. ನಿಮ್ಮ ಔದಾರ್ಯ ಅಲ್ಪ 
ವನ್ನು ಮಹತ್ವಕ್ಕೇರಿಸಂತ್ತಿ ರುವಾಗ ನಾನಳಿದು ಸೊನ್ನೆಯಾಗುತ್ತ, ನನ್ನೆಲ್ಲ ಶ್ರೇಯಸ್ಸಿಗೆ 


೧೬೪ ಕರ್ನಾಟಕ ಭಾರತಿ 


ಕಾರಣರಾದ ಹಿರಿಯರ ಹಾಗೂ ಗೆಳೆಯರ ಚೇತನಗಳನ್ನು ನನ್ನ ಹೃದಯಪೀಠಕ್ಕೆ 
ಆಹ್ವಾನಿಸಿ, ಈ ಎಲ್ಲ ಗೌರವವನ್ನು ಅವರಿಗರ್ಪಿಸುತ್ತೇನೆ. 


ಕರ್ನಾಟಕವೆಂಬ ಪ್ರಣ್ಯನಾಮವನ್ನು ತಳೆದಿರುವ, ಸಹಸ್ರ ಸಹಸ್ರ ವಿದ್ಯಾರ್ಥಿಗಳಿಗೆ 
ಜ್ಞಾನಪೀಯೂಷವನ್ನೂ ಅಧ್ಯಾತ್ಮತೇಜಸ್ಸನ್ನೂ ತುಂಬುತ್ತಿರುವ ಈ ಮಹಾಸಂಸ್ಥೆ ಯ 
ವಿದ್ಯಾರ್ಥಿಯಾಗುವ ಹೆಮ್ಮೆಯಿಂದ, ಕೇಂದ್ರದ ವಿದ್ಯಾಸಚಿವ ಪ್ರೊ. ನೂರುಲ್‌ ಹಸನ್‌ 
ಅವರ, ಜ್ಞಾ ನವೃದ್ಧ ರೂ ವಯೋವೃದ್ಧ ರೂ ಶಿಕ್ಷಣವೇತ್ತರೂ ಕನ್ನಡ ತಾಯಿಯ 
ವರಪುತ್ರರೂ ಆದ ಶ್ರೀ ನಂದೀಮಠ ಮತ್ತು ಶ್ರೀ ದಿನಕರ ದೇಸಾಯಿ ಅವರ, ಆತ್ಮೀಯ 
ಬಂಧುಗಳೂ ವರಕವಿಗಳೂ ಹಿರಿಯರಿಟ್ಟ ಹೆಸರನ್ನು ಸಾರ್ಥಕಪಡಿಸಿಕೊಂಡಿರುವವರೂ 
ಆದ ಶ್ರೀ ಸಿದ್ಧ ಯ್ಯ ಪ್ರರಾಣಿಕ ಅವರ, ಅಂತೆಯೇ ಕರ್ನಾಟಕದ ಹಾಗೂ ಭಾರತದ 
ಭವಿಷ್ಯವನ್ನು ರೂಪಿಸಲಿರುವ, ನಮ್ಮೆ ಲ್ಲರ ಕಣ್ಮಣಿಗಳಾಗಿರುವ ವಿದ್ಯಾರ್ಥಿವೃಂದದ 
ಜತೆಯಲ್ಲಿ ಪದವಿ ಪಡೆಯುವ ಭಾಗ್ಯವಿಶೇಷದಿಂದ ನನ್ನ ಹೃದಯ ಸಂತೋಷದಿಂದ 
ಉಕ್ಕುಗಡಲಾಗಿದೆ. 


ಸಾಹಿತ್ಯಕ್ಷೇತ್ರದಲ್ಲಾಗಲಿ ಶಿಕ್ಷಣಕ್ಷೇತ್ರದಲ್ಲಾಗಲಿ ನಾನು ಉದ್ದೇಶಿಸಿದ್ದನ್ನೆಲ್ಲ 
ಮಾಡಲಾಗಿಲ್ಲ. ಕನ್ನಡದ ಸ್ಥಾನಮಾನಗಳು ಗಟ್ಟಿಯಾಗಿಲ್ಲವೆಂಬ ಕೊರಗಂತಂ ಇದ್ದೇ 
ಇದೆ. ಆದರೂ ನನ್ನ ಅಧಿಕಾರಾವಧಿಯ ಕೊನೆಯಲ್ಲಿ ಭಗವತೃಪೆ ಮತ್ತು ಬಸವಾದಿ 
ಮಹಾಸಂತರ ಹಾಗೂ ನೃಪತುಂಗ, ಪಂಪ, ಹರಿಹರ, ನಾರಣಪ್ಪಾದಿ ಮಹಾಕವಿಗಳ 
ಕರುಣೆಯೇ ಈ ಮಹಾ ವಿದ್ಯಾಲಯದ ಆಶೀರ್ವಾದದ ಮೂಲಕ ತನ್ನ ಚೇತನಕ್ಕಿಳಿ 
ಯುತ್ತದೆಯೆಂಬ ಸಮಾಧಾನ ನನ್ನ ಉತ್ಸಾಹವನ್ನೂ ಕ್ರಿಯಾಶಕ್ತಿಯನ್ನೂ ಬಹುಮಡಿ 
ಗೊಳೆಸುತ್ತಿದೆ. ಇಂದು ರಾಜ್ಯದ ವಿಶ್ವವಿದ್ಯಾನಿಲಯಗಳು ಸ್ಥಿತ್ಯಂತರದ ಪರಿಸ್ಥಿತಿ 
ಯಲ್ಲಿದ್ದು ಹೊಸ ಯುಗದಲ್ಲಿ ಕಾಲಿಡುತ್ತಿವೆ. ಯಾವ ಶಾಸನವೂ ಸ್ಥಿರವಲ್ಲ, ಪವಿತ್ರ 
ವಲ್ಲ: ರಾಷ್ಟ್ರದ ಉದ್ದೇಶಸಾಧನೆಗೆ ತಕ್ಕಂತೆ ಅದಂ ಪರಿವರ್ತನೆಗೊಳ್ಳಲೇಬೇಕು. 
ಪರಿವರ್ತನೆ ಜೀವಂತಿಕೆಯ ಲಕ್ಷಣವೆಂಬ ತತ್ವವನ್ನು ಸಂಪೂರ್ಣವಾಗಿ ಒಪ್ಪಬೇಕಾದರೂ 
ನಾಡಿನ ಸಕಲ ಸನ್ಮಂಗಳಗಳಿಗೆ, ವಿಚಾರಸ್ವಾತಂತ್ರ್ಯಕ್ಕೆ ಹಾಗೂ ಜ್ಞಾನವಿಕಾಸಕ್ಕೆ ಕಾರಣ 
ವಾಗಬೇಕಾದ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ವತಂತ್ರವಾದ ಆದರೆ ಶಿಸ್ತಿನ ವಾತಾವರಣ 
ಅತ್ಯಗತ್ಯವೆಂಬಂದನ್ನು ಪ್ರಾಜ್ಞರು ಮರೆಯಲಾರರೆಂದೂ, ಅವರ ಗಮನ ಆ ಕಡೆಗೆ 
ಹರಿಯಂತ್ರದೆಂದಣ ಈ ಪವಿತ್ರ ಸಂದರ್ಭದಲ್ಲಿ ನಾನು ನೆನಪುಕೊಡುತ್ತಿದ್ದೇನೆ. 


“ಇವನಾರವ ಇವನಾರವ ಇವನಾರವನೆಂದೆನಿಸದೆ', “ಇವನಮ್ಮವ ಇವನಮ್ಮವ 

ಜಿ ಶಿ | 
ಇವನಮ್ಮವನೆಂದೆನಿ ಸುವ ಈ ವಿಶ್ವವಿದ್ಯಾನಿಲಯ ಮಹಾಮಾತೆಗೆ ನಾನೇನು ಸೇವೆ 
ಸಲ್ಲಿಸಿಯೇನು ? ಕಿಂಚಿತ್‌ ಸೇವೆ ಸಲ್ಲಿಸುವೆನೆಂದರೂ ಅಹಂಕಾರದ ಮಾತಾಗುತ್ತದೆ. 
ನಾನೆಲ್ಲಿಯೇ ಇರಲಿ, ಯಾವ ಸಿ ತಿಯಲ್ಲಿಯೇ ಇರಲಿ ಕನ್ನಡ ನಾಡಿನ ಅಭ್ಯುದಯದಲ್ಲಿ 


ಪ್ರೊ. ದೇ. ಜ. ಗೌ. ಸಲ್ಲಿಸಿದ ಕೃತಜ್ಞತೆ ೧೬೫ 


ಭಾರತದ ಅಭ್ಯುದಯವಿದೆ, ಭಾರತದ ಕಲ್ಯಾಣವೇ ಕನ್ನಡದ ಕಲ್ಯಾಣ, ಒಂದರ ಹಿತ 
ಮತ್ತೊಂದರ ಹಿತಕ್ಕೆ ವಿರೋಧವಾಗಬಾರದೆಂದು ತಿಳಿದು, ರಾಷ್ಟ್ರಧ್ಯೇಯಮಂತ್ರಗಳಾದ 
ಸಮಾಜವಾದ, ಸೆಕ್ಕೂಲರಿಸಮ್‌, ಪ್ರಜಾಸತ್ತೆ ಮತ್ತು ದೀನದಲಿತೋದ್ದಾರಗಳ ಸಾಧನೆ 
ಪಾಲನೆಗಾಗಿ ಆತ್ಮಸಮರ್ಪಣ ಮನೋಭಾವದಿಂದ ಪ್ರಾಮಾಣಿಕವಾಗಿ ದುಡಿಯಲು 
ಈ ಉತ್ಸವ ಪುನಃ ಪ್ರೇರಿಸಂತ್ತಿದೆ ಎಂದು ಭಾವಿಸಿ, ಕುಲಾಧಿಪತಿಗಳಾದ ಮಹಾಮಾನ್ಯ 
ಶ್ರೀ ಮೋಹನಲಾಲ ಸುಖಾದಿಯಾ ಅವರನ್ನೂ, ಸನ್ಮಾನ್ಯ ಕುಲಪತಿ ಡಾ. ಹಿರೇಮಠ 
ಅವರನ್ನೂ, ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಮಿತ್ರರನ್ನೂ, ತಮ್ಮೆ ಲ್ಲರನ್ನೂ 
ಮತ್ತೊಮ್ಮೆ ಮನವಾರೆ ವಂದಿಸಂತ್ತೇನೆ. 


೨೫-೧೦-೧೯೭೫ —ದೇ. ಜವರೇಗೌಡ 


ಸಂಪಾದಕೀಯ 
ಚಿಳ್ಳಿಹಬ್ಬದ ಪ್ರಾರಂಭೋತ್ಸವ 


ಕರ್ನಾಟಕ ವಿಶ್ವವಿದ್ಯಾಲಯ ಸಾರ್ಥಕವಾದ ೨೪ ವರ್ಷಗಳನ್ನು ದಾಟಿ, ೨೫ನೆಯ 
ವರ್ಷದಲ್ಲಿ ಕಾಲಿಡುತ್ತಿರುವ ಶಂಭಪ್ರಸಂಗದಲ್ಲಿ ತನ್ನ “ಬೆಳ್ಳಿಹೆಬ್ಬ'ವನ್ನು ಆಚರಿಸುತ್ತ 
ಲಿದೆ. ಈ ಹಬ್ಬ ದ ಪ್ರಾರಂಭೋತ್ಸವವನ್ನು ಕೇಂದ್ರಸರಕಾರದ ಬ್ರಹದುದ್ಯಮ 
ಮಂತ್ರಿಗಳಾದ ಡಾ. ಟಿ. ಎ. ಪೈ ಅವರು ನೆರವೇರಿಸಿದರು. ಭಾರತದ ತ್ರಿಕಾಲಚಿತ್ರ 
ಗಳನ್ನು ಆತ್ಮೀಕರಿಸಿಕೊಂಡ ಶ್ರೀಯುತರು ಈ ವಿಶ್ವವಿದ್ಯಾಲಯದ ಸಾಧನೆ-ಸಿದ್ದಿ ಗಳನ್ನು 
ಪ್ರಶಂಸಿಸುತ್ತ, ಭಾರತೀಯ ವಿಶ್ವವಿದ್ಯಾಲಯಗಳು ಈ ದೇಶದ ತೀರ ಕೆಳಗಿನ ವ್ಯಕ್ತಿಗೂ 
ತನ್ನ ಜ್ಞಾನದ ಫಲಗಳನ್ನು ನೀಡಲಿ ಎಂದು ಹಾರೈಸಿದರು. ಒಂದು ವರ್ಷದುದ್ದಕ್ಕೂ 
ಜರುಗಲಿರುವ ಈ ಮಹೋತ್ಸವ ಜಯಪ್ರದವಾಗಿ ಜರುಗಲಿ ಎಂದು ಭಾರತಿ 
ಹಾರೈಸುತ್ತದೆ. 


೨೬ನೆಯ ಘಟಕೋತ್ಸವ 


ಕರ್ನಾಟಕ ವಿಶ್ವವಿದ್ಯಾಲಯ ೨೬ನೆಯ ಘಟಿಕೋತ್ಸವವನ್ನು ಅಭೂತಪೂರ್ವ 
ವಾಗಿ ಆಚರಿಸಿತು. ಕೇಂದ್ರ ಶಿಕ್ಷಣ ಸಚಿವರೂ ಲೋಕಪ್ರಸಿದ್ದ ಇತಿಹಾಸ ಪ್ರಾಧ್ಯಾಪ 
ಕರೂ ಆದ ಶ್ರೀ ನೂರುಲ್‌ಹಸನ್‌ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. 
ಕರ್ನಾಟಕ ವಿಶ್ವವಿದ್ಯಾಲಯ ಈ ಬೆಳ್ಳಿಹಬ್ಬ ದ ಸಂದರ್ಭದಲ್ಲಿ ಬಂಗಾರದ ಭವಿಷ್ಯವನ್ನು 
ಅನುಭವಿಸಲಿ, ವಿದ್ಯಾರ್ಥಿಗಳು ದೇಶದ ಸುಪ್ರಜೆಗಳಾಗಿ ಬೆಳೆಯಲಿ, ಬೆಳಗಲಿಯೆಂದಂ 
ಹಾರೈಸಿದರು. ಈ ಮೂ. ಮುಖ್ಯ ಅತಿಥಿಗಳಾದ ಶ್ರೀ ನಣರಲ್‌ಹಸನ್‌ ಅವ 
ರನ್ನೊಳಗೊಂಡು ಡಾ. ಎಸ್‌. ಸಿ: `ಕಂದಿಮಠ, ಪ್ರೊ.ದೇ.ಜ.ಗೌ, ಶ್ರೀ ಸಿದ್ದಯ್ಯ 
ಪುರಾಣಿಕ, ಶ್ರೀ ದಿನಕರ ದೇಸಾಯಿ ಅವರಿಗೆ ಗೌರವ ಡಾಕ್ಟರೇಟ ಪದವಿಯನ್ನು 
ದಯಪಾಲಿಸಲಾಯಿತು. 


ಕಂಬನಿ 


ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸೇವೆ ಸಲ್ಲಿಸುವುದರ ಮೂಲಕ ಕನ್ನಡದ ಕಣಜ 
ವನ್ನು ಶ್ರೀಮಂತಗೊಳಿಸಿದ ಡಾ. ಡಿ. ವಿ. ಜಿ, ಡಾ. ಎ. ಎನ್‌. ಉಪಾಧ್ಯೆ, 
ಡಾ. ಎಸ್‌. ಸಿ. ನಂದಿಮಠ ಮತ್ತು ಶ್ರೀ ಎಂ. ಎಸ್‌. ಬಗಲಿ ಅವರು ನಮ್ಮನ್ನಗಲಿ ೧ದುದು 
ಕರ್ನಾಟಕಕ್ಕೆ, ತನ್ಮೂಲಕ ಭಾರತಕ್ಕೆ ತುಂಬಲಾಗದ ಹಾನಿಯುಂಟಾಗಿದೆ, 


ಸಂಪಾದಕೀಯ ೧೬೭ 


ಡಿ. ವಿ. ಜಿ. ಹೊಸಗನ್ನಡ ಸಾಹಿತ್ಯದ ನಿರ್ಮಾಪಕರಲ್ಲೊ ಬರು. ಪದ್ಯಕವಿ 
ಗಳಾಗಿ, ಗದ್ಕಲೇಖಕರಾಗಿ, ಪತ್ರಿಕಾಕರ್ತರಾಗಿ, ವಿಮರ್ಶಕರಾಗಿ ನಮ್ಮ ನಾಡಿಗೆ ಅವರಂ 
ನೀಡಿದ ಕಾಣಿಕೆ “ಅಪೂರ್ವವಾದುದು” ಎಂದು ಹೇಳಿದರೆ ಏನೂ ಹೇಳಿದಂತಲ್ಲ, 
ಕನ್ನಡ ಸಾಹಿತ್ಯವನ್ನು ಬೆಳೆಸಿದ ಅವರು ಕೀರ್ತಿವಂತರು. ಅವರ ಅಗಲಿಕೆ ಕನ್ನಡಿಗನಿಗೆ 
ಮರೆಯಲಾಗದ ಆಘಾತವಾಗಿದೆ. ದೇವರು ಶ್ರೀಯುತರ ಆತ್ಮಕ್ಕೆ ಶಾಂತಿಯನ್ನೀಯಲಿ 
ಯೆಂದು ಭಾರತಿ ಹಾರೈಸುತ್ತದೆ. 


ಡಾ. ಎ. ಎನ್‌. ಉಪಾಧೈಯೆಂಬುದು ವಿದ್ವತ್ತಿಗೆ ಇನ್ನೊಂದು ಹೆಸರು. 
ಸಂಸ್ಕೃತ, ಪ್ರಾಕೃತ ಭಾಷೆ- ಸಾಹಿತ್ಯಗಳಲ್ಲಿ ಅವರನ್ನು ಸರಿಗಟ್ಟುವವರು ಈ ಕಾಲದಲ್ಲಿ 
ಸಿಗುವುದು ಅಪರೂಪ. "ಭಾರತೀಯ ಜ್ಞಾ ನಪೀಠ'ದ ಕ್ರಿಯಾಶೀಲ ಕಾರ್ಯಕರ್ತರಾಗಿ 
ಅದರ ಅನುಷ್ಕಾನ, ಅಭಿವೃದ್ಧಿ ಗಳಿಗೆ ಡಾ. ಉಪಾಧ್ಯೆ ಸಲ್ಲಿಸಿದ ಸೇವೆ ಅಪ್ರತಿಮ 
ವಾದುದು. ಅವರ ಅಗಲುವಿಕೆಯಿಂದಾದ ಕೊರತೆಯನ್ನು ತುಂಬಿಕೊಡುವ ವಿದ್ವಾ ೦ಸ 
ರನ್ನು ಕಾಣಬೇಕಾದರೆ ನಾವು ಎಷ್ಟು ವರ್ಷ ಕಾಯಬೇಕಾಗುವುದೋ, ಅಂಥ ಪಾಂಡಿತ್ಯದ 
ಪಟ್ಟಗಜ ಅವರು. ಶ್ರೀಯುತರ ಅಗಲಿಕೆ ಭಾರತೀಯ ಮಟ್ಟದ ದೊಡ್ಡ ಹಾನಿ. 
ಭಾರತಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತದೆ. 


ಕರ್ನಾಟಕ ವಿಶ್ವವಿದ್ಯಾಲಯ, ಛೋಟಾಮಹಾಬಳೇಶ್ವರದ ಮೇಲೆ ನಿಂತಿದೆ 
ಯೆಂಬುದು ಭೌಗೋಲಿಕ ಸತ್ಯವಾದರೆ, ಡಾ. ಎಸ್‌. ಸಿ. ನಂದಿಮಠ ಅಂಥವರ ಶ್ರಮ 
ತ್ಯಾಗಗಳ ಮೇಲೆ ನಿಂತಿದೆಯೆಂಬುದು ತ್ರಿಕಾಲಸತ್ಯ. ಬೆಳಗಾಂವ, ಬಾಗಿಲುಕೋಟೆಗಳಲ್ಲಿ 
ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ, ಕರ್ನಾಟಕ ವಿಶ್ವವಿದ್ಯಾಲಯದ ಮಹಾ ಶಿಲ್ಪಿಗಳಲ್ಲಿ 
ಒಬ್ಬ ನೆನಿಸಿ, ವೀರಶೈವ ಧರ್ಮ, ಸಾಹಿತ್ಯ. ಸಂಸ್ಕೃತಿಗಳ ಪರಮಃ ಆರಾಧಕರೆನಿಸಿ ಕಳೆದ 
೫೦ ವರ್ಷಗಳಿಂದ ಕರ್ನಾಟಕದಲ್ಲಿ ಜಂಗಮ ಕ್ರಿಯಾಶಕ್ತಿಯಂತೆ ಬದುಕಿದ ಶ್ರೀಯಂತರಂ 
ಲಿಂಗೈಕ್ಕರಾದುದು ನಮ್ಮೆಲ್ಲರಿಗೂ ಪಶ್ಚಾತ್ತಾಪವನ್ನುಂಟುಮಾಡಿದೆ. ಅವರ ಪಥದಲ್ಲಿ 
ಮುನ್ನಡೆಯುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾ ೦ಜಲಿಯೆಂದಂ 
ಬಗೆಯಂತ್ರ, "ಭಾರತಿ' ಶ್ರೀಯುತರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತದೆ. 


ಶ್ರೀ ಎಂ. ಎಸ್‌. ಬಗಲಿ ಅವರ ಸೇವೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವ 
ರೂಪದಲ್ಲಿ ಲಭಿಸಿದುದು ತುಂಬ ಸ್ಮರಣೀಯವಾದುದು. ಶ್ರೇಷ್ಠ ನ್ಯಾಯಾಧೀಶರಾಗಿ, 
ವಿಜಾಪುರದ ಬಿ ಎಲ್‌.ಡಿ.ಈ. ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಅವರು ಕಾಯ್ದೆ ಮತ್ತು 
ಶಿಕ್ಷಣಕ್ಷೇತ್ರಗಳಿಗೆ ತುಂಬ ಶ್ರದ್ಧೆಯಿಂದ ದುಡಿದವರು. ಕರ್ನಾಟಕ ವಿಶ್ವವಿದ್ಯಾಲಯದ 
ಕುಲಸಚಿವ ಪರಂಪರೆಯ ಗೌರವ-ಘನತೆಗಳನ್ನು ಅಚ್ಯುತವಾಗಿ ನಡೆಸಿಕೊಂಡು ಬಂದ 
ವರು. ಶ್ರೀಯುತರು ನಿಧನರಾದ ನಿಮಿತ್ತ ನಮ್ಮೆಲ್ಲರಿಗೆ ತುಂಬಿಬಾರದ ಹಾನಿಯುಂಟಾ 
ಗಿದೆ. “ಭಾರತಿ” ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತದೆ. 


೧೬೮ ಕರ್ನಾಟಕ ಭಾರತಿ 
ಭೈರಪ್ಪನವರಿಗೆ ಪುರಸ್ಕಾರ 


ಎಸ್‌. ಎಲ್‌. ಭೈರಪ್ಪ , “ಪ್ರಾಯಂ ಕೂಸಾದೊಡಭಿಪ್ರಾಯಂ ಕಣಸಕ್ಕುಮೇ?” 
ಎಂಬ ಮಾತಿಗೆ ನಿತ್ಯ ನಿದರ್ಶನ. ಕಾದಂಬರಿ ಕ್ಷೇತ್ರದಲ್ಲಿ ಹೊಸದೃ ಪ್ಟಿಯನ್ನೇ ಮೂಡಿಸಿ, 
2ಚಕಲೋಕವನ್ನೇ ಸೆರೆಹಿಡಿದ ಮಹಾ ಮಾಂತ್ರಿಕರು ಅವರು. ವಂಶವೃಕ್ಷ, ತಬ್ಬ 
ಲಿಯು ನೀನಾದೆ ಮಗನೆ, ನಾಯಿ ನೆರಳು ಮೊದಲಾದ ಕಾದಂಬರಿಗಳನ್ನೂ; ಒಂದೆರಡು 
ಚಿಂತನಪರ ಕೃತಿಗಳನ್ನೂ ನಿರ್ಮಿಸಿ ಕನ್ನಡದಲ್ಲಿ ಮೈಲುಗಲ್ಲುಗಳನ್ನೇ ನಿಲ್ಲಿಸಿದ ಸಮರ್ಥ 
ಸುಹಿತಿಗಳಿವರು. ಶ್ರೀಯುತರ "ದಾಟು' ಕಾದಂಬರಿ ಭಾರತೀಯಮಟ್ಟಕ್ಕೆ ಏರಿ 
ಹೋಗಿ “ಕೇಂದ್ರ ಸಾಹಿತ್ಯ ಅಕಾಡೆಮಿ' ಪುರಸ್ಕಾರವನ್ನು ಗೆದ್ದುತಂದುದು ಕರ್ನಾಟಕದ 
ಕಿರೀಟಕ್ಕೆ ಇನ್ನೊಂದು ಗರಿ. ಈ ವಿಜಯಶಾಲಿ ಸಾಹಿತಿಗೆ *ಭಾರತಿ' ಹೃತ್ಟೂ ರ್ವಕ 
ಅಭಿನಂದನೆಗಳನ್ನು ಸಲ್ಲಿಸಿ, ಇಂಥ ನೂರು ಮಾನಸನ್ಮಾನಗಳನ್ನು ಅವರು ಗಳಿಸಲಿ 
ಯೆಂದು ಹಾರೈಸುತ್ತದೆ. 


ಸಾದರ ಸ್ವೀಕಾರ 


Kk ©. ನಿಯೇಟ್‌ ನಾಮ್‌ ವಿಜಯ : 
ವೆಂಕಟೇಶ ಕುಲಕರ್ಣಿ, ಪ್ರ : ಜಾಗೃತ ಭಾರತ, ಧಾರವಾಡ, ೧೯೭೫ 
ಬೆಲೆ : ರೂ. ೧-೦೦. ಪುಟ : ೩೫ 


೨. ಜಾನಪದದಲ್ಲಿ ಶಲವಡಿ ಗುರುಶಾಂತೇಶ : 
ಸಂ. ಬಸವರಾಜ ಪಾವಟಿ, ಪ್ರ: ಶಾಂತೇಶ್ವರ ಮಠ, ಶಲವಡಿ, ೧೯೭೫ 
ಬೆಲೆ : ರೂ. ೨-೦೦. ಪುಟ : 111 * ಬಿ 


೩. ಕಪೋತ ಚರಿತ್ರೆ : 
ಭೋಜರಾಜ ಪಾಟೀಲ, ಪ್ರ : ಶಿವಬಸವ ಪ್ರಕಾಶನ, ಹಾವೇರಿ, ೧೯೭೫ 


pa 


ಬೆಳೆ: ರೂ. ೧-೫೦. ಪುಟ: ೫೪೧ 


೪. ಪಡುವನಾಡಿನ ಪ್ರೇಮವೀರ ; 
ಅನು: ಬಸವರಾಜ ನಾಯ್ಕರ, ಪ್ರ : ಯುಗಧ್ವನಿ ಪ್ರಕಾಶನ, ಧಾರವಾಡ, ೧೯೭೫ 


ಚಿಲೆ: ರೂ. ೫-೦೦. ಪುಟ : 1೪ * ೮೨ 


ಹ್‌ ಟಚ್‌ ae ee; 


೫. ನಿಚ್ಚೆಳ ನಿಲುವು 
ಗೋಭಾನು, ಪ್ರ: 
ಬೆಲೆ; ರೂ. ೨-೦೦, ಪುಟ: xi * ೩೮ 


| ೬. ವಚನಕಾರ ಅಂಬಿಗರ ಚೌಡಯ್ಯ : 
| 


ನೇಸರ ಪ್ರಕಾಶನ, ನೇಸರಗಿ, ೧೯೭೫ 


ಎಸ್‌. ಎಸ್‌. ಭೂಸರಡ್ಡಿ. ಪ್ರ: ಜ. ಗಂ. ಧರ್ಮಪ್ರಚಾರಕ ಮಂಡಳ 
ಮೂರುಸಾವಿರಮಠ, ಹುಬ್ಬಳ್ಳಿ. ೧೯೭೫ 
ಬೆಲೆ : ರೂ. ೧-೦೦. ಪುಟ ; vt ೩೦ 


೬. ನಮ್ಮ ಪರೀಕ್ಷಾ, ಪದತಿ: 
[> ಸಿ ಎ ಔ 
ಬಿ. ಸಿ. ಪಾಟೀಲ. ಪ್ರ: ರವಿ ಪ್ರಕಾಶನ, ಧಾರವಾಡ, ೧೯೭೫ 


| 

4 ಚಿಲೆ: ರೂ. ೧-೦೦. ಪುಟ; ೨೪ 

ಇಕ್ಕೇರಿಯ ಐತಿಹಾಸಿಕ ಹಿನ್ನೆಲೆ : 

ಗುಂಡಾ ಜೋಯಿಸ್‌, ಪ್ರ: ಕೆಳದಿ ಮ್ಯುಜಿಯಂ ಮತ್ತು ಹಿಸ್ಟುರಿಕಲ್‌ 


ಬ್ಯೂರೋ, ಕೆಳದಿ, ೧೯೭೫ 
ಬೆಲೆ : ರೂ. ೫-೦೦. ಪುಟ ; ೧೦೫ 


೧೦. 


೧೭೦ 


ಜೊಗಸೆ ತುಂಬದ ಬದುಕು ; 


ಸುಬ್ಬರಾಯ ದೇಶಪಾಂಡೆ, ಪ್ರ ; ಕಾವ್ಯಧಾರಾ ಪ್ರಕಾಶನ, ಧಾರವಾಡ, ೧೯೭೫ 


ಬೆಲೆ: ರೂ. ೫-೦೦. ಪುಟ; ೫೨ 


ಸಂತೆಯಲ್ಲೊಂದು ಮನೆ ; 


ಸುಬ್ಬರಾಯ ದೇಶಪಾಂಡೆ, ಪ್ರ ; ಕಾವ್ಯಧಾರಾ ಪ್ರಕಾಶನ, ಧಾರವಾಡ, ೧೯೭೫ 
ಬೆಲೆ : ರೂ. ೪-೫೦. ಪುಟ : ೫೦ 


ಪತ್ರಿಕೆಗಳು 
ಕನ್ನಡ ನುಡಿ ರಾಷ್ಟ್ರೋತ್ಮಾ ನವಾರ್ತಾ 
ಸಾಹಿತ್ಯ ಪರಿಷತ್ಪತ್ರಿಕೆ ಮತ್ಸ್ಯಲೋಕ 
ಜೀವನ ವಿಕಾಸ ಅಭಿರುಚಿ 
ಪಂಚಾಚಾರ ಪ್ರಕಾಶ ಹೇಮಕೂಟ 
ಪರಂಜ್ಕೊ ತಿ ಶೃಂಗಾರ 


ಕ ಹಿವಿಜ್ಞಾನ 
ಲ ಇ 


೧. 


೯, 


೧೦, 


೧೧, 


೧೨, 


೧೩. 


ಈ ಸಂಚಿಕೆಯ ಲೇಖಕರು 


ಶ್ರೀ ಎ. ಸಿದ್ದೇಶ್ವರ > 

ಗ್ರಾಮ : ಕಡಬಗೆರೆ. ತಾಲೂಕು : ಹರಪನಹಳ್ಳಿ. ಜಿಲೆ ; ಬಳ್ಳಾರಿ. 
ಶ್ರೀ ಲಿಂಗದೇವರು ಹಳೆಮನೆ : 

ಸಂಶೋಧನ ಸಹಾಯಕರು, ಭಾರತೀಯ ಭಾಷಾ ಸಂಸ್ಥಾ ನ, ಮೈಸೂರು-೬ 
ಶ್ರೀಮತಿ ಎಂ. ಎನ್‌. ಲೀಲಾವತಿ ; 

ಅಧ್ಯಾಪಕಿ, ಭಾರತೀಯ ಭಾಷಾ ಸಂಸ್ಥಾ ನ, ವೈಸೂರು-೭ 


ಡಾ. ಅ. ಸುಂದರ : 


ರೀಡರ್‌, ಪ್ರಾಚೀನ ಇತಿಹಾಸ ಮತ್ತು ಶಾಸನವಿಜ್ಞಾನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ 


ಶ್ರೀ ಬಸವರಾಜ ಸಬರದ: 

ಕನ್ನಡ ಅಧ್ಯಾಪಕರು, ಜೂನಿಯರ ಕಾಲೇಜು, ರಾಯಬಾಗ 
ಶ್ರೀ ವಿಷ್ಣುಸುತ (ಡಿ. ನ್ಹಿ. ದಿವಾಣಜಿ) : 

ಬಸವರಾಜ ತೈಸ್‌ ಮಿಲ್‌, ಅಳ್ನಾವರ 


ಶ್ರೀ ಗೌರೀಶ ಕಾಯ್ಕಿಣಿ : 
ಗೋಕರ್ಣ (ದಕ್ಷಿಣ ಕನ್ನಡ ಜಿಲ್ಲೆ) 


ಡಾ. ಎಂ. ಚಿದಾನಂದಮೂರ್ತಿ : 
ಪ್ರಾಧ್ಯಾಪಕರು, ಕನ್ನಡ ಅಧ್ಯ ಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾ ಲಯ, ಬೆಂಗಳೂರು 


ಡಾ. ಜಿ. ಶಿವಮೂರ್ತಿಶಾಸ್ತಿ ಕ 
“ಶಿವಪ್ರೆಸಾದ', ೫ ನೆಯ ಬ್ಲಾಕ್‌, ರಾಜಾಜಿನಗರ, ಬೆಂಗಳೂರು-೫೬೦೦7೦ 


ಡಾ. ಎಂ. ಎಂ. ಕಲಬುರ್ಗಿ: 


ರೀಡರ್‌, ಕನ್ನಡ ಅಧ್ಯ ಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಶ್ರೀ ಎಚ್‌. ಬಾಲರಾಜು : 
೧/0 ಪ್ರೊ. ಎಸ್‌. ಎಸ್‌. ಹಿರೇಮಠ, ವಿಜಯನಗರ ಕಾಲೇಜು, ಹೊಸಪೇಟ 


ಶ್ರೀ ಎಸ್‌. ಎಸ್‌. ಹಿರೇಮಠ : 
ಕನ್ನಡ ಅಧ್ಯಾಪಕರು, ವಿಜಯನಗರ ಕಾಲೇಜು, ಹೊಸಪೇಟ 


ಶ್ರೀ ಜಿ. ಬಿ. ಮಶೀಶವಾಡಿ : 
ಕನ್ನಡ ಅಧ್ಯಾಪಕರು, ಕನ್ನಡ ಅಧ್ಯ ಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 


೧೪. 


೧೫. 


೧೬. 


೧೭. 


೧೮, 


೧೧೯. 


೨೦, 


೨೧. 


೨೨. 


೨೩. 


೨೪. 


೧೭೨ 


ಶ್ರೀ ಗುಂಡಾ ಜೋಯಿಸ್‌ : 
ಕೆಳದಿ ವಸ್ತುಸಂಗ್ರಹಾಲಯ, ಕೆಳದಿ 


ಶ್ರೀ ಸಂಗಮೇಶ ಸವದತ್ತಿಮಠ : 
ಸಂಶೋಧನ ಸಹಾಯಕರು, ಕನ್ನಡವಿಭಾಗ, ಸ್ನಾತಕೋತ್ತರ ಕೇಂದ್ರ , ಕಲಬುರ್ಗಿ 


ಶ್ರೀ ಸಿದ್ಧಲಿಂಗ ದೇಸಾಯಿ : 
ಹೊಸಯಲ್ಲಾಷ್ಟುರ, ದುಂಡಿಗಲ್ಲಿ, ಧಾರವಾಡ 


ಡಾ. ಆರ್‌. ನಿನ್‌. ಗುರವ: 
ಕೊಪ್ಪ ದಕೆರೆ, ಧಾರವಾಡ-೫೮೦೦೦೩ 


ಶ್ರೀ ಕಂಠೀರಾವ್‌ : 
ಭಾಷೆ ಮತ್ತು ಕನ್ನಡ ಅಭಿವೃದ್ಧಿ ನಿರ್ದೇಶನಾಲಯ, ೬೩, ಅರಮನೆ ರಸ್ತೆ, 
ವಸಂತ ನಗರ, ಬೆಂಗಳೂರು-೫೬೦೦೫೨ 


ಶ್ರೀ ಸೀತಾರಾಮ ಜಾಗೀರ್‌ ದಾರ್‌ : 
ಸಂಶೋಧನ ಸಹಾಯಕರು, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 
ಮೈಸೂರು 


ಡಾ. ವಿಸ್‌, ಶೆಟ್ಟರ್‌ : 
ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಶ್ರೀ ಎಸ್‌. ರಾಜಶೇಖರ ; 

ಇತಿಹಾಸ ಅಧ್ಯಾಪಕರು, ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, 
ಕರ್ನಾಟಕ ಎಶ್ವ ವಿದ್ಯಾಲಯ, ಧಾರವಾಡ 

ಡಾ.ಸಿ.ಪಿ.ಕೆ.: 

ರೀಡರ್‌, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಮಾ ಲಯ, ಮೈಸೂರು 
ಶ್ರೀ ಎಸ್‌. ಶಿವಣ್ಣ : 

ಸಂಶೋಧನ ಸಹಾಯಕರು, ಕನ್ನಡ ಅಧ್ಯಯನ ಕೇಂದ್ರ, 

ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


ಶ್ರೀ ಶ್ರೀನಿವಾಸ ಕುಲಕರ್ಣಿ ; 
ಕನ್ನಡ ಅಧ್ಯಾಪಕರು, ಸಿದ್ಧೇಶ್ವರ ಆರ್ಟ್ಸ ಕಾಲೇಜು, ನರಗುಂದ 


EE 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ವ್ಯಾಸಂಗನಿಸ್ತರಣ ಹಾಗೂ ಪ್ರಕಟನವಿಭಾಗ 


ಇತ್ತೀಚಿನ ಪ್ರಕಟನೆಗಳು 


ಸಂಶೋಧನ ಗ್ರಂಥಮಾಲೆ 
ಮಹಾದೇವಿಯಕ್ಕ ಮತ್ತು ಕಾರಿಕಾಲಮ್ಮೆ ಎಂ. ಎಸ್‌. ಲಕ್ಕೆ ರೂ. ೨೩-೦೦ 
ಉಪನ್ಯಾಸಗ್ರಂಥಮಾಲೆ : ಪ್ರತಿಯೊಂದರ ಬೆಲೆ ೨೫ ಪೈಸೆ 


ಬಳ್ಳಾರಿ ಜಿಲ್ಲೆಯ ಶಿವಶರಣರು ಶಾಂತರಸ 

ಸಕ್ಕರೆ ರೋಗ ಪ. ಎಸ್‌. ಶಂಕರ 

ಶ್ರಮಜೀವಿಗಳ ಕಲ್ಯಾಣ ಎಸ್‌. ಎಂ. ಹಿಪ್ಪರಗಿ 

ಕನ್ನಡದಲ್ಲಿ ಕಾದಂಬರಿ ಸಾಹಿತ್ಯ ದು. ನಿಂ. ಬೆಳಗಲಿ 

ಮಾನಸಿಕ ರೋಗಗಳು --ಎಂ. ಆರ್‌. ರೇಣುಕಾರ್ಕ 

ಮೊಹರ್ರಂ ಪದಗಳು ಚಿನ್ನಣ್ಣ ವಾಲೀಕಾರ 

ಕಳೆ ನಿಯಂತ್ರಣ ಎಂ. ಎಂ. ಹೊಸಮನಿ 

ನಮ್ಮ ದೇಶದಲ್ಲಿ ಬಡತನ ಹಾಗೂ ಅದರ ನಿವಾರಣೆ ಎಂ. ಸಿ. ಕೊಡ್ಲಿ 
ಬಸವಣ್ಣನವರ ಧ್ಯೇಯಾದರ್ಶಗಳಿಗೆ ಸಮಕಾಲೀನರ ಕಾಣಿಕೆ ಎಸ್‌. ಜಿ. ಹಂಡಿ 


ಜನಪದ ಸಾಹಿತ್ಯ 
ಗಂಗೀ-ಗೌರಿ ಸಂವಾದ --ಸಂ. : ಎಂ.ಎಸ್‌. ಸುಂಕಾಪುರ ರಣ. ೫-೦೦ 
ಹೋಳಿ ಹಾಡಂ ಸಂ. ; ಎಂ.ಎಸ್‌. ಸುಂಕಾಪುರ ರಣ. ೫೬೦೦ 
ದುಂದುಮೆ ಪದಗಳು --ಸಂ. : ಎಂ.ಎಸ್‌. ಸುಂಕಾಪುರ ರೂ. ೫-೦೦ 
ಪ್ರ ಮೀಳೆ ಸಂ. : ಎಂ.ಎಸ್‌. ಸುಂಕಾಪುರ ರಣ. ೫-೦೦ 


ಉತರ ಕನಡ ಜನಪದ ಕಥೆಗಳು -ಸಂ.: ಎಲ್‌.ಆರ್‌. ಹೆಗಡೆ ರೂ. ೧೦೭೦೦ 
ಇದಿ a 


೧೬೪ 
ವಚನ ಸಾಹಿತ್ಯ 


ಲಿಂಗಚಿದಮೃತ ಬೋಧೆ --ಸಂ:: ಎಂ.ಎಸ್‌. ಸುಂಕಾಪುರ 


ಇತರ ಪ್ರಕಟನೆಗಳು 


ನನ್ನದು ಈ ಕನ್ನಡನಾಡು . --ಪಾಟೀಲ ಪುಟ್ಟಪ್ಪ 
ಕರ್ನಾಟಕ ಮತ್ತು ಜೈ ನಸ ಸಂಸ್ಕೃ ತ್ರಿ 
ಚಿತ್ರ, ಶಿಲ್ಪ, ವಾಸ್ತುಕಲೆಗಳಂ ಕೆ. ಶಿವರಾಮ ಕಾರಂತ 


ರೂ. ೧೨-೦೦ 


ರೂ. ೫.೦೦ 
ರೂ. ೫-೦೦ 
ರೂ. ೪.೦೦ 


ಒಂದು ವರ್ಷದ ಅವಧಿಯಲ್ಲಿ ( ಎಪ್ರಿಲ ೧ರಿಂದ ಮಾರ್ಚ ೩೧ರ ವರೆಗೆ) 
ಒಟ್ಟಿಗೆ ರೂ. ೨೦,೦೦೦/- ನಾ ಅದಕ್ಕೂ ಹೆಚ್ಚಿನ ಬೆಲೆಯ ಪುಸ್ತಕ 
ಗಳನ್ನು ಕೊಳ್ಳುವವರಿಗೆ ಶೇ. ೩೩೦ ದಂತೆ ಸ್‌ ಕೊಡಲಾಗುವುದು, 


ಹ 


ವಿಶ್ವವಿದ್ಯಾಲಯದ ರಜತಮಹೋತ್ಸವದ ನೆನಪಿಗಾಗಿ 


ವಿಶೇಷ ರಿಯಾಯಿತಿ 
* ೧೦೦ ರೂ. ಹಾಗು ಅದಕ್ಕೂ ಮೇಲ್ಪಟ್ಟು ಪುಸ್ತಕಗಳ (ಪಠ್ಯಪುಸ್ತಕ ಹೊರತುಪಡಿಸಿ) 
ಖರೀದಿಗೆ ಶೇ. ೨೫4೧೫. 
* ೫,೦೦೦ ರೂ. ಹಾಗೂ ಅದಕ್ಕೂ ಮೇಲ್ಪ ಟ್ಟು ಖರೀದಿಗೆ ಶೇ. ೩೩೧ ಶೇ. ೧೫ 


(೨೯--೨. ೧೯೭೬ರ ವರೆಗೆ ಮಾತ್ರ) 


4 


ವಿಜ್ಞಾನ ಭಾರತಿ 
(ಷಾಣ್ಮಾಸಿಕ ಪತ್ರಿಕೆ) 
ವಾರ್ಷಿಕ ಚಂದಾ- ರಣ. ೪ (ಅಂಚೆವೆಚ್ಚ ಸಹಿತ) 
ಬಿಡಿ ಪ್ರತಿ -ರಣ. ೨-೫೦ (ಅಂಚೆವೆಚ್ಚ ರೂ. ೧-೨೫ ಪ್ರತ್ಯೇಕ) 
(ವಿದ್ಯಾರ್ಥಿಗಳಿಗೆ ರಿಯಾಯತಿ ಚಂದಾದರ ರೂ. ೨-೦೦ ಮಾತ್ರ) 


ಕರ್ನಾಟಕ ಭಾರತಿ 
(ಆಜೀವ ಸದಸ್ಯತ್ವ) 
ಯಾವುದೇ ವ್ಯಕ್ತಿ ಅಥವಾ ಸಂಘ-ಸಂಸ್ಥೆ ಗಳಂ ೧೦೦ ರೂ. ಕಳಿಸಿ 
ವಿಶ್ವವಿದ್ಯಾಲಯ ಪ್ರಕಟಿಸಂತ್ತಿರಂವ 'ರ್ನಾಟಕ ಭಾರತಿ' 
ತ್ರೈಮಾಸಿಕ ಪತ್ರಿಕೆಯ ಆಜೀವ ಸದಸ್ಯತ್ವ ಪಡೆಯಬಹಂದಂ. 
ಪತ್ರಿಕೆ ಪ್ರಕಟವಾಡಂತೆಲ್ಲ ಅವರಿಗೆ ಪ್ರತಿಗಳನ್ನು 
ಕಳಂಹಿಸುವ ವ್ಯವಸ್ಥೆ ಮಾಡಲಾಗುವುದು. 
(ಹಣವನ್ನು ಡಿಮಾಂಡ ಡ್ರಾಫ್ಟ್‌ ಅಥವಾ ಪೋಸ್ಟಲ್‌ ಆರ್ಡರ ಮೂಲಕ 
ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ 
ಇವರ ವಿಳಾಸಕ್ಕೆ ಕಳಂಹಿಸಬೇಕು.) 
ವಿವರಗಳಿಗೆ ಬರೆಯಿರಿ: 
ನಿರ್ದೇಶಕರು, 
ವ್ಯಾಸಂಗವಿಸ್ಮರಣ ಹಾಗೂ ಪ್ರಕಟನ ನಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. ೩ 


೫ 


4» 


